ಕರ್ನಾಟಕ ಗತವೈಭವ 


ಶ್ರೀ ವೆಂಕಟೇಶ ಭೀಮರಾವ್‌ ಆಲೂರ 


ಶ್ರೀ 
ಕರ್ನಾಟಿಕ 
ಇತಿಹಾಸ-ಮಂಡಲ 


ಧಾರವಾಡ 


ಗ್ರಂಥ ೧ 
ಕರ್ನಾಟಿಕ-ಗತವೈಭವ 


ಲೇಖಕರೂ ಪ್ರಕಾಶಕರೂ: 
ವೆಂಕಟೇಶ ಭೀಮರಾವ್‌ ಆಲೂರ 
ಬಿ.ಎ. ಎಲ್‌. ಎಲ್‌. ಬಿ, 
ಧಾರವಾಡ 
1920 
೨ನೆ ಆವೃತ್ತಿ 
ಬೆಲೆ: 1-40 


ಕರ್ನಾಟಕ - ಇತಿಹಾಸ - ಮ೦ಡಲ, ಧಾರವಾಡ. 
ಗ್ರಂಥ೧ 


ಕರ್ನಾಟಕ-ಗತವೈಭವ 


ಲೇಖಕರೂ ಪ್ರಕಾಶಕರೂ 
ವೆಂಕಟೇಶ ಭೀಮರಾವ ಆಲೂರ, ಬಿ. ಎ, ಎಲ್‌. ಎಲ್‌. ಬಿ, 


ಧಾರವಾಡ. 


|| ಶಾರ್ದೂಲವಿಕ್ರೀಡಿತ ವೃತ್ತ || 
ಆ ಸೌಂದರ್ಯದ ರಾಜಧಾನಿಯಕಟಾ! ಆ ರಾಜನಾ ವೈಭವಂ | 
ಆ ಸಾಮ೦ತಸಮೂಹವಾ ಬುಧಸಭಾಸ್ಥಾನ೦ಗಳಾ ಗ್ರ೦ಥಗಳ್‌ | 
ಆ ಸೋಮಾನನೆಯರ್‌ ಪ್ರಮತ್ತನೃಪಪುತ್ರರ್‌ ಘೋಷಿಪಾವಂದಿಗಳ್‌ | 
ಆ ಸರ್ವರ್‌ ಮರೆಯಾದರಾರ ವಶದಿಂದಾ ಕಾಲಗೀ ವಂದನಂ || ೧ || 
ಭರ್ತೃಹರಿಯ ವೈರಾಗ್ಯಶತಕ — ಶ್ಲೋಕ ೩೯ 


ಬಾಳಾಚಾರ್ಯ ಸಕ್ಕರಿ (ಶಾಂತಕವಿ) 


೧೯೨೦ 
ಬೆಲೆ: ೧ ರೂ. ೪ ಆಣೆ. 


ಮಂಗಳೂರಿನ 
“ಧರ್ಮಪ್ರಕಾಶ” ಮುದ್ರಾಯಂತ್ರದಲ್ಲಿ 
ಮುದ್ರಿಸಲ್ಪಟ್ಟಿತು. 


ಆಕರ: 


https://archive.org/details/dli.osmania.3408/page/n59/mode/Zup 


ಓಸಿಆರ್‌ ಪರಿವರ್ತನೆ : ವಿಶು 


[https://vishwakoshaagaara.blogspot.com/] 


af: 


ಈ ಚಿಕ್ಕ ಪುಸ್ತಕವನ್ನು 
ಕರ್ನಾಟಿಕ ಅಭಿಮಾನಿಗಳ ಹೃದಯದಲ್ಲಿ 
ವಾಸಿಸುವ 
ಕರ್ನಾಟಿಕಾಂತರ್ಯಾಮಿಯಾದ 
ಭಾರತಭೂಮಾತೆಯ 


ಅಡಿದಾವರೆಗಳಿಗೆ 


--ವೆಂಕಟೇಶ ಭೀಮರಾವ ಆಲೂರ 


೫ 2೪೪7೫ AEH: | 

ಪ್ರಬಂಧ-ಪರಿಚಯ. 
“ಸರಗ 30 ತಾಗಣತ್‌ ೧೫೯೫ Ald. AAA ೫೫೪ Tr Ud 
3; dre ೫೫7 ೫೫೫ ಕಾಗ Fras ಕೌ el. ೫೫೪೮೫7 at 


ead Teas. 
“ಮಹಾರಾಷ್ಟ್ರ ಬೇರೆ, ಕರ್ನಾಟಕ ಬೇರೆ ಅಲ್ಲ. ಎರಡರಲ್ಲಿಯೂ ಒಂದೇ ರಕ್ತವು 
ಆಡುತ್ತದೆ; ಎರಡೂ ದೇಶಗಳ ಭಾಷೆಯು ಒಂದೇ ಅಂದರೆ ಕನ್ನಡವಿತ್ತು. ಭಾಷೆಯ 
ವಿಷಯದಲ್ಲಿ ಮಹಾರಾಷ್ಟ್ರವು ಕುಲಗೆಟ್ಟು ಮರಾಠಿಯಾಗಿರುತ್ತದೆ.” 
--ಲೋಕಮಾನ್ಯಟಿಳಕ. 
ವರ್ತಮಾನಕಾಲವೆಂಬ ವೃಕ್ಷಕ್ಕೆ ಭೂತಕಾಲವೇ ಬೀಜ; ಭವಿಷ್ಯಕಾಲವೇ ಫಲ; 
ಭವಿಷ್ಯಕಾಲದ ರಾಷ್ಟ್ರೀಯ ಫಲವನ್ನು ಪಡೆಯಲಪೇಕ್ಷಿಸುವವರು ಭೂತ ಕಾಲದ 
ಬೀಜಸಾಮರ್ಥ್ಯವನ್ನು ಅರಿತುಕೊಳ್ಳುವುದು ಅವಶ್ಯವು. ಈ ದೃಷ್ಟಿಯಿ೦ದ ನೋಡಲು, 
ರಾಷ್ಟ್ರೀಯಕಾರ್ಯಕ್ಕೆ ಇತಿಹಾಸವು ಹೇಗೆ ಸಾಧನವಾಗುವುದೆ೦ಬುವುದು 
ಮನವರಿಕೆಯಾಗುವುದು. ಭರತಭೂಮಿಯ ಮಿಕ್ಕ ಜನಾಂಗಗಳು ತಮ್ಮ ತಮ್ಮ 
ಇತಿಹಾಸವನ್ನು ಹುರುಪಿನಿಂದ ಅಭ್ಯಾಸಮಾಡುತ್ತಿರಲು ನಮ್ಮ ಕರ್ನಾಟಿಕವು ಇನ್ನೂ 
ಕು೦ಂಭಕರ್ಣನಿದ್ರೆಯಲ್ಲಿಯೇ ಮಲಗಿದೆ. ಆದುದರಿಂದ, “ಕರ್ನಾಟಕ ಮಾಹಾತ್ಮ್ಯ”ವನ್ನು 
ಹೊಗಳಿ, ಇನ್ನೂ ಎಚ್ಚರಾಗದಿದ್ದ ತರುಣರನ್ನು ಎಚ್ಚರಿಸಬೇಕೆ೦ದು ಈ ಪ್ರಬಂಧವನ್ನು 
ಕೈಕೊಂಡಿದ್ದೇನೆ. 


1 ಇದು, ಲೋಕಮಾನ್ಯರವರು ತಾ. ೨೬-೧೧-೧೯೦೭ನೆಯ ಇಸವಿಯ ದಿವಸ ಗುರ್ಲಹೊಸೂರಿನಲ್ಲಿ 
ಮಾಡಿದ ಭಾಷಣದೊಳಗಿನ ಅವತರಣಿಕೆಯು. ವೆ. ಭೀ. ಆಲೂರ. 


ಇದು ಕೇವಲ ಇತಿಹಾಸವಲ್ಲ; ಆದರೆ ಕಟ್ಟುಕಥೆಯೂ ಅಲ್ಲ. ಕರ್ನಾಟಕದ 
ಇತಿಹಾಸದೊಳಗಿನ ಚಿತ್ತಾಕರ್ಷಕವಾದ ಹಲಕೆಲವು ಸಂಗತಿಗಳನ್ನು ಅನೇಕ 
ಪುಸ್ತಕಗಳಿ೦ದ ಆರಿಸಿ, ನಮಗೆ ತೋರಿದ ಕೆಲವು ವಿಧಾನಗಳನ್ನು ಅವುಗಳಲ್ಲಿಬೆರೆಸಿ, ಆ 
ಮಿಶ್ರಣವನ್ನು ಕಾಸಿ ಕರ್ನಾಟಕದ ಅಭಿಮಾನವೆಂಬ ಎರಕದಲ್ಲಿ ಕೈಲಾದಷ್ಟುಮಟ್ಟಿಗೆ 
ಹೊಯ್ದು ಈ ಪ್ರಬಂಧವನ್ನು ರಚಿಸಲಾಗಿದೆ. ಆದುದರಿಂದ, ನಮ್ಮ ಪೂರ್ವಜರ 
ಗುಣಾನುವಾದವೇ ಈ ಪ್ರಬ೦ಧದಲ್ಲಿ ಕ೦ಡುಬರುವುದು. ನಾವು ಹೊಗಳುಭಟ್ಟರಂತೆ 
ನಮ್ಮ ಪೂರ್ವಜರನ್ನು ಹೀಗೆ ಹೊಗಳಿರುವ ಮಾತ್ರದಿಂದ, ಅವರು ಲೋಕವಿಲಕ್ಷಣರೂ 
ಸರ್ವಗುಣಪರಿಪೂರ್ಣರೂ ದೋಷವಿವರ್ಜಿತರೂ ಆಗಿದ್ದರೆಂದು ನಮ್ಮ 
ಅಭಿಪ್ರಾಯವಿರುವುದಾಗಿ ಯಾರೂ ಊಹಿಸಕೂಡದು. ಆದರೆ, ಇಲ್ಲದಸಲ್ಲದ 
ದೋಷಗಳನ್ನು ಕೇಳಿಕೇಳಿ ನಮ್ಮ ಕಿವಿಗಳು ಮರಗಟ್ಟಿರುತ್ತವೆ; ಮತಿಯು ಮಸಣಿಸಿದೆ; 
ಕ್ರಿಯಾಶಕ್ತಿಯು ಕುಗ್ಗಿದೆ. ಮತ್ತು 'ನಾವು ಎಂದಿಗೂ ಹೇಡಿಗಳೇ, ಮುಂದೆಯೂ 
ಹಾಗೆಯೇ ಉಳಿಯುವವರು' ಎಂಬ ರಾಷ್ಟ್ರವಿಘಾತಕ ಭಾವನೆಯು ನಮ್ಮಲ್ಲಿ 
ಬೇರೂರಿದೆ. ಆದ್ಧರಿಂದ ನಾವು ಅಭಿಮಾನಶೂನ್ಯರಾಗಿದ್ದೇವೆ, ಆತ್ಮವಿಶ್ವಾಸವನ್ನು 
ಕಳೆದುಕೊಂಡಿದ್ದೇವೆ. ಈಗ 

3187777 ೮೫ VT AN ತೌಕಾಕ್ಟ ಕೆ: | 
ಮು ಸ ಮ ಒಟ ಬ | 

ಎಂಬಂತೆ, ಅಭಿಮಾನಶೂನ್ಯರಾದ ನಾವು ಇದ್ದೂಇಲ್ಲದಂತೆಯೇ ಆಗಿದೆ. ಆದುದರಿಂದ 
“ನಾವೂ ಮನುಷ್ಯರು; ನಮ್ಮನ್ನೂ ದೇವರೇ ಹುಟ್ಟಿಸಿರುವನು; ನಮ್ಮಿಂದಲೂ ಹಿಂದಕ್ಕೆ 
ಮಹಾ ಮಹಾ ಕಾರ್ಯಗಳು ನೆರವೇರಿವೆ; ನಮಗೂ ಬುದ್ಧಿಯುಂಟು, ಭಾಷೆಯುಂಟ್ಟು, 
ರಾಷ್ಟ್ರವು೦ಟು, ವೈಭವವು೦ಟು, ಇತಿಹಾಸವು೦ಟು; ಜಗತ್ತನ್ನು ವ್ಯಾಪಿಸಿರುವ ಮಹತ್ವದ 
ತತ್ವವಿಚಾರಗಳು ನಮ್ಮಿಂದಲೇ ಪ್ರಸ್ಯತವಾಗಿವೆ; ನಮ್ಮವರೂ 'ಗ೦ಗಾವಾರಿಧಿಯೋಳ್‌ 
ಆತ್ಮತುರಂಗಮಂಮಿಸಿಸಿ'ರ್ದರು. .. ನಮಲ್ಲಿಯೂ ವಿದ್ವಾಂಸರೂ ವೀರರೂ 


ಉದಯಿಸಿದರು.” ಇವೇ ಮುಂತಾದ ಕಲ್ಪನೆಗಳನ್ನು ಕನ್ನಡಿಗರಲ್ಲಿ ಹುಟ್ಟಿಸಲು (೧) ಈ 
ಪ್ರಸ್ತಾವನೆಯ ಪ್ರಾರಂಭದ ಅವತರಣಿಕೆಯಲ್ಲಿ ಲೋಕಮಾನ್ಯರವರು ಹೇಳಿದಂತೆ 
ಹಿಂದಕ್ಕೆ ಈಗಿನ ಮಹಾರಾಷ್ಟ್ರದಲ್ಲಿಯೂ ಕನ್ನಡಭಾಷೆಯೇ ಪ್ರಚಲಿತವಾಗಿತ್ತು. (೨) 
ನಮ್ಮ ಕರ್ನಾಟಕವು ಆಗಿನ ಕಾಲಕ್ಕೆ ತಕ್ಕಂತೆ ಇತಿಹಾಸರ೦ಗದಲ್ಲಿ ಮುಖ್ಯ ಪಾತ್ರವನ್ನು 
ಸ್ವೀಕರಿಸಿತ್ತು. ಎಂಬೆರಡು ಸಂಗತಿಗಳನ್ನು ವಾಚಕರ ಲಕ್ಷಕ್ಕೆ ತಂದಿಡುವುದೇ ಈ 
ಪ್ರಬಂಧದ ಮೂಲೋದ್ದೇಶವು. 

ಕರ್ನಾಟಕದ ಇತಿಹಾಸವನ್ನು ಅಭ್ಯಾಸಮಾಡುವವರು ತೀರ ಅಪೂರ್ವ. 
ಇಂದಿನವರೆಗೆ, ಈ ವಿಷಯಕ್ಕೆ ತರುಣರಲ್ಲಿ ಸಂಪೂರ್ಣ ಅನಾಸ್ನೆಯೇ ಉಂಟೆಂದರೂ 
ಸಲ್ಲುವುದು. ಈ ಅನಾಸ್ಥೆಯನ್ನು ದೂರಗೊಳಿಸಿ, ಕರ್ನಾಟಕದ ಇತಿಹಾಸವನ್ನು 
ಅಭ್ಯಾಸಮಾಡುವವರಿಗೆ ಉಂಟಾಗಬಹುದಾದ ತೊಂದರೆಗಳನ್ನು ತಿಳಿಯ ಹೇಳಿ, 
ಅವರಿಗೆ ಮಾರ್ಗದರ್ಶಿಯಾಗುವಂತೆ ಕೆಲವು ಸೂಚನೆಗಳನ್ನು ಮಾಡುವುದೇ ಈ 
ಪ್ರಬಂಧದ ಎರಡನೆಯ ಉದ್ದೇಶವು. ಈ ಉದ್ದೇಶಗಳಿ೦ದಲೇ, ಎರಡು ಪೂರಕ 
ಪ್ರಕರಣಗಳನ್ನು ಜೋಡಿಸಿ, ಇತಿಹಾಸಸ೦ಶೋಧನದ ವಿಷಯವಾಗಿ, ಈ ದೇಶದಲ್ಲಿ 
ಇಲ್ಲಿಯವರೆಗೆ ಆಗಿಹೋದ ಪ್ರಯತ್ನಗಳನ್ನು ಸಂಕ್ಷೇಪವಾಗಿ ವರ್ಣಿಸಿ, ಲಿಪಿಗಳ 
ಮುದ್ರೆಯನ್ನುತೆಗೆದುಕೊಳ್ಳುವ ರೀತಿಯನ್ನು ಹೇಳಲಾಗಿದೆ. 

ಸಾರಾಂಶ, ಈ ಪ್ರಬಂಧವು ಕರ್ನಾಟಕ ಇತಿಹಾಸದೇವಿಯ ಮಂದಿರಕ್ಕೆ 
ಹೋಗುವ ದಾರಿಯನ್ನು ತೋರಿಸುವ ಕೈಕ೦ಬವು. ಆ ಮಂದಿರದೊಳಗೆ ಪ್ರವೇಶಿಸತಕ್ಕ 
ಮಹಾದ್ದಾರವನ್ನುತೆರೆಯುವ ಕೆಲಸವು ಮುಂದಿನ ಇತಿಹಾಸ ಸಂಶೋಧಕರದು; ಅದು 
ನಮ್ಮ ಯೋಗ್ಯತೆಯದಲ್ಲ ಆ ಮಹಾದ್ದಾರವು ತೆರೆದು, ಇತಿಹಾಸಮಂದಿರಕ್ಕೆ ಪ್ರವೇಶ 
ದೊರೆಯುವ ಮೊದಲು “ಇಗೋ, ಇದೇ ಆ ಪವಿತ್ರವಾದ ದೇವಾಲಯವು; ಇದೋ, 
ಇಲ್ಲಿ ಈ ಬಾಗಿಲಕಿಂಡಿಯೊಳಗಿಂದ ಆ ದೇವತೆಯ ದರ್ಶನವನ್ನು ಈಗ 
ತೆಗೆದುಕೊಳ್ಳಿರಿ.” ಎ೦ದು ಬೊಟ್ಟುಮಾಡಿ ತೋರಿಸುವುದಷ್ಟೇ ನಮ್ಮಕೆಲಸವು. 


ಈ ಕೆಲಸಕ್ಕೂ ನಾವು ಎಷ್ಟು ಅನರ್ಹರಿದ್ದೇವೆಂಬುದನ್ನು ಪೂರ್ಣವಾಗಿ 
ಅರಿತಿರುವೆವು. ಇದಕ್ಕಾಗಿಯೇ, ನಾವು ಇಷ್ಟು ದಿವಸ ಪ್ರಬಂಧವನ್ನು ಬರೆಯಲಿಲ್ಲ. 
ಆದರೆ, ೪ನೆಯ ಮೇ ೧೯೦೫ನೆಯ ಇಸವಿಯ ವಿವಸ ಆನಿಗೊ೦ದಿಯ ಆಕಸ್ಮಿಕ 
ದರ್ಶನದಿಂದ ನಮ್ಮಲ್ಲಿ ಮಿಂಚಿದ ಸ್ಟುರಣವು ನಮ್ಮನ್ನು ಅಣ್ಣಿಗೇರಿ, ಲಕ್ಕುಂಡಿ, 
ಗುಡಿಗೇರಿ, ಲಕ್ಷ್ಮೇಶ್ವರ, ಹಳೆಬೀಡು, ಬೇಲೂರು, ಕಾರ್ಲೆ, ಕಾನ್ಜೆನಿ, ಬಂಕಾಪುರ, 
ಬಾದಾಮಿ, ಪಟ್ಟಿದಕಲ್ಹು ಐಹೊಳೆ, ವೇರೂಳ, ಮುಂತಾದ ಐತಿಹಾಸಿಕ ಕ್ಷೇತ್ರಗಳಿಗೆ 
ಎಳೆದೊಯ್ದಂತೆಯೇ ತರುಣರನ್ನೂ ಎಳೆದೊಯ್ಯಬಹುದೆ೦ಬ ಆಶೆಯಿ೦ದ, ನಮ್ಮ 
ಕೆಲವು ತರುಣಮಿತ್ರರ ಇಚ್ಛೆಯ ಮೇರೆಗೆ ಅಪೂರ್ಣಾವಸ್ಥೆಯಲ್ಲಿರುವ ಈ 
ಪ್ರಬ೦ಧವನ್ನು ಪ್ರಕಾಶನಕ್ಕೆ ಅನನುಕೂಲವಾದ ಈಗಿನ ತುಟ್ಟಿಯ ದಿವಸಗಳಲ್ಲಿಯೇ 
ಪ್ರಕಟಗೊಳಿಸುವ ಸಾಹಸಮಾಡಿದ್ದೇವೆ. ಇದಲ್ಲದೆ ಮುದ್ರಣಕ್ಕೆ ಪ್ರಾರಂಭಮಾಡದೆ 
ಬರೆಯುವ ಕೆಲಸವು ಒತ್ತರದಿ೦ದ ಸಾಗುವುದಿಲ್ಲವೆಂದೂ ಹಿಂದಕ್ಕೆ ಬರೆದ ಒಂದು 
ಪ್ರಬಂಧದಲ್ಲಿಯೇ ಇದರ ರೂಪರೇಖೆಯನ್ನು ತೆಗೆದಿಟ್ಟಿರುವುದರಿ೦ದ, ಬೇಕಾದಾಗ 
ಬರೆಯಬಹುದೆಂದೂ ಬಗೆದು ಮುದ್ರಣಕ್ಕೆ ಪ್ರಾರಂಭ ಮಾಡಿದೆವು. ಆದರೆ, ಈಗ ಕೆಲವು 
ವರ್ಷಗಳಿ೦ದ ದೇಶದಲ್ಲಿ ವ್ಯಾಪಿಸಿರುವ ಸ್ವರಾಜ್ಯಚಳವಳಿಯಲ್ಲಿ ಆಕಸ್ಮಿಕವಾಗಿ ಹೆಚ್ಚಿಗೆ 
ಮನಸ್ಸನ್ನು ತೊಡಕಿಸಬೇಕಾದುದರಿ೦ದ, ಸಾಕಷ್ಟು ವೇಳೆಯು ದೊರೆಯದೆ, 
ಪುಸ್ತಕವನ್ನು ಅವಸರದಿ೦ದ ಬರೆಯಬೇಕಾಯಿತು. ಆದುದರಿ೦ದ, ಮೊದಲೇ 
ಆಪೂರ್ಣಾವಸ್ಥೆಯುಳ್ಳ ಈ ಪ್ರಬಂಧಕ್ಕೆ ಹೆಚ್ಚಿಗೆ ಕುಂದು ಉ೦ಟಾಗಿದೆ. ನಮ್ಮ ಸನ್ಮಾನ್ಯ 
ಮಿತ್ರರೊಬ್ಬರು, ಹ೦ಪೆಯ ಶ್ರೀಶ೦ಕರಾಚಾರ್ಯರ ಮಠವೂ ಕರ್ನಾಟಕದಲ್ಲಿಯೇ 
ಇರುವುದೆ೦ಬ ಸಂಗತಿಯು ನಮ್ಮ ಸ್ಕೃತಿಪಥದಿಂದ ಹಾರಿಹೋಗಿರುವುದನ್ನು ಮೊನ್ನೆ 
ನಮ್ಮ ಲಕ್ಷಕ್ಕೆ ತ೦ದುಕೊಟ್ಟಿರುತ್ತಾರೆ. ಇದೇ ಬಗೆಯಾಗಿ, ಮತ್ತೂ ಉಳಿದ ನಾನಾ ತರದ 
ದೋಷಗಳ ದೆಸೆಯಿ೦ದ ವಾಚಕರು ನಮ್ಮನ್ನು ಸರ್ವಥಾ ಕ್ಷಮಿಸದೆ, ಅವನ್ನು ಬೈಲಿಗೆ 
ತಂದರೆ, ನಾವು ಅವರಿಗೆ ಅತ್ಯಂತ ಖಣಿಯಾಗಿ, ಮುಂದೆ ತಿದ್ದುವ ಪ್ರಸಂಗ ಬಂದರೆ 


ತಿದ್ದುವೆವು. ಆದರೆ, ಇದನ್ನು ಮತ್ತೆ ಮುದ್ರಿಸುವ ಪ್ರಸ೦ಗವನ್ನೇ ತಾರದೆ, ಕನ್ನಡಿಗರು 
ಮುಂದುವರಿದು ಬಂದು, ದೋಷವರ್ಜಿತವಾದ ನೂತನ ಗ್ರ೦ಥಗಳನ್ನುರಚಿಸಿ, ಇದನ್ನು 
ಮೂಲೆಗುಂಪಾಗಿ ಮಾಡಬೇಕೆಂದೇ ಅವರಿಗೆ ನಮ್ಮಮನಃಪೂರ್ವಕವಾದ ಪ್ರಾರ್ಥನೆ. 
ಇರಲಿ; ಇದರಲ್ಲಿಯ ನಕಾಶೆಗಳನ್ನು ಕೇವಲ ಇತಿಹಾಸದ ಮೇಲಿನ 
ಪ್ರೇಮದಿಂದ ತಯಾರಿಸಿಕೊಟ್ಟಿ ಶ್ರೀ. ರಾಜೇಸಾಹೇಬ ಜಾತಿಗಾರ ಇವರ ಉಪಕಾರವನ್ನು 
ಈ ಪ್ರಸಂಗದಲ್ಲಿ ಎಷ್ಟು ಸೃರಿಸಿದರೂ ಸ್ವಲ್ಪವೇ! ಈ ಪುಸ್ತಕವನ್ನೋದಿ, ಶಾ೦ತಕವಿಗಳು 
ಮೊದಲಿಗೆ ಮತ್ತು ಕಡೆಗೆ ಕೊಟ್ಟ ಕವಿತೆಗಳನ್ನು ಮಾಡಿಕೊಟ್ಟು ಅಶೀರ್ವದಿಸಿದ್ದು 
ಮಹಾಭಾಗ್ಯವೆ೦ದೇ ಭಾವಿಸುವೆವು. ಮಹಾವೀರ ಪ್ರೆಸ್ತಿನ ಮಾಲಕರು ಈ ಪುಸ್ತಕವನ್ನು 
ನಿಯಮಿತವಾಗಿಯೂ ಸುಂದರವಾಗಿಯೂ ಮುದ್ರಿಸಿದ್ದನ್ನು ಮರೆಯುವುದು ಹೇಗೆ? 
ಕೊನೆಗೆ ಯಾವ ಶ್ರೀಹರಿಪರಮಾತ್ಮನ ಕೃಪೆಯಿಂದ ಈ ಪುಸ್ತಕವು 
ಪೂರ್ಣವಾಯಿತೋ ಆ ಶ್ರೀಹರಿಪರಮಾತ್ಮನಿಗೆ ಆನ೦ತಾನ೦ತ ವಂದನೆಗಳನ್ನು 
ಸಮರ್ಪಿಸಿ ಈ ಪ್ರಸ್ತಾವನೆಯನ್ನು ಮುಗಿಸುವೆವು. 
ಧಾರವಾಡ. ವೆಂಕಟೇಶ ಭೀಮರಾವ ಆಲೂರ. 
೧೮೩೯ ನೆಯ ಸ೦ವತ್ನ್ತರ ಭಾ. 


ಶು. ೪ (ಗಣೇಶಚತುರ್ಥಿ) 


ಶ್ರೀ 
ಕರ್ನಾಟಕ-ಗತವೈಭವದ 
ಪುನರ್ಮುದ್ರಣ 


ಕಾಲಮಹಿಮೆಯೆನ್ನಬೇಕೋ, ಅಥವಾ ಕರ್ನಾಟಕದೇವಿಯ ಗತವೈಭವದ 
ಪ್ರತಾಪವೆನ್ನಬೇಕೋ, ಯಾವತ್ತು ಭಾಗಗಳಲ್ಲಿಯ ಕನ್ನಡಿಗರು ಈ ಚಿಕ್ಕಪುಸ್ತಕವನ್ನು 
ಅತ್ಯಂತ ಅಭಮಾನದಿಂದ ಅಲ್ಲ- ಪ್ರೇಮದಿಂದ ಆದರಿಸಿರುವರೆಂಬುದನ್ನು 
ನೋಡಿ- ಲೇಖಕನು ತಾನು ಕೃತಾರ್ಥನಾದನೆಂದು ಭಾವಿಸುತ್ತಾನೆ. ಯಾಕಂದರೆ, 
ಮೊದಲನೆಯ ಆವೃತ್ತಿಯು ಹೊರಟ ನಾಲ್ಕೆಂಟು ತಿಂಗಳುಗಳಲ್ಲಿಯೇ, 
ಪುನರ್ಮುದ್ರಣದ ಸುಯೋಗವು ಪ್ರಾಪ್ತವಾಯಿತು. ಆದರೆ, ಅನೇಕ ಅಡತಡೆಗಳ 
ಮೂಲಕ, ಇಷ್ಟು ದಿವಸಗಳವರೆಗೆ ಅದನ್ನು ಮುದ್ರಿಸಲಿಕ್ಕೆ ವಿಲಂಬವಾಯಿತೆಂಬ ಬಗ್ಗೆ 
ನಾವು ಮೊದಲು ವಾಚಕರ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇವೆ. 

ಈ ಆವೃತ್ತಿಯಲ್ಲಿ ಹೊಸ ವಿಷಯಗಳನ್ನು ಹೆಚ್ಚಿಗೆ ಸೇರಿಸಬೇಕೆಂದರೆ, 
ಇತ್ತೀಚಿಗೆ ಸಂಶೋಧನದಲ್ಲಿ ನಾವು ಹೆಚ್ಚಾಗಿ ಮುಂದ್ದೆಜ್ಜೆಯನ್ನಿಟ್ಟಿಲ್ಲವಾದುದರಿಂದ, 
ಇದರಲ್ಲಿ ಹೆಚ್ಚಿನ ಸಂಗತಿಗಳೇನೂ ವಿಶೇಷವಾಗಿ ಕಾಣಬರುವದಿಲ್ಲ ಕನ್ನಡ ನಾಡಿನ 
ಆಗ್ನೇಯ ಗಡಿಯನ್ನು ಗೊತ್ತುಪಡಿಸಲಿಕ್ಕೆ ಒಂದು ತಮಿಳುಗ್ರಂಥದ ಸಹಾಯವುಂಟಾದ 
ಸಂಗತಿಯನ್ನು ೧೭ನೆಯ ಪುಟದಲ್ಲಿಯೂ, ಜನರು ಈಗ ತಿಳಿಯುವಂತೆ 
ವಿಜಯನಗರದ ಕೃಷ್ಣ  ದೇವರಾಯನು ತೆಲುಗುಮನುಷ್ಯನಾಗಿರದೆ, 
ಕನ್ನಡಮನುಷ್ಯನಾಗಿರಬೇಕೆಂಬ ಬಗ್ಗೆ ಒಂದು ತೆಲುಗುಗ್ರಂಥದಲ್ಲಿ ಹೇಗೆ ಆಧಾರ 
ದೊರೆಯುತ್ತದೆಂಬುದನ್ನು ೮೩ ಮತ್ತು ಆ೪ನೆಯ ಪುಟಗಳಲ್ಲಿಯೂ, ಹಿಂದಿನ 
ಕನ್ನಡಿಗರು ಪ್ರಸಂಗಾನುಸಾರವಾಗಿ ಬೇರೆ ದೇಶಗಳಿಗೆ ಹೋಗಿ ಅನ್ಯಭಾಷೆಯನ್ನು 
ಸ್ವೀಕರಿಸಿದರೂ ತಾವು ಕರ್ನಾಟಕರೆ೦ಬ ಆಭಮಾನವನ್ನು ಹೇಗೆ ಬಿಡಲಿಲ್ಲವೆಂಬುದಕ್ಕೆ 


ಒಬ್ಬ ತೆಲುಗುಗ್ರಂಥಕಾರರ ಉದ್ಧಾರವನ್ನು ೧೨೨ನೆಯ ಪುಟದಲ್ಲಿಯೂ ಹೊಸದಾಗಿ 
ಸೇರಿಸಿರುವೆವು. ಹೊಸದಾಗಿ ಹಾಕಿದ ಮಹತ್ವದ ಸಂಗತಿಗಳೆಂದರೆ ಇವಿಷ್ಟೇ ಸರಿ. 

ಹನ್ನೊಂದನೆಯ ಪ್ರಕರಣದಲ್ಲೀಯ ಬಿಜ್ಜಳ-ಬಸವರ ಕಥಾನುವಾದದಲ್ಲಿ 
ಕೆಲವು ದೋಷಗಳಿರಬಹುದೆಂದು ಸ೦ಂಶಯವುಂಟಾದುದರಿ೦ದ ನಾವು ನಮ್ಮ 
ಲಿ೦ಗಾಯತ ಮಿತ್ರರನೇಕರಿಗೆ ಹೇಳಿಕೊಳ್ಳಲಾಗಿ, ಮೊದಲಿನಿಂದಲೂ 
ಕನ್ನಡಭಾಷಾಭಿಮಾನಿಗಳಾದ ಶ್ರೀ ಗುರಬಸಪ್ಪಾ ಹಳಕಟ್ಟಿಯವರು ಹೋದ ವರುಷ ಆ 
ವಿಷಯವನ್ನು ಬರೆದು ಕಳುಹಿದರು. ಕರ್ನಾಟಕ ವಿಭೂತಿಗಳ ಮಹಿಮೆಯನ್ನು 
ಹೊಗಳುವಾಗ ಯಾರಿಗೂ ಯಾವ ವಿಧದಿಂದಲೂ ಮನಸ್ತಾಪವುಂಟಾಗುವಂಥ 
ವಿಧಾನಗಳನ್ನು ಆದಷ್ಟುಮಟ್ಟಿಗೆ ಮಾಡದಿರುವದಕ್ಕೆ ನಾವು ಯಾವಾಗಲೂ 
ಎಚ್ಚರಗೊ೦ಡಿರುವದರಿ೦ದ ಈ ಆವೃತ್ತಿಯಲ್ಲಿ ಶ್ರೀ ಹಳಕಟ್ಟಿಯವರು ಬರೆದುಕೊಟ್ಟ 
ಕಥೆಯನ್ನೇ ಸೇರಿಸಿರುವೆವು. 

ನಮ್ಮೀ ಪುಸ್ತಕವನ್ನು ಮೈಸೂರಿನ ಆರ್ಕಿಯಾಲಾಜಿಕಲ್‌ ಡಿಪಾರ್ಟ್‌ಮೆಂಟಿನ 
ಸುಪರಿಂಟಿಂಡೆಂಟರಾದ ಪ್ರಾಕ್ತನವಿಮರ್ಶವಿಚಕ್ಷಣ ರಾವ್‌ಬಹದ್ದೂರ್‌ ಆರ್‌. 
ನರಸಿಂಹಾಚಾರ್ಯ ಎಮ್‌. ಎ. ಇವರೂ ಅಸಿಸ್ಟೆಂಟ್‌ ಸುಪರಿಂಟಿಂಡೆಂಟರಾದ ಡಾ. 
ವೆಂಕಟಸುಬ್ಬಯ್ಯ ಎಮ್‌. ಎ. ಪಿ. ಎಚ್‌. ಡಿ. ಇವರೂ ಇತಿಹಾಸ ದೃಷ್ಟಿಯಿಂದ 
ಆಮೂಲಾಗ್ರವಾಗಿ ಓದಿರುವದರಿ೦ದ, ಇದರೊಳಗಿನ ಇತಿಹಾಸ ವಿಷಯಗಳು 
ತಪ್ಪಿಲ್ಲವೆಂದು ಹೇಳಲು ಈಗ ನಮಗೆ ಧೈರ್ಯವುಂಟಾಗಿದೆ. ಅವರು ತೋರಿಸಿದ 
ಒಂದೆರಡು ತಪ್ಪುಗಳನ್ನು ತಿದ್ದಿರುವೆವು. ಡಾ. ವೆ೦ಕಟಿಸುಬ್ಬಯ್ಯನವರು ಚಾಲುಕ್ಕರ 
ವಂಶಾವಳಿಯ ವಿಷಯವಾಗಿ ಇಂಡಿಯನ್‌ ಆ೦ಟಿಕ್ಟರಿ (Indian Antiquary) ಎ೦ಬ 
ಮಾಸಪತ್ರಿಕೆಯಲ್ಲಿ ಮೊನ್ನೆಮೊನ್ನೆ ಲೇಖವನ್ನು ಬರೆದಿರುವರು. ಅವರು ಕೊಟ್ಟಿ 
ವಂಶಾವಳಿಯನ್ನುನಾವು ೧೪ನೆ ಪುಟ ರಣದಲ್ಲಿ ಕೊಟ್ಟಿರುವೆವು. 


ಭಾಷಾವಿಷಯದಲ್ಲಿ ಹಲಕೆಲವು ವ್ಯಾಕರಣ ದೋಷಗಳನ್ನು 
ತೆಗೆದುಹಾಕಿರುವೆವಲ್ಲದೆ, ಮದ್ರಾಸಿನ ಮ. ರಾ. ರಾ. ಅಳಸಿಂಗಾಚಾರ್ಯರವರೂ 
ಮೈಸೂರಿನ ಮ. ರಾ. ರಾ. ಯಳಂದೂರ ರಾಮಚಂದ್ರರಾಯರೂ ಬಹಳ 
ಪರಿಶ್ರಮಪಟ್ಟು ಆತ್ತಕಡೆಯ ಶಬ್ದ ಪ್ರಯೋಗಗಳನ್ನು ತೋರಿಸಿಕೊಟ್ಟ ಮೇರೆಗೆ 
ಅವುಗಳನ್ನು ಸಾಧ್ಯವಾದಮಟ್ಟಿಗೆ ಈ ಪುಸ್ತಕದಲ್ಲಿ ಸೇರಿಸಲು ಯತ್ನಿಸಿರುವೆವು. ಹೀಗೆ, 
ಎಲ್ಲ ಭಾಗಗಳ ಪ್ರಯೋಗಗಳನ್ನೂ ಮೇಳಯಿಸಿ, ಅದನ್ನು ಬರೆದಿರುವದರಿಂದ, 
ಭಾಷೆಯ ದೃಷ್ಟಿಯಿಂದ ಇದು ಸರ್ವಥಾ ನಿರ್ದುಷ್ಟವಾಗಿರದಿದ್ದರೂ, ಕನಿಷ್ಟಪಕ್ಷಕ್ಕೆ 
ಯಾರಿಗೂ ಆತಂಕವನ್ನುಂಟುಮಾಡಲಿಕ್ಕಿಲ್ಲೆಂದು ನಂಬಿದ್ದೇವೆ. 

ಹಿಂದಕ್ಕೆ ಕರ್ನಾಟಕರಾಗಿರದಿದ್ದರೂ ಈಗ ಕರ್ನಾಟಕರಾಗಿರುವ ನಮ್ಮ 
ಮುಸಲ್ಮಾನ ಬ೦ಧುಗಳ ರಾಜ್ಯಗಳಾದ ವಿಜಾಪುರ ಮೈಸೂರ ಇವೇ ಮುಂತಾದವುಗಳ 
ವೈಭವದ ವಿಷಯವಾಗಿ ನಾವು ಯೋಗ್ಯವಾದ ಅಭಿಮಾನ ತಾಳುವದು ಭಾವೀ 
ರಾಷ್ಟ್ರ €ಯತ್ವದ ದೃಷ್ಟಿಯಿಂದ ಅತ್ಯಂತ ಅವಶ್ಯವಾಗಿದೆ. ಆದರೆ, ಭಾವೀ ಕರ್ನಾಟಕತ್ವದ 
ವಿಷಯವನ್ನು ಮತ್ತೊಂದು ಪ್ರಸಂಗದಲ್ಲಿ ನಾವು ಸೇರಿಸತಕ್ಕವರಿರುವದರಿಂದ, 
ಕನ್ನಡಿಗರು ಆ ಬಗ್ಗೆ ನಮ್ಮನ್ನು ಈಗ ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. 

ಮೊದಲನೆಯ ಆವೃತ್ತಿಯನ್ನುಹೊರಡಿಸಿದಾಗ ಕಾಗದದ ಬೆಲೆಯು ಮೊದಲೇ 
ಏರಿತ್ತು. ಆದರೆ, ಅದು ಮತ್ತೆ ಏರುತ್ತೇರುತ್ತ ಹೋಗಿ ಈ ಆವೃತ್ತಿಯ ಮುದ್ರಣದ ಕಾಲಕ್ಕೆ 
ಅದು ಇಮ್ಮಡಿಯಾದುದರಿ೦ದ, ಅನಿರ್ವಾಹ ಪಕ್ಷಕ್ಕೆ ಬೆಲೆಯನ್ನುಸ್ಟಲ್ಪಮಟ್ಟಿಗೆ ಏರಿಸಲೇ 
ಬೇಕಾಯಿತು. 

ಕೊನೆಗೆ, ನಮಗೆ ನೆರವಾದ ಮೇಲ್ಕಾಣಿಸಿದ ಮಹನೀಯರಿಗೂ, ಬೆನ್ನು 
ಚಪ್ಪರಿಸಿ ನಮಗೆ ಹುರುಪುಕೊಟ್ಟ ಹಿರಿಯರಿಗೂ ಮಿತ್ರರಿಗೂ ಪತ್ರಿಕಾ ಸಂಪಾದಕರಿಗೂ 
ವಂದನೆಗಳನ್ನು ಸಮರ್ಪಿಸದಿದ್ದರೆ, ನಾವು ಕೃತಪ್ನರಾಗಬೇಕಾದೀತು! ಹಾಗೆಯೇ, 


ಧರ್ಮಪ್ರಕಾಶ ಪ್ರೆಸ್ಸಿನವರು ಈ ಪುಸ್ತಕಕ್ಕೆ ಈ ಅಂದವಾದ ಉಡಿಗೆಯನ್ನುಡಿಸದಿದ್ದರೆ, 
ಇದಕ್ಕೆ ಈ ಮೋಹಕಸ್ವರೂಪವೇ ಇರುತ್ತಿದ್ದಿಲ್ಲ. 

ಮತ್ತೆ ಮತ್ತಿ ಹೇಳುವದೇನು? ಬಹಳ ದಿವಸಗಳಿಂದ 
ಬೀಳುಮಾತುಗಳಿಗೀಡಾದುದರಿಂದ ಖಐತಿಗೊ೦ಡಿರುವ ಕನ್ನಡಿಗರು ಹೀಗೆ 
ಧಾತುಗುಂದದೆ, ಭರದಿಂದೆದ್ದು ಕರ್ನಾಟಕದ ಕೀರ್ತಿಯನ್ನು ನಾಲ್ಕೂ ಕಡೆಗೆ 
ಚಡಾಳಿಸುವಂತೆ ಮಾಡಬೇಕೆಂದೂ ಕರ್ನಾಟಿಕಜೀವಿಯು ಕನ್ನಡಿಗರ 
ದುರಿತಗಳೆಲ್ಲವನ್ನೂ ದುವ್ಹಾಳಿಸಲೆಂದೂ ಅನನ್ಯ ಭಾವದಿಂದ ಆ ಶ್ರೀಹರಿಯನ್ನು 
ಪ್ರಾರ್ಥಿಸಿ ಈ ಪ್ರಸ್ತಾವನೆಯನ್ನು ಮುಗಿಸುವೆವು. 
ಧಾರವಾಡ. ವೆಂಕಟೇಶ ಭೀಮರಾವ ಆಲೂರ. 


೨೦-೧೨-೧೪೧೯. 


ಕಲ್ಯಾಣಿ ಚಾಲುಕ್ಕರ ವಂಶಾವಳಿ. 


(ಸುಧಾರಿಸಿದ್ದು) 


ನಾಲ್ಕನೆಯ ವಿಕ್ರಮಾದಿತ್ಯ (ತ್ರಿಭುವನಮಲ್ಲ). 


(೨) ಇರಿವ ಬೆಡ೦ಗ ಸತ್ಯಾಶ್ರಯ ೯೯೭-೧೦೦೮. ದಶವರ್ಮನ್‌ ಅಥವಾ ಯಶೋವರ್ಮನ್‌. 


(೩) ವಿಕ್ರಮಾದಿತ್ಯ (೫) ೧೦೦೯-೧೦೧೪. 
(೪) ಅಯ್ಯಣ ೧೦೧೪. (೫) ಜಯಸಿಂಹ (೨), ಜಗದೇಕಮಲ್ಲ ೧೦೧೫-೧೦೪೨. 


(೬) ಸೋಮೇಶ್ವರ (೧) ೧೦೪೨-೧೦೬೮. 


(೭) ಸೋಮೇಶ್ವರ (೨) ೧೦೬೮-೧೦೭೬. (ಆ) ವಿಕ್ರಮಾದಿತ್ಯ (೬) ೧೦೭೩-೧೧೨೭. 
(೯) ಸೋಮೇಶ್ವರ (೩). 


ಅನುಕ್ರಮಣಿಕೆ 


ಪ್ರಕರಣ ವಿಷಯ 
೧ನೆಯ ಪ್ರಕರಣ ಈ ಮೃತವಾದ ಕರ್ನಾಟಕದಿಂದೇನು? 
೨ನೆಯ ಪ್ರಕರಣ ಕರ್ನಾಟಕವು ಮೃತರಾಷ್ಟ್ರವೇ? 
೩ನೆಯ ಪ್ರಕರಣ ಕರ್ನಾಟಕ-ವಿಸ್ತಾರು 
೪ನೆಯ ಪ್ರಕರಣ ಕರ್ನಾಟಕದ ವಿಭೂತಿಗಳು 
೫ನೆಯ ಪ್ರಕರಣ ಸಾಧನ-ಸಾಮಗ್ರಿ 
ಚಾಲುಕ್ಕರ ಪೂರ್ವದ ಕರ್ನಾಟಕ 
೬ನೆಯ ಪ್ರಕರಣ 
ಇತಿಹಾಸ 
ಬಾದಾಮಿಯ ಚಾಲುಕ್ಕರ ವಂಶಾವಳಿ 

೭ನೆಯ ಪ್ರಕರಣ 

ಬಾದಾಮಿಯ ಚಾಲುಕ್ಕರು 

ರಾಷ್ಟ್ರ ಕೂಟ ವಂಶಾವಳಿ 
ಆನೆಯ ಪ್ರಕರಣ | 

ರಾಷ್ಟ್ರ ಕೂಟರು 
ಕಲ್ಯಾಣದ ಚಾಲುಕ್ಕರ ವಂಶಾವಳಿ 
೯ನೆಯ ಪ್ರಕರಣ 
ಕಲ್ಯಾಣದ ಚಾಲುಕ್ಕರು 

ಕಲಚೂರ್ಯ-ಯಾದವ 

೧೦ನೆಯ ಪ್ರಕರಣ 
ಮುಂತಾದವರು 
ವಿಜಯನಗರದ ವಂಶಾವಳಿ 

೧೧ನೆಯ ಪ್ರಕರಣ 


ವಿಜಯನಗರದ ಅರಸರು 


೧೨ನೆಯ ಪ್ರಕರಣ ವೈಭವ-ವರ್ಣನೆ 
೧೩ನೆಯ ಪ್ರಕರಣ ಕರ್ನಾಟಕದ ಕಟ್ಟಡಗಳು 
೧೪ನೆಯ ಪ್ರಕರಣ ಧಾರ್ಮಿಕ ಉನ್ನತಿ 
೧೫ನೆಯ ಪ್ರಕರಣ ವಾಜ್ಯಯ-ವೈಭವ 
೧೬ನೆಯ ಪ್ರಕರಣ ಉಪಸಂಹಾರ. 

ಪೂರಕ ಪ್ರಕರಣ ೧ ಕರ್ನಾಟಕ-ಇತಿಹಾಸ ಸಂಶೋಧನ 
ಪೂರಕ ಪ್ರಕರಣ ೨ ಲಿಪಿಗಳ ಮುದ್ರಣ-ಪದ್ಧತಿ. 


ಶ್ರೀ 
ಕರ್ನಾಟಕ-ಗತವೈಭವ 
೧ನೆಯ ಪ್ರಕರಣ. 
ಈ ಮೃತವಾದ ಕರ್ನಾಟಕದಿಂದೇನು? 


riod: Fad: Jeo ಇಗ VAAN: | 
Teg: ಹಾಗಗಾಗೌಸತ qe ಕಾ eras WMA A ಣಗ AA ॥ 
--ಗೀತಾ, ೨.೭. 
ಕಕ್ಕುಲತೆಯಂ ಕೆಟ್ಟ ಚಿತ್ತದ | 
ಸೊಕ್ಕಿ ಧರ್ಮದ ನೆಲೆಯ ಕಾಣದ । 
ಚಿಕ್ಕವನು ನಾನಿಮ್ಮಕೇಳುವೆ ಲೇಸದಾವುದನು || 
ಸಿಕ್ಕರಿಯೆ ಪೇಳೆನಗೆ ನೀ ಹಿಂ | 
ದಿಕ್ಕಿಕೋ ಮರೆವೊಕ್ಕೆನೆನ್ನನು | 
ಮಕ್ಕಳೋಪಾದಿಯಲಿ ರಕ್ಷಿಸಿ ಕಾಯಬೇಕೆಂದ || 
--ನಾಗರಸ 
ನಮ್ಮ ಭರತಭೂಮಿಯ ಈಗಿನ ಸ್ಥಿತಿಯನ್ನು ಕಂಡು, ತಳಮಳಗೊಂಡು, 
ಅದರ ಉದ್ದಾರಾರ್ಥವಾಗಿ ಹಲವು ಪುಣ್ಯಾತ್ಮರು ಹಲವು ಬಗೆಗಳಿಂದ 
ಪ್ರಯತ್ನಪಡುತ್ತಿರುವರಷ್ಟೆ! ಈ ಬಗೆಯ ಪ್ರಯತ್ನಗಳಲ್ಲಿ ನಮ್ಮ ದೇಶದ ಬುದ್ಧಿ 
ಸಾಮರ್ಥ್ಯವನ್ನೂ ವೈಭವವನ್ನೂ ಜನರ ನೆನಪಿಗೆ ತಂದುಕೊಟ್ಟು ಅವರಲ್ಲಿ ತಮ್ಮ 
ಪೂರ್ವಜರ ವಿಷಯವಾಗಿಯೂ, ಪೂರ್ವಸಂಸ್ಕೃತಿಯ ವಿಷಯವಾಗಿಯೂ, 
ಪೂರ್ವದ ಘನತೆಯ ವಿಷಯವಾಗಿಯೂ, ಸಾನ೦ದಾಶ್ಚರ್ಯವಾದ ಅಭಿಮಾನವನ್ನು 
ಹುಟ್ಟಿಸುವದೂ ಒಂದು ಮುಖ್ಯವಾದ ಉಪಾಯವಾಗಿದೆ. ಚಂದ್ರಗುಪ್ತ ಅಶೋಕ, 


ಶಿವಾಜಿ ಮುಂತಾದ ಅರಸರ ಮಹಾ ಕಾರ್ಯಗಳನ್ನೂ ರಾಜನೀತಿಯ 
ಚಾತುರ್ಯವನ್ನೂಕೇಳಿ ಯಾವ ಭಾರತೀಯನು ಪುಲಕಿತನಾಗಲಿಕ್ಕಿಲ್ಲ? ಬುದ್ಧ ಶಂಕರ, 
ರಾಮಾನುಜ ಮು೦ತಾದ ಮಹಾತ್ಮರ ಪುಣ್ಯಚರಿತೆಗಳು ಯಾವ ಪಾಮರನ 
ಹೃದಯವನ್ನು ಪವಿತ್ರಮಾಡಲಿಕ್ಕಿಲ್ಲ! ಸಾರಾಂಶ: -- ಭಾರತೀಯರಲ್ಲಿ ತಮ್ಮಪೂರ್ವಜರ 
ವಿಷಯವಾಗಿ ಅಭಿಮಾನವನ್ನು ಹುಟ್ಟಿಸಿ ಮುಂದೆ ವೈಭವವನ್ನು ಪಡೆಯಲು 
ಉತ್ತೇಜಕವಾಗುವದಕ್ಕೆ ಇತಿಹಾಸಕ್ಕಿಂತ ಬೇರೆ ಸುಲಭಸಾಧನವಿಲ್ಲ. ಇಷ್ಟೇ ಅಲ್ಪ 
ನಮ್ಮಲ್ಲಿಯ  ಆತ್ಮವಿಶ್ವಾಸವೆಲ್ಲವೂ ಅಳಿದುಹೋಗಿ, ನಾವು ಹೀಗೆ 
ನೈರಾಶ್ಯವಾದಿಗಳಾಗುವದಕ್ಕೂ ದುರ್ಬಲರಂತೆ ಪ್ರತಿಯೊಂದಕ್ಕೂ ಪರರ ಮೋರೆಯ 
ಕಡೆಗೆ ನೋಡುವದಕ್ಕೂ ನಮ್ಮಲ್ಲಿಯ ಚೈತನ್ಯದ ಜ್ಯೋತಿಯು ನಂದಿಹೋಗಿರುವದಕ್ಕೂ 
ನಮ್ಮ ಇತಿಹಾಸಜ್ಞಾನದ ಅಭಾವವೇ ಅಲ್ಲ ವಿಪರ್ಯಾಸವೇ ಮೂಲಕಾರಣವು. 
ಸುರಾಜ ಉದ್ದೌಲನ ಕತ್ತಲೆಕೋಣೆಯ ಕಥೆಯು ನಮ್ಮ ಜನರ ವಿಷಯವಾಗಿ 
ನಮ್ಮವರಲ್ಲಿಯೂ, ಪರಕೀಯರಲ್ಲಿಯೂ ಎಂಥ ತಿರಸ್ಕಾರ ಬುದ್ಧಿಯನ್ನು ಹುಟ್ಟಿಸಿತ್ತು! 
ಆದರೆ ಅದೆಲ್ಲವೂ ಕೇವಲ ಕಟ್ಟುಕಥೆಯೆ೦ದು ತಿಳಿದುಬಂದಿರುವದರಿಂದ, ಈಗ 
ನಮಗೆಷ್ಟು ಸಮಾಧಾನವಾಗಿದೆ! ೧೮೫೭ನೆಯ ಇಸ್ಟಿಯ ದಂಗೆಯಲ್ಲಿ ಪ್ರಸಿದ್ಧಿಗೆ ಬಂದ 
ನಾನಾಸಾಹೇಬನು ಒಬ್ಬ ದೊಡ್ಡ ರಾಕ್ಷಸನೆ೦ದು ನಮ್ಮ ಕಲ್ಪನೆಯಾಗಿತ್ತಲ್ಲವೇ! ಆದರೆ 
ಇತ್ತೀಚೆಗೆ ಗೊತ್ತಾಗಿರುವ ಸಂಗತಿಯಿಂದ ಆ ನಮ್ಮ ಪೂರ್ವದ ಕಲ್ಪನೆಯಲ್ಲಿ 
ಬಲುಮಟ್ಟಿಗೆ ಬದಲುಮಾಡಬೇಕಾಗಿರುವದಲ್ಲವೇ! ಆದುದರಿ೦ದ, ಕಾಲನ 
ದವಡೆಯಲ್ಲಿ ಸಿಲ್ಕಿ ಒದ್ದಾಡುತ್ತಿರುವ ನಮ್ಮ ಈ ಜನ್ಮಭೂಮಿಯನ್ನು ಉದ್ಧರಿಸಲಿಕ್ಕೆ 
ಹೆಣಗುತ್ತಿರುವ ಪುಣ್ಯಾತ್ಮರಗೆ ಅವರ ಗತವೈಭವವೇ ಗತಿಯು. ನಮ್ಮೀ ದುರವಸ್ಥೆಯಲ್ಲಿ 
ಅದೊಂದೇ ನಮಗೆ ಸಂತಸದ ವಿಷಯವು. ಈ ಗತವೈಭವದ ಸ್ಮರಣೆಯು ನಮ್ಮನ್ನು 
ಈಗಿನ ನಿರಾಶಾಯುಕ್ತವಾದ ಸ್ಥಿತಿಯಿಂದ ಒಮ್ಮೆಯೇ ಎತ್ತಿಕೊಂಡು, 
ಕೆಲಹೊತ್ತಿನವರೆಗಾದರೂ, ಉತ್ಪಾಹಯುಕ್ತವಾದ ವಾತಾವರಣದೊಳಗೆ 


ತೂಗಾಡಿಸುತ್ತಿರುವುದೆ೦ಬದಕ್ಕೆ ಏನೂ ಸಂದೇಹವಿಲ್ಲ! ಸಾರಾಂಶ: -- ನಮ್ಮ 
ಪೂರ್ವಜರ ಬಗ್ಗೆ ನಮ್ಮಲ್ಲಿ ಯೋಗ್ಯವಾದ ಅಭಿಮಾನ ಹುಟ್ಟಿಸುವದಕ್ಕೂ ಅವರ 
ವಿಷಯವಾಗಿ ನಮ್ಮಲ್ಲಿ ನಿಷ್ಕಾರಣವಾಗಿ ನೆಲಗೊ೦ಡಿರುವ ತಪ್ಪುತಿಳುವಳಿಕೆಗಳು 
ಮಾಯವಾಗಲಿಕ್ಕೂ ನಮ್ಮ ದೇಶದ ನಿಜವಾದ ಇತಿಹಾಸವನ್ನು ನಮ್ಮ ಜನರೇ 
ಅಭಿಮಾನಪೂರ್ವಕವಾಗಿ ಬರೆಯುವದು ರಾಷ್ಟ್ರದ ಪ್ರಗತಿಗೆ ಆತ್ಯಂತ ಅವಶ್ಯವಾದ 
ಸಂಗತಿಯಾಗಿದೆ. 

ಆದರೆ ಈ ಕಾರ್ಯವು ಕೈಗೂಡುವದೆಂತು! ಹಿಂದುಸ್ಥಾನವು ವಿಶಾಲವಾದ 
ದೇಶವಾಗಿದ್ದು ಇದರಲ್ಲಿ ನಾನಾ ಜನಾಂಗಗಳು, ನಾನಾ ಧರ್ಮಗಳು, ನಾನಾ ಜಾತಿಗಳು 
ಸೇರಿರುತ್ತವೆ. ಹಿಂದುಸ್ಥಾನದ ಇತಿಹಾಸವೆಂದರೆ, ಇವೆಲ್ಲವುಗಳ ಒಟ್ಟುಗೊಡಿದ 
ಇತಿಹಾಸವು. ಆದುದರಿಂದ, ಈ ದೇಶದ ಇತಿಹಾಸವನ್ನುಬರೆಯುವ ಕೆಲಸವು ಅತ್ಯಂತ 
ಕಠಿಣವಾಗಿದೆ. ಆದರೆ ಅವಶ್ಯನಿದ್ದಲ್ಲಿ ರಾಷ್ಟ್ರ ವನ್ನು ಭಾಷಾತತ್ವದ ಮೇಲೆ ವಿಭಾಗಿಸಿ, 
ಆಯಾ ಭಾಷಾಪ್ರಾಂತದ ಜನರು ಗುಂಪಾಗಿ ಸೇರಿ, ತಮ್ಮ ತಮ್ಮ ಉನ್ನತಿಯನ್ನು 
ಮಾಡಿಕೊಳ್ಳುವದು ರಾಷ್ಟ್ರೀಯತ್ನಕ್ಕೆ ಪೋಷಕವಾದ ಉಪಾಯವೆಂದೂ, 
ರಾಷ್ಟ್ರೋದ್ಧಾರಕ್ಕೆ ಅನುಕೂಲವಾದ ಸಂಗತಿಯೆಂದೂ, ಬೇರೆ ವಿಧವಾಗಿ ಭೇದಗಳನ್ನು 
ಕಲ್ಪಿಸುವದಾಗಲಿ, ಇದಕ್ಕಿಂತ ಚಿಕ್ಕಚಿಕ್ಕ ವಿಭಾಗಗಳನ್ನು ಮಾಡುವದಾಗಲಿ, 
ಅನಾವಶ್ಯಕವೂ, ರಾಷ್ಟ್ರೀಯತ್ವಕ್ಕೆ ವಿಘಾತಕವೂ, ಆಗಿರುವದೆಂದೂ, ಇತ್ತಿತ್ತ 
ವಿಚಕ್ಷಣರಾದ ವಿದ್ವಾಂಸರು ಸಿದ್ಧಾಂತಪಡಿಸಿದ್ದಾರೆ. ಹಿಂದಕ್ಕೆ ಬಂಗಾಲವು 
ಇಬ್ಭಾಗವಾದಾಗ ನಮ್ಮ ವ೦ಗಬ೦ಧುಗಳು ಹುಯಿಲ(ಗದ್ಧಲ)ನ್ನೆಬ್ಬಿಸಿದುವಕ್ಕೂ ಇದೇ 
ಕಾರಣವು. ಆಂಧ್ರರು (ತೆಲುಗರು) ತಮಗೆ ಬೇರೊ೦ದು ಇಲಾಖೆಯೂ, 
ವಿಶ್ವವಿದ್ಯಾಲಯವೂ ಬೇಕೆಂದು ಕಳೆದ ನಾಲ್ಕಾರು. ವರ್ಷಗಳಿಂದ 
ಕೂಗಿಕೊಳ್ಳುತ್ತಿರುವದರ ಗುಟ್ಟಾದರೂ ಅದೇ ಅಲ್ಲವೇ! ಮಹಾರಾಷ್ಟ್ರ ಬಂಧುಗಳು 
ವಾಜ್ಯಯದ ಅಭಿವೃದ್ಧಿಗಾಗಿಯೂ, ತಮ್ಮ ರಾಜಕೀಯ ಉನ್ನತಿಗಾಗಿಯೂ ಬೇರೆ 


ಪ್ರಾಂತಕ್ಕೆ ಸ೦ಬ೦ಧಪಟ್ಟಿವರಾಗಿದ್ದ ತಮ್ಮ ಭಾಷಾ ಬಂಧುಗಳನ್ನೊಡಗೂಡಿಯೇ 
ಕೆಲಸಮಾಡಲಿಕ್ಕೆ ಮು೦ದುಬೀಳುವದರ ಇಂಗಿತವೂ ಇದೇ. ಆದುದರಿಂದ, ಇದೇ 
ತತ್ವವನ್ನನುಸರಿಸಿ, ಬೇರೆ ಬೇರೆ ಭಾಷಾಪ್ರಾಂತಗಳ ಇತಿಹಾಸವು ಮೊದಲು ಬೇರೆ 
ಬೇರೆಯಾಗಿ ಬರೆಯಲ್ಲಡಬೇಕು. ಹೀಗೆ ಮಾಡಿದರೆ, ಬೇರೆ ಬೇರೆ ಪ್ರಾಂತಗಳೊಳಗಿನ 
ಜೀವಾಳದ ಎಳೆಯು ಒಂದೇ ಆಗಿರುವದರಿಂದ, ಹಿ೦ದೂದೇಶದ ಇತಿಹಾಸವನ್ನು 
ಬರೆಯುವ ಪ್ರಚಂಡಕಾರ್ಯವು ಅತಿಶಯವಾಗಿ ಸುಲಭವಾಗುವದೆಂದು ನಮ್ಮ 
ದೃಢಾಭಿಪ್ರಾಯವು. ಯಾಕೆಂದರೆ, ಹಿಮಾಲಯದಿಂದ ರಾಮೇಶ್ವರದವರೆಗೂ 
ಆರ್ಯರಲ್ಲಿ ಆರ್ಯರ ರಕ್ತದಲ್ಲಿ ಆರ್ಯರ ಸಂಸ್ಕೃತಿಯಲ್ಲಿ ಒ೦ದು ವಿಧದ ಸಾಮ್ಯವೂ, 
ಸೌಹಾರ್ದವೂ ಕಂಡುಬರುತ್ತದೆ! ಪೌರಾಣಿಕ ಶ್ರೀರಾಮಕೃಷ್ಣಾದ್ಯವತಾರಗಳ 
ವಿಷಯದಲ್ಲಿ ಆಸೇತುಹಿಮಾಚಲದವರೆಗೆ ಒಂದೇ ಬಗೆಯ ಪೂಜ್ಯಭಾವವು 
ತೋರಿಬರುತ್ತದಲ್ಲವೇ! ಇದೇ ತರದ ಪೂಜ್ಯಭಾವವೂ, ಅಭಿಮಾನವೂ, ಅನುರಾಗವೂ, 
ನಮ್ಮಖಐತಿಹಾಸಿಕ ಪುರುಷರ ವಿಷಯದಲ್ಲಿಯೂ ನಮ್ಮಲ್ಲಿಹುಟ್ಟುವದೇ ರಾಷ್ಟ್ರೀಯತ್ವದ 
ಪರಿಣತಾವಸ್ಥೆಯು. ಅಂತಹ ಸ್ಥಿತಿಯುಂಟಾಗಬೇಕಾದರೆ, ನಾವು ನಮ್ಮ ಪ್ರಾಂತಗಳಲ್ಲಿ 
ಮಹಾಕಾರ್ಯಗಳನ್ನೆಸಗಿದ ಮಹಾ ಪುರುಷರ ವಿಷಯವಾಗಿ ಅಭಿಮಾನವನ್ನು ತಾಳಿ, 
ಅವರ ಉತ್ಸವಗಳನ್ನು ಎಡೆಬಿಡದೆ ನಡೆಯಿಸಿ, ಅವರನ್ನುರಾಷ್ಟ್ರೀಯ ಮಹಾಪುರುಷರ 
ಪಜ್ತೆಯಲ್ಲಿ ಕುಳ್ಳಿರಿಸಬೇಕು. ನಮ್ಮ ಸತ್ಟುರುಷರ ಅಭಿಮಾನವು ನಮಗೇ ಇಲ್ಲದ ಬಳಿಕ, 
ಮಿಕ್ಕ ಪ್ರಾಂತದವರಿಗೆ ಅವರ ವಿಷಯವಾಗಿ ಅಭಿಮಾನ ಹುಟ್ಟುವದು ಹೇಗೆ? 
ಶ್ರೀರಾಮದಾಸ, ಶ್ರೀಶಿವಾಜಿ ಇವರ ಹೆಸರನ್ನು ಕೇಳಿದೊಡನೆಯೇ ಮಹಾರಾಷ್ಟ್ರೀಯರ 
ಹೃದಯದಲ್ಲಿಆನಂದವುಉಕ್ಕೇರುವಂತೆ ಅದು ಆಂಧ್ರರಲ್ಲಿಅಥವಾ ಬ೦ಗಾಲಿಯರಲ್ಲಿ 
ಈಗ ಉಕ್ಕೇರುವದೇನು? ಪ್ರತಾಪರುದ್ರದೇವ, ನನ್ನಯಭಟ್ಟಿ ಮುಂತಾದವರ 
ಹೆಸರುಗಳು, ಆಂದ್ರರಿಗೆ ಈಗ ಕೊಡುವಷ್ಟು ಅಭಿಮಾನವನ್ನೂ ಉತ್ಸಾಹವನ್ನೂ 
ಮರಾಠರಿಗೆ ಕೊಡುವವೋ? ಸಾರಾಂಶ: -- ರಾಷ್ಟ್ರೀಯತ್ವವು ಪೂರ್ಣವಾಗಿ 


ನೆಲೆಗೊಳ್ಳುವದಕ್ಕೆ ಆಯಾಪ್ರಾಂತದ ಜನರು ಮೊದಲು ತಮ್ಮ ಮಹಾಪುರುಷರ 
ವೈಭವವನ್ನು ಸ್ಮರಿಸಿ, ತಮ್ಮ ಮನಸ್ಸನ್ನು ಆನಂದಸಾಗರದಲ್ಲಿ ಎಡೆಬಡದೆ 
ಓಲಾಡಿಸಬೇಕು. ಅವರ ಮೂರ್ತಿಗಳನ್ನು ತಮ್ಮ ಕಣ್ಣುಮುಂದಿಟ್ಟುಕೊಂಡು 
ಧ್ಯಾನಿಸಬೇಕು. 

ಮಿಕ್ಕ ಪ್ರಾಂತಗಳೊಳಗಿನ ಈಗಿನ ಪ್ರಯತ್ನಗಳೆಲ್ಲವೂ ಈ ಮಾರ್ಗದಿ೦ದಲೇ 
ನಡೆದುಬರುವವಲ್ಲವೆ! ತಮ್ಮ ಪೂರ್ವಿಕರು ಮೊದಲು ಇಂಥಿ೦ಥ ಮಹಾಕೃತ್ಯಗಳನ್ನು 
ಮಾಡಿದರು; ತಮ್ಮಮೈಯಲ್ಲೆಲ್ಲಇಂಥಿ೦ಥ ಮಹಾ ಮಹಾ ವೀರರರಕ್ತವು ಹರಿಯುತ್ತಿದೆ; 
ತಮ್ಮ ನಾಡು ಇಂಥ ಪುಣ್ಯಪುರುಷರ ಪಾದಧೂಳಿಯಿ೦ದ ಪಾವನವಾಗಿದೆ;-- 
ಎಂಬಿವು ಮೊದಲಾದುವನ್ನು ಹೇಳಿ ಪ್ರತಿಯೊಂದು ಭಾಷೆಯವರು ತಮ್ಮ ಜನರನ್ನು 
ರಾಷ್ಟ್ರಕಾರ್ಯಕ್ಕೆ ಹುರಿಗೊಳಿಸುತ್ತಿದ್ದಾರೆ; “ಯಾವ ದೇಶವು ಹಿಂದು ಕಾಲಕ್ಕೆ 
ಶ್ರೀರಾಮಚಂದ್ರ ಚಂದ್ರಗುಪ್ತ ಆಶೋಕ, ಹರ್ಷವರ್ಧನ, ಪೃದ್ವೀರಾಜರಂತಹ ಮಹಾ 
ಧಾರ್ಮಿಕ ರಾಜರಿಗೆ ತವರುಮನೆಯಾಯಿತೋ, ಯಾವ ನಮ್ಮದೇಶವು ತುಳಸೀದಾಸ, 
ಕಬೀರದಾಸರಂಥ ಭಗವದ್ಧಕ್ತರಿಗೆ ಜನ್ಮಕೊಟ್ಟಿಕೋ, ಆ ಹಿಂದೀರಾಷ್ಟ್ರ ವು ಎಂದಾದರೂ 
ಪ್ರಗತಿಯಲ್ಲಿ ಹಿಂದುಳಿದೀತೇ” ಎ೦ದು ಹಿಂದೀ ಬಂಧುಗಳು ತಮ್ಮ ಮಂದಿಯನ್ನು 
ಪ್ರೇರಸುತ್ತಿದ್ದಾರೆ; “ಪ್ರತಾಪಾದಿತ್ಯನಂತಹ ಪ್ರತಾಪಿಯು ನಮ್ಮ ರಾಷ್ಟ್ರವನ್ನು 
ಅಲ೦ಕರಿಸಿರಲು, ಚೈತನ್ಯನ೦ಥ ಧರ್ಮವೀರನು ನಮ್ಮಲ್ಲಿ ಚೈತನ್ಯವನ್ನು ತುಂಬಿರಲು, 
ನಾವು ತಲೆ ಬಗ್ಗಿಸಿ ಸುಮ್ಮನೆ ಕುಳಿತುಕೊಳ್ಳಬೇಕೇ? ಅಂಥ ವೀರಪುರುಷರು 
ಮುಂದೆಯೂ ನಮ್ಮಲ್ಲಿ ಮೈದೋರಲಾರರೇ--” ಎಂದು ಮುಂತಾಗಿ ಹೊಗಳಿ, 
ಬಂಗಾಲಿಗಳು ತಮ್ಮವರ ಬೆನ್ನು ಚಪ್ಪರಿಸುತ್ತಿರುವರು! “ರಾಜರಾಜನರೇಂದ್ರ 
ಪ್ರತಾಪರುದ್ರದೇವ, ಕೃಷ್ಣದೇವರಾಯ ಮುಂತಾದ ರಣವೀರರು ನಮ್ಮ ಪೂರ್ವಜರೇ 
ಅಲ್ಲವೇ? ಆಪಸ್ತಂಭ, ಕುಮಾರಿಲಭಟ್ಟ ವಿದ್ಯಾರಣ್ಯ ಅಪ್ಪಯ್ಯದೀಕ್ಷಿತ ಇವರೇ 
ಮೊದಲಾದ ವಿದ್ವನ್ಮಣಿಗಳು ನಮ್ಮ ದೇಶದಲ್ಲಿ ಹುಟ್ಟಲಿಲ್ಲವೇ? ಹೀಗಿದ್ದ ಬಳಿಕ 


ಆ೦ಧ್ರರಾದ ನಾವು ಅಳುವದೇತಕ್ಕೆ!” ಎ೦ದು ಆ೦ದ್ರರು ತಮ್ಮಜನರಲ್ಲಿ ಪರಿಪರಿಯಾಗಿ 
ಆವೇಶ ತುಂಬುತ್ತಿದ್ದಾರೆ! “ನಮ್ಮದು ಬಹು ಪ್ರಾಚೀನ ಭಾಷೆ. ಚೇರ, ಚೋಳ, ಪಾಂಡ್ಯ 
ರಾಜ್ಯಗಳು ರಾಮಾಯಣ ಮಹಾಭಾರತ ಕಾಲದಿ೦ದಲೂ ಖ್ಯಾತಿಗೊಂಡಿವೆ; ರಾಜರಾಜ, 
ಕುಲೋತ್ತುಂಗೆ ಮುಂತಾದ ಮಹಾವೀರರು ನಮ್ಮ ಅರಸರು. ರಾಮಾನುಜ, 
ವೇದಾ೦ತದೇಶಿಕರಂಥ ಧರ್ಮಮಾರ್ತಂಡರು ನಮ್ಮಮಾರ್ಗದರ್ಶಕರು, ಎಂದಮೇಲೆ 
ದೇವದೂತರಾದ ಇಂಥ ಅಂಶಪುರುಷರ ಹೆಸರೆತ್ತಿದ ಮಾತ್ರದಿಂದ ನಾವು 
ರಾಷ್ಟ್ರೋದ್ಧಾರವನ್ನು ಮಾಡಲಾರೆವೇ!” ಎಂದು ತಮಿಳರು ಆಲಸ್ಯವನ್ನು ತಳ್ಳಿ 
ತಲೆಯೆತ್ತಲಾರಂಭುಸಿದ್ದಾರೆ. ಇತ್ತ ನಮ್ಮ ನೆರೆ ಹೊರೆಯವರಾದ ಮರಾಠರಂತೂ 
ಶ್ರೀರಾಮದಾಸ, ಶ್ರೀ ಶಿವಾಜಿಮಹಾರಾಜರ ಭಜನೆಯಿ೦ದಲೂ, ಉತ್ಸವಗಳಿ೦ದಲೂ 
ತಮ್ಮ ರಾಷ್ಟ್ರವನ್ನೇ ತುಂಬಿಬಿಟ್ಟಿದ್ದಾರೆ. “ಜ್ಞಾನೇಶ್ವರ ರಾಮದಾಸರಂಥ ಸಾಧುಗಳು 
ನಮ್ಮಲ್ಲಿ ಜನಿಸಿರಲು, ಶಿವಾಜಿ, ಬಾಜೀರಾಯರ೦ಥ ವೀರಾಗ್ರೇಸರರು ನಮ್ಮಲ್ಲಿ 
ಉದಯಿಸಿರಲು, ರಾಷ್ಟ್ರಗಳ ಏರಾಟಿಕೆಯಲ್ಲಿ ನಾವೇಕೆ ಹಿ೦ದುಳಿದೇವು? ನಾವೇನು 
ಕಡಿಮೆಯವರೇ? ನಮ್ಮಿಂದ ರಾಷ್ಟ್ರೋನ್ನತಿಯಾಗದ೦ತಿದೆಯೇ?” ಎಂದು ಮರಾಠರು 
ಮೈಯುಬ್ಬಸಿ ಮುಂದು ಮುಂದಕ್ಕೆ ಸರಿಯುತ್ತಿದ್ದಾರೆ. ಗುರ್ಜರರೂ ಸುಮ್ಮನೆ ಕುಳಿತಿಲ್ಲ 
“ಭಾರತೀಯರಿಗೆಲ್ಲ ಅತ್ಯಂತ ಪೂಜ್ಯನಾದ ಶ್ರೀಕೃಷ್ಣನು ನಮ್ಮ ಭೂಮಿಯಲ್ಲಿಯೇ 
ವಾಸಿಸಿದ್ದನಲ್ಲವೇ? ಅವನ ದ್ವಾರಕೆಯು ಇಗೋ ಇದೇ ಅಲ್ಲವೇ? ಆ ಕೃಷ್ಣನ 
ವ೦ಶಜರಾದ ನಾವು ಕೈಲಾಗದವರೇ? ವನರಾಜ, ಮೂಲರಾಜ, ಸಿದ್ಧರಾಜ ಇವರು 
ನಮ್ಮಲ್ಲಿಯೇ ಆಳಲಿಲ್ಲವೇ? ಶ್ರೀವಲ್ಲಭಾಚಾರ್ಯರ ಅಭಿಮಾನವು ನಮಗೆ 
ಇರಬೇಡವೇ? ಗುರ್ಜರರಾದ ನಾವು ಲುಪ್ತವಾದ ನಮ್ಮ ಗೌರವವನ್ನು ಮರಳಿ 
ಪಡೆಯಲಾರೆವೇ?” ಎಂದು ಹೇಳಿ ತಮ್ಮ ರಾಷ್ಟ್ರವನ್ನು ಉನ್ನತಿಯ ಮಾರ್ಗಕ್ಕೆ 
ಹಚ್ಚಿರುವರು. ಈ ಬಗೆಯಾಗಿ ಪ್ರತಿಯೊಂದು ಭಾಷೆಯದರೂ ತಮ್ಮ ತಮ್ಮ ಪ್ರಾಂತಗಳ 
ಇತಿಹಾಸವನ್ನು ಅಭಿಮಾನಪೂರ್ವಕವಾಗಿ ಅಭ್ಯಾಸಮಾಡಿ, ತಮ್ಮ ಜನರನ್ನು 


ಚೇತನಗೊಳಿಸುತ್ತಿರಲು, ನಮ್ಮ ಕರ್ನಾಟಕವಾದರೋ! ಛೇ! ಕರ್ನಾಟಕವೆಲ್ಲಿದೆ? 
ಕರ್ನಾಟಕವು ಜಗತ್ತಿನ ನಾಟ್ಯರಂಗದಿ೦ದ ಎಂದೋ ನಾಮಶೇಷವಾಗಿ ಹೋಗಿದೆ! 
ಇನ್ನು ಎಲ್ಲಿಯ ಕರ್ನಾಟಕ? ನಾಲ್ಕಾರು ಕಡೆಗೆ ಹರಿದು ಹಂಚಿಹೋದ ಕರ್ನಾಟಕವನ್ನು 
ಹೊಲಿದು ಅಖಂಡವಾಗಿ ಮಾಡುವರಾರು? ಅಷ್ಟೊಂದು ಅಭಿಮಾನವು ನಮಲ್ಲಿ 
ಎಲ್ಲುಂಟು? ಮಿಕ್ಕ ಕಡೆಯಲ್ಲೂ ನಮ್ಮ ಭಾಷಾಬಂಧುಗಳು ವಾಸಿಸುವರು; ಅವರ 
ರಕ್ತವೂ ನಮ್ಮ ರಕ್ತವೂ ಒ೦ದೇ; ನಮ್ಮ ಪೂರ್ವಜರೇ ಅವರ ಪೂರ್ವಜರು; ನಮ್ಮ 
ಅರಸರೂ ಅವರ ಅರಸರೂ ಒಂದೇ; ನಮ್ಮ ಕವಿಗಳೇ ಅವರ ಕವಿಗಳು; ಎ೦ಬ 
ಸ್ಥಾಭಿಮಾನವು ಕೂಡ ಯಾರಲ್ಲಿ ಇನ್ನೂ ಅಂಕುರಿಸಿಲ್ಲವೋ ಅವರಿಂದ ಯಾವ 
ಕಾರ್ಯವಾದೀತು? ಅಂಥವರು ಕೂಪಮಂಡೂಕ ನ್ಯಾಯದಿಂದ ಸಂಕುಚಿತ 
ವಿಚಾರಗಳುಳ್ಳವರಾದರೆ ಆಶ್ಚರ್ಯವೇನು? ಸಾರಾಂಶ:- ಪ್ರತಿಯೊಂದು ನಾಡಿನವರ 
ನಾಲಿಗೆಯ ಮೇಲೆ, ತಮ್ಮ ಪೂರ್ವಜರ ನಾಲ್ಕಾರು ಹೆಸರುಗಳಾದರೂ ಅಭಿಮಾನದಿಂದ 
ನಲಿದಾಡುತ್ತಿರಲು, ಕನ್ನಡಿಗನ ನಾಲಿಗೆಗೆ ಚಟ್ಟನೆ ಒಂದಾದರೂ ಹೆಸರು ಬರದಿರುವದು 
ತೀರ ಲಜ್ಞಾಸ್ಸದವಾದ ಸಂಗತಿಯಾಗಿದೆ! ಹಿಂದುಸ್ಥಾನದಲ್ಲಿಯ ಪ್ರತಿಯೊಂದು 
ಭಾಷೆಯವರೂ ತಮ್ಮ ಪೂರ್ವದ ಇತಿಹಾಸವನ್ನು ಉತ್ಸಾಹದಿಂದ 
ಸ೦ಶೋಧಿಸುತ್ತಿರಲು, ಕರ್ನಾಟಕವು ಮಾತ್ರ ಇನ್ನೂ ಕು೦ಭಕರ್ಣನಿದ್ರೆಯಲ್ಲಿಯೇ ಇದೆ. 
ಇದೆಂಥ ದುಃಖದ ನೋಟವು! 

ಆದರೆ, ಹೀಗಾಗುವದಕ್ಕೆ ಕಾರಣವೇನಿರಬಹುದು? ಅದಕ್ಕೆ ನಮ್ಮ 
ಇತಿಹಾಸಜ್ಞಾನದ ಅಭಾವವೇ ಮುಖ್ಯವಾದ ಕಾರಣವೆ೦ದು ನಮ್ಮ ಅಭಿಪ್ರಾಯ. 
“ನಮ್ಮಲ್ಲಿ ಬಲಾಢ್ಯರಾದ ಅರಸರಿರಲಿಲ್ಲ ನಮಲ್ಲಿ ಘನ ಪಂಡಿತರಿರಲಿಲ್ಲ ನಾವು 
ಎ೦ದಿಗೂ ಹೇಡಿಗಳೇ, ಎ೦ದಿಗೂ ದಡ್ಡರೇ, ಅ೦ದಬಳಿಕ ಮು೦ದಿನ ಆಶೆಯಾದರೂ 
ನಮಗೆಲ್ಲಿಯದು? ಎಂದು ನಮ್ಮ ಜನರ ಅಭಿಪ್ರಾಯ, ಆದುದರಿಂದಲೇ ಅವರು 
ಕೇಳುವದೇನೆಂದರೆ “ನಮ್ಮ ಕರ್ನಾಟಿಕದ ವಿಷಯಕ್ಕೆ ಅಭಿಮಾನಪಡತಕ್ಕ 


ಸ೦ಗತಿಗಳೇನಿವೆ? ನಮ್ಮದೇನು ರಾಷ್ಟ್ರವೇ? ನಮಗೇನು ಇತಿಹಾಸವಿದೆಯೇ? ನಮ್ಮ 
ಕರ್ನಾಟಕವು ಎಂದಾದರೂ ವಾಜ್ಕಯವನ್ನು ಕ೦ಡಿತ್ತೋ? ಅದಕ್ಕೆ ಅರಸರೇನಾದರೂ 
ಇದ್ದರೋ? ನಮಗೆ ವಿಶಿಷ್ಟವಾದ ಸ೦ಸ್ಕೃತಿಯು೦ಟೋ? ಹೀಗಿಲ್ಲದ ಬಳಿಕ, ಅ೦ಥ ಸತ್ತ 
ಕರ್ನಾಟಕವನ್ನು ಹೊತ್ತು ಕೊ೦ಡು ಹೋಗುವದೆಂತು? ಆ ನಮ್ಮ ಕೊರಳೊಳಗಿನ 
ಗುಡಿಗೆಯನ್ನು ಹರಿದೊಗೆದು, ಮಿಕ್ಕ ಜನಾ೦ಗಗಳಲ್ಲಿ ಬೆರೆತುಹೋಗುವದೇ 
ಸರಿಯಲ್ಲವೆ?” ಇಷ್ಟೇ ಅಲ್ಪ ಕೆಲವರಿಗಂತೂ ಕರ್ನಾಟಕಸ್ಥರೆ೦ದು ಹೇಳಿಕೊಳ್ಳುವದಕ್ಕೂ 
ಕೂಡ ನಾಚಿಕೆ ಬರುತ್ತದೆ. ಆದುದರಿಂದ ಅವರು ನಮ್ಮ ಜನರಿಗೆ 
ಉಪದೇಶಿಸುವದೇನೆಂದರೆ- “ಕನ್ನಡಿಗರೇ! ಇಗೋ ಇಲ್ಲಿ ನಮ್ಮ 
ನೆರೆಹೊರೆಯವರಾದ ಮರಾಠರು, ತೆಲುಗರು, ತಮಿಳರು ವೇಗದಿಂದ ಸುಧಾರಣೆಯ 
ಮಾರ್ಗವನ್ನು ಆಕ್ರಮಿಸಹತ್ತಿದ್ದಾರೆ. ನಾವು ನಮ್ಮ ಈ ಕರ್ನಾಟಕತ್ವವನ್ನು 
ಸುಟ್ಟುಬೂದಿಮಾಡಿ, ನೀರಿನಲ್ಲಿ ಕಲಸಿಬಿಡೋಣ. “ಕರ್ನಾಟಕ”ವೆಂಬ ಈ ಕಾಲ್ತೊಡಕಿನ 
ಬಳ್ಳಿಯನ್ನು ಕತ್ತರಿಸಿ ಬಿಡೋಣ. ನೀವು ಇಲ್ಲದ ಸಲ್ಲದ ವಿಚಾರಗಳನ್ನು ತೆಗೆದು ಹೊಸ 
ಆಟವನ್ನು ಹೂಡಬೇಡಿರಿ. ಹಿ೦ದುಸ್ಥಾನದಲ್ಲೆಲ್ಲ ರಾಷ್ಟ್ರೀಯತ್ವದ ದು೦ದುಭಿಯು 
ಮೊಳಗುತ್ತಿರಲು, ನೀವು ಈ ಪ್ರಾಂತಿಕ ಆಭಮಾನಕ್ಕೆ ಯಾಕೆ ಬಲಿಬೀಳುವಿರಿ? ಸುಮ್ಮನೆ 
ಆ ಕರ್ನಾಟಕದ ಹೆಸರಿನಿ೦ದ ಯಾಕೆ ತೊಳಲಾಡುತ್ತೀರಿ? ಹೋಗಲಿ ಆ ಕರ್ನಾಟಕವು; 
ಏನೋ, ಕನ್ನಡ ನುಡಿಯು ನಮ್ಮನ್ನು ಬಿಡದು. ಅಷ್ಟರವಟ್ಟಿಗೆ ಬೇಕಾದರೆ 
'ಕರ್ನಾಟಕ'ರೆನ್ನಿಸಿಕೊಳ್ಳಿರಿ.”-- ಈ ಬಗೆಯಾಗಿ ಕರ್ನಾಟಕರು ವಿಷಾದಗೊಂಡು 
ಒಂದೇ ಸಮನೇ ಒರಲುಶತ್ತಿದ್ದಾರೆ. ಹೀಗಾದ ಮೇಲೆ ಅವರ ನಾಲಿಗೆಯ ತುದಿಯ 
ಮೇಲೆ ಮಹಾ ವಿಭೂತಿಗಳ ನಾಮಾವಳಿಯು ನಲಿದಾಡುವದೆಂತು? ಅವರಲ್ಲಿ 
ರಾಷ್ಟ್ರೀಯ ವಿಭೂತಿಗಳ ಉತ್ಸವಗಳಾಗುವದೆ೦ತು? ತಮ್ಮ ಪೂರ್ವಜರ ಅಭಿಮಾನವೇ 
ಇಲ್ಲದ೦ಥವರು ತಮ್ಮಜನರಲ್ಲಿ ರಾಷ್ಟ್ರೀಯತ್ವದ ಭಾವನೆಗಳನ್ನು ಬಿತ್ತುವದೆ೦ತು? ಇಂಥ 
ಜನರಲ್ಲಿನಿಜವಾದ ರಾಷ್ಟ್ರಾಭಿಮಾನವು ಎ೦ದಾದರೂ ಮೊಳೆದೋರುವದೋ? ಯಾವ 


ಕರ್ನಾಟಕಸ್ಥರಿಗೆ ತಮ್ಮ ಪೂರ್ವಜರ ಬಗ್ಗೆ ಸಕೌತುಕವಾದ 
ಅಭಿಮಾನವು೦ಟಾಗಿರುವದಿಲ್ಲವೋ, ಯಾರು ತಮ್ಮ ಜನರ ಮಹಾ ಕಾರ್ಯಗಳ 
ಜ್ಞಾನವಿಲ್ಲದೆ ಇನ್ನೂ ಕಗ್ಗತ್ತಲೆಯಲ್ಲಿ ಅಲೆದಾಡುತ್ತಿರುವರೋ ಅಂಥ ಜನರ 
ಭಾಷಾವ್ಯಕ್ಷವು ಕೂಡ ಭರದಿ೦ದ ಬೆಳೆಯದಿದ್ದರೆ ಸೋಜಿಗವೇನು? ಕನ್ನಡಿಗರೇ, ನಿಮ್ಮ 
ಈ ವಿಷಾದವನ್ನು ಹೋಗಲಾಡಿಸಿ, ನಿಮ್ಮ ಮೇಲಿನ ನಿರಭಿಮಾನತೆಯ ಮುಸಕನ್ನು 
ಹಾರಹೊಡೆಯಲಿಕ್ಕೆ ನೀವು ನಿಮ್ಮಇತಿಹಾಸಕ್ಕೇ ಶರಣುಹೋಗಿರಿ. ನಿಮ್ಮಮಂದದ್ಯಷ್ಟಿಗೆ 


ಅದೇ ಮೇಲಾದ ಅಂಜನವು. 


೨ನೆಯ ಪ್ರಕರಣ. 
ಕರ್ನಾಟಕವು ಮೃತರಾಷ್ಟ್ರ ವೇ? 


ತೇ 77 ಷಾ 777 WY ಶೆತಾಕಾ್ತಸಸಸಿ। 
ಬ Fadler ಸರತಾಶಗೌತ Read ॥ 

--ಗೀತಾ, ೨.೩. 
ಅರಿಭಯ೦ಕರ ನೀ ನಪುಂಸಕ | ರಿರವನೈದಲು ಬೇಡ ನಿನಗಿದು | 
ದೊರಕಲಾಗದು ಧೀರತನಕಿದು ಹಾನಿಕರವಹುದು || 
ಮರುಳೆ, ಬಡಮನದಿ೦ದ ಹೆದರದೆ | ಮರುಳತನವನು ಬಿಟ್ಟು ಕದನಕೆ | 
ಭರವಸದಲೇಳೆನಲು ಕೃಷ್ಣಗೆ ವಾರ್ಧನಿಂತೆಂದ || 

--ನಾಗರಸ. 
ಭರತಖಂಡಾಂತರ್ಗತರಾದ ಕನ್ನಡಿಗರೇ, 
ಕಳೆದ ಪ್ರಕರಣದಲ್ಲಿ ನಾವು ನಮ್ಮಮಿಕ್ಕ ರಾಷ್ಟ್ರಬ೦ಧುಗಳಲ್ಲಿಉ೦ಟಾಗಿರುವ 
ಪೂರ್ವಸ್ಥಿತಿಯ ತಿಳುವಳಿಕೆಯನ್ನೂ ಸದ್ಯಸ್ಥಿತಿಯ ವಿಷಯದಲ್ಲಿ ಅವರು ನಡಿಸಿರುವ 
ಪಶ್ಚಾತ್ತಾಪಪೂರ್ವಕವಾದ ಉನ್ನತಿಯ ಕ್ರಮವನ್ನೂ ನಾವು ಮಾತ್ರ ಎಳ್ಳಷ್ಟೂ ಸದ್ದಿಲ್ಲದೆ 
ಮಲಗಿರುವ... ಶೋಚನೀಯವೂ ಲಜ್ಞಾಸ್ಪದವೂ ಆದ ಸಂಗತಿಯನ್ನೂ 
ಅರಿಕೆಮಾಡಿಕೊ೦ಡೆವು. ಆದರೆ ನಿಜವಾಗಿಯೂ ಕನ್ನಡಿಗರಾದ ನಾವು ಹೀಗೆ 
ವಿಷಾದಗೊ೦ಡು ಹತಾಶರಾಗಲಿಕ್ಕೆ ಏನಾದರೂ ಪ್ರಬಲ ಕಾರಣವು೦ಟೋ, 
ಎ೦ಬುದನ್ನುನಾನೀ ಪ್ರಕರಣದಲ್ಲಿ ಯೋಚಿಸುವ. 
ವಾಚಕರೇ, ತಿಪ್ಪೆಯು ಹೋಗಿ ಉಪ್ಪರಿಗೆಯಾದ ಕಥೆಗಳೂ ಅರಮನೆ ಹೋಗಿ 
ಸೆರೆಮನೆಯಾದ ಉದಾಹರಣೆಗಳೂ ನಮ್ಮಕಣ್ಣುಮುಂದೆ ಒಂದೆರಡು ಇರುತ್ತವೆಯೋ! 


ಅಹಹ! 'ಇಗಗ' ಅ೦ದರೆ ಗಾಲಿಯ ಹಲ್ಲುಗಳಂತೆ ತಿರುಗುತ್ತಿರುವ ಈ ಕಾಲನ 
ಅದ್ಭುತವಾದ ಕೃತಿಯನ್ನು ನಿರೀಕ್ಷಿಸಿದ ಹಾಗೆ ಮನಸ್ನೆಲ್ಲವೂ ಅಗಾಧವಾದ 
ದುಃಖಸಮುದ್ರದಲ್ಲಿ ಮುಳುಗಿ, ಹೃದಯದೌರ್ಬಲ್ಯವನ್ನು ತಳೆವುದರಲ್ಲಿ 
ಸೋಜಿಗವೇನು! ಅದು ಮನುಷ್ಯಸ್ವಭಾವಕ್ಕನುಗುಣವಾಗಿಯೇ ಇದೆ. ಆದರೆ 
ಕ್ಷಣಿಕವಾದ ಈ ಹೃದಯದೌರ್ಬಲ್ಯವನ್ನೂ ವಿಮೂಢ ಸ್ಥಿತಿಯನ್ನೂ ಕೊನೆಯವರೆಗೂ 
ಹಾಗೆಯೇ ಧೃಡವಾಗಿಟ್ಟುಕೊಂಡು ಹೇಡಿಗಳಂತೆ ಆಳುತ್ತ ಕುಳಿತರೆ ಮಾತ್ರ ಅದು 
ಅಕ್ಷಮ್ಯವಾದ ತಪ್ಪಾಗುವದು; ಮತ್ತು ಈ ನಮ್ಮ ತಪ್ಪಿಗಾಗಿ ನಮಗೆ-- ಅಷ್ಟೇ ಅಲ್ಲದೆ, 
ನಮ್ಮ ಮಕ್ಕಳುಮರಿಗಳೆಗೂ ಸಹ- ನಮ್ಮ ಹೆಸರಿನಿಂದ ಕಲ್ಲೊಡೆಯುತ್ತ ಕುಳ್ಳಿರುವ 
ಪ್ರಸಂಗವು ಬಾರದೇ ಇರದು! ವೈಭವಶಿಖರವನ್ನಡರಿದ ಯಾವ ಜನಾಂಗಕ್ಕಾದರೂ 
ಒಮ್ಮಿಲ್ಲೊಮ್ಮೆ ಇಂಥ ದುರವಸ್ಥೆಯು ಬಂದೇ ತೀರಬೇಕಾಗಿ ಸೃಷ್ಟಿಯ 
ನಿಯಮವರುವದೆ೦ದು ಪ್ರಾಚೀನ ಇತಿಹಾಸವು ಈ ವಿಷಯದಲ್ಲಿ ನಮ್ಮನ್ನು 
ಸ೦ತಯಿಸಲಿಕ್ಕೆ ಕಾಯ್ದುಕೊಂಡು ನಿಂತಿದೆ. ನಾವು ಜಾಣರಾದರೆ ಆ ಪ್ರಾಚೀನ 
ಇತಿಹಾಸದ ಅನುಭವದ ಮಾತನ್ನುಕೇಳಿ, ನಮ್ಮಅಳ್ಳದೆಯನ್ನು ಕಲ್ಲೆದೆಯಾಗಿ ಮಾಡಲು 
ಪ್ರಯತ್ನಿಸಬೇಕು. ರಾಷ್ಟ್ರಕ್ಕೆ ಬಿಕ್ಕಟ್ಟಿನ ಸ್ಥಿತಿಯು ಒದಗಿದಾಗ, ಆ ರಾಷ್ಟ್ರೀಯರು 
ಕೌಟುಂಬಿಕ-- ಅತಏವ ಸಂಕುಚಿತವಾದ-- ತಮ್ಮ ವಿಚಾರಗಳನ್ನು ವಿಶಾಲಗೊಳಿಸಿ, 
ಮನೆಮಾರುಗಳನ್ನು ಕಸಕ್ಕಿಂತ ಕಡೆಮಾಡಿ, ಹೆಂಡಿರು ಮಕ್ಕಳನ್ನು ದೂರೀಕರಿಸಿ 
ಕ್ಷಣಹೊತ್ತು ಧೀರರಾಗಲಿಕ್ಕೆ ಬೇಕು. ಹೃದಯದೌರ್ಬಲ್ಯವು ಯಾರಿಗೆ ಉಚಿತವು? 
ಮೃತರಾಷ್ಟ್ರಕ್ಕೆ! ಯಾವ ರಾಷ್ಟ್ರದೊಳಗಿನ ನಾಡಿಗಳ ಚಲನೆಯೆಲ್ಲವೂ ನಿಂತುಹೋಗಿ, 
ಸ್ವಲ್ಪವಾದರೂ ಜೀವಕಳೆ ಇರುವದಿಲ್ಲವೋ, ಯಾವ ದೇಶದ ಇತಿಹಾಸದಲ್ಲಿ ವೈಭವದ, 
ಪರಾಕ್ರಮದ ಬುದ್ಧಿವಂತಿಕೆಯ ಸಂಗತಿಗಳು ಎಂದಿಗೂ ಶೂನ್ಯವಾಗಿರುವವೋ, ಯಾವ 
ನಾಡು ನಾಮಮಾತ್ರಕ್ಕೆ ಮನುಷ್ಯರಿ೦ದ ತು೦ಬಿರುವದೋ, ಅಂಥ ನಾಡಿನವರು ಹೀಗೆ 
ಅಪ್ಪುಗೈ ಹಾಕಿಕೊ೦ಡು ಕುಳಿತರೆ ಒ೦ದು ವೇಳೆ ಸರಿದೋರಬಹುದು; ಏಕೆಂದರೆ 


ದೇಶದಲ್ಲಿ ಎಂದಿಗೂ ಜೀವಂತ ತನದ ಕುರುಹುಗಳೇ ಇಲ್ಲದ ಮೇಲೆ, ಆ 
ದೇಶದವರಿ೦ದ ಮುಂದೆ ಏನಾದರೂ ಮಹಾಕಾರ್ಯಗಳಾಗುವವೆಂದರೆ ಒಂದು ವೇಳೆ 
ಸಂದೇಹವುಂಟಾಗಬಹುದು. ಆದರೆ ಯಾವ ರಾಷ್ಟ್ರವು ಇತಿಹಾಸರ೦ಗದೊಳಗೆ ಬಹು 
ಗೌರವದಿ೦ದ ಎಡೆಬಿಡದೆ ಸಾವಿರಾರು ವರ್ಷಗಳ ತನಕ ಮೆರೆಯಿತೋ, ಯಾವುದರ 
ಹೆಸರು ಸುವರ್ಣಾಕ್ಷರಗಳಿಂದ ಬರೆಯಲ್ಲಡಲಿಕ್ಕೆ ಯೋಗ್ಯವೋ, ಅಂಥ ರಾಷ್ಟ್ರ ವು 
ಕಾಲನಿಂದ ಗೃಸ್ತವಾಗಿ ನಿದ್ರಿತವಾಗಿದ್ದರೂ, ಅದು ಇಂದಿಲ್ಲದಿದ್ದರೆ, ನಾಳೆಯಾದರೂ ತನ್ನ 
ಕಳೆದುಕೊಂಡ ವೈಭವವನ್ನು ಸಂಪಾದಿಸಿಯೇ ತೀರುವದೆ೦ಬುದು ನಿರ್ವಿವಾದವಾದ 
ಸ೦ಗತಿಯು. ಸಾರಾ೦ಶ, ಒಮ್ಮೆ ಜೀವ೦ತವಾಗಿದ್ದ ರಾಷ್ಟ್ರವು ಎ೦ದೂ ಮೃತವಾಗದು. 
ಅದು ನಿದ್ದೆಹೋಗಿರಬಹುದು; ಗಾಬರಿಗೊಂಡು ಕಕ್ಕಾಬಿಕ್ಕಿಯಾದ ನಮ್ಮ ಕಣ್ಣಿಗೆ ಅದು 
ಮ್ಯತವಾದ೦ತೆ ತೋರಬಹುದು. ಅದಕೆ ಸೂಕ್ಷ್ಮವಾಗಿಯೂ, ಕೂಲಂಕಷವಾಗಿಯೂ 
ವಿಚಾರಿಸಿದರೆ, ನಮ್ಮ ಭ್ರಮೆಯು ಬಯಲಾಗಿ, ಅದರಲ್ಲಿ ವೈಭವದ ಬೀಜಗಳು ಇನ್ನೂ 
ಅಚ್ಚಳಿಯದೆ ಇರುವವಾಗಿ ನಿದರ್ಶನಕ್ಕೆ ಬಾರದಿರದು. 

ಇದು ಸಾಮಾನ್ಯ ವಿಚಾರವಾಯಿತು. ನಮ್ಮ ಜನ್ಯಭೂಮಿಯಾದ ಕನ್ನಡನಾಡಿನ 
ಸದ್ಯದ ಅವಸ್ಥೆಯೇನು? ಅದು ಮೃತರಾಷ್ಟ್ರವೋ ಜೀವ೦ತರಾಷ್ಟ್ರವೋ, ಎ೦ಬುದನ್ನು 
ನಾವಿನ್ನು ತಿಳಿಯಲು ಮುಂದುವರಿಯುವ. ಕನ್ನಡಿಗರೇ, ನಾವು ನಿಮ್ಮ ಕೈಯಲ್ಲಿ 
ಕಡ್ಡೀಕೊಟ್ಟು ಸಾರಿದೂರಿ ಹೇಳುವದೇನೆ೦ದರೆ, ನಮ್ಮ ಕರ್ನಾಟತವು ಮೃತರಾಷ್ಟ್ರವಲ್ಪ 
ಅದು ಜೀವ೦ತರಾಷ್ಟ್ರವು. ಅಷ್ಟೇಕೆ! ಅದೊಂದು ಪ್ರತಿಭಾಸ೦ಪನ್ನವಾದ ರಾಷ್ಟ್ರವು. 
೧೦೦೦-೧೫೦೦ ವರ್ಷಗಳ ವರೆಗೆ ಅವ್ಯಾಹತವಾಗಿ' ಹಿಂದೂಜೇಶದ ಇತಿಹಾಸದಲ್ಲಿ 
ವೈಭವದಿಂದ ಮೆರೆದ ರಾಷ್ಟ್ರವೆಂದರೆ ಕರ್ನಾಟಕವೊ೦ದೇ! ಉತ್ತರ ಹಿಂದುಸ್ತಾನದಂಥ 
ಬಲವಾದ ರಾಷ್ಟ್ರದ ಇತಿಹಾಸವು ಕೂಡ ಹರ್ಷವರ್ಧನನ ಕಾಲದಿಂದ ಲುಪ್ತವಾಗಿ 
ಹೋಯಿತು. ಆದರೆ ದಕ್ಷಿಣದಲ್ಲಿ ನಮ್ಮ ಕರ್ನಾಟಿಕವು ಮಾತ್ರ ಪೂರ್ವದಿಂದ 
ನಡೆದುಬಂದ ತನ್ನವೈಭವವನ್ನು ಸ್ವಲ್ಪವಾದರೂ ಕುಂದಿಸದೆ ತಿರಿಗಿ ಹಬ್ಬುವ೦ತೆ ಮಾಡಿ, 


ಇವ 


ಮುಂದೆ ಸಾವಿರಾರು ವರ್ಷಗಳವರೆಗೆ ತನ್ನ ಘನತೆಯನ್ನು ಅತ್ಯಂತದಕ್ಷತೆಯಿಂದ 
ಕಾಪಾಡಿಕೊಂಡಿದೆ. ಈ ಕರ್ನಾಟಕದಲ್ಲಿಯೇ ಜಗತ್ತಿನ ಇತಿಹಾಸದಲ್ಲಿ 
ಕ್ರಾಂತಿಯನ್ನುಂಟುಮಾಡುವಂಥ ಧರ್ಮಸ್ಥಾಪನಾಚಾರ್ಯರು ಜನ್ಮತಾಳಿರುವರು. ಈ 
ಕರ್ನಾಟಕವೂ ಮಹಾ ಮಹಾ ಕವಿಪುಂಗವರಿಗೆ ಜನ್ಮತೊಟ್ಟಿದೆ. ಈ ಕರ್ನಾಟಕದಲ್ಲಿಯೇ 
ಜಗತ್ತನ್ನೆಲ್ಲ ಆಶ್ಚರ್ಯಗೊಳಿಸುವ೦ಥ ಅನ್ಯಾದೃಶವಾದ ಕಟ್ಟಡಗಳು ಹುಟ್ಟಿವೆ. ಈ 
ಕರ್ನಾಟಕದಲ್ಲಿಯೇ ಇತರ ವಾಜ್ಕಯಗಳನ್ನು ಮೀರಿಸುವ ಗ್ರಂಥಗಳು 
ನಿರ್ಮಾಣವಾಗಿವೆ. ಈ ನಮ್ಮ ಕರ್ನಾಟಿಕದ ಸುಧಾರಣೆಯು 
ವಿಶಿಷ್ಟಬಗೆಯದಾಗಿರುವದರಿ೦ದಲೇ ಗಾಯನಶಾಸ್ತ್ರದಲ್ಲಿ 'ಕರ್ನಾಟಕ' 
ವೆಂಬುದೊಂದು ಹೊಸ ಪದ್ಧತಿಯೇ ರೂಢವಾಗಿದೆ. ಸಾರಾಂಶ ನಮ್ಮ ಅರಸರು 
ದೊಡ್ಡವರಿದ್ದರು; ನಮ್ಮ ರಾಜ್ಯವು ವಿಸ್ತಾರವಾಗಿ ಹಬ್ಬಿತ್ತು; ನಮ್ಮ ವೈಭವವು 
ಅತಿಶಯವಾದ ಘನತೆಗೇರಿತ್ತು; ಆ ಕಾಲಕ್ಕೆ ಹಿಂದುಸ್ಥಾನದಲ್ಲಿ ಕರ್ನಾಟಕವನ್ನು ಹಿಂದೆ 
ಹಾಕುವ ರಾಷ್ಟ್ರವು ಯಾವುದೂ ಇರಲಿಲ್ಲ ಕರ್ನಾಟಿಕದೊಳಗಿರುವಷ್ಟು ದೊಡ್ಡ 
ಪಟ್ಟಣಗಳು ಹಿ೦ದೂದೇಶದಲ್ಲಿರಲಿಲ್ಲ. ಕರ್ನಾಟಕದಲ್ಲಿರುವಷ್ಟು ವಿದ್ವಾಂಸರು ಬೇರೆ 
ಕಡೆಯಲ್ಲಿರಲಿಲ್ಲ ಕರ್ನಾಟಿಕದಷ್ಟು ಸಂಪನ್ನವಾದ ವಾಜ್ಯಯವೂ ಮಿಕ್ಕ 
ಕಡೆಯಲ್ಲಿರಲಿಲ್ಲ. ಕರ್ನಾಟಕದಲ್ಲಿರುವಂಥ ಕಟ್ಟಡಗಳು ಹಿಂದೂದೇಶದ ಕಣ್ಣು 
ಮುಂದಿರಲಿಲ್ಲ; ಹೀಗಿದ್ದು ನಾವು ಅದಕ್ಕೆ ಮೃತವೆ೦ದು ಕರೆಯುವದೆಂತು! 

ಕನ್ನಡಿಗರೇ, ನಿಮ್ಮ ಸುತ್ತಮುತ್ತಲೂ ದೃಷ್ಟಿಯನ್ನು ಚಲ್ಲಿದರೆ ಅಲ್ಲಲ್ಲಿ ನಿಮ್ಮ 
ಪ್ರಾಚೀನ ಕರ್ನಾಟಕದ ಸ೦ಪನ್ನತೆಯ ದೇದೀಪ್ಯಮಾನವಾದ ಹೆಗ್ಗುರುತುಗಳು ಕಣ್ಣಿಗೆ 
ಕಟ್ಟದಿರಲಾರವು; ಆ ನಾಡಿನಲ್ಲಿ ಹುಟ್ಟಿಬೆಳೆದು ದಿಗಂತ ಕೀರ್ತಿಯನ್ನು ಪಡೆದ 
ರಾಜಕಾರ್ಯಧುರ೦ಧರರ, ಮೇಧಾವಿಗಳ ಮತ್ತು ರಾಜಗುರುಗಳ 
ಜೀವನಚರಿತ್ರೆಯನ್ನೋದಿದರೆ, ನಿಮ್ಮ ಜೀವನದ ಒಗಟೆಯು ಸಹಜವಾಗಿ ಒಡೆಯದೆ 
ನಿಲ್ಲದು; ಆ ನಾಡಿನ ಪ್ರಾಚೀನ ಸ೦ಪತ್ತಿಗೂ, ಕಲಾಕೌಶಲ್ಯಕ್ಕೂ ಸಾಕ್ಷಿಯಾಗಿ ನಿಂತಿರುವ 


ಗುಡಿಗೋಪುರಗಳನ್ನು ನೋಡಿದರೆ, ಇ೦ಥ ಅಮಾನುಷಕಾರ್ಯಗಳನ್ನು ಸುಲಭವಾಗಿ 
ನೆರವೇರಿಸಿದ ರಾಷ್ಟ್ರದ ಅಗ್ಗಳಿಕೆಯು ಸಹಜವಾಗಿ ಗೊತ್ತಾಗುವದು. ಇಂಥ ರಾಷ್ಟ್ರವು 
ಮೃತವಾಗಿರುವದೆಂದು ಕಲ್ಪನೆಮಾಡುವದಾದರೂ ಹೇಗೆ! ಕನ್ನಡಿಗರೇ! ಕರ್ನಾಟಕವು 
ಮೃತರಾಷ್ಟ್ರವಲ್ಲ ಅದು ಸ್ವಭಾವತಃ ಚೈತನ್ಯಪೂರ್ಣವಾದ ರಾಷ್ಟ್ರವು. 
ಕಾಲಾನುಸಾರವಾಗಿ ಅದು ಮೇಲುಕೀಳು ಸ್ಥಿತಿಗೆ ಈಡಾಗಿರಬಹುದು. ಆದರೆ 
ಅದರಲ್ಲಿರುವ ಚೈತನ್ಯಶಕ್ತಿಯು ಮಾತ್ರ ಯಾವ ಕೃತ್ರಿಮೋಪಾಯಗಳಿಂದಲೂ 
ಕುಂದಲಾರದು. ಈಗ ಅದು ತನ್ನ ಆಲಸ್ಯದಮೂಲಕ, ತನ್ನ ಜನರ ಹೇಡಿತನದ 
ಮೂಲಕ, ತನ್ನ ಕಡುತರವಾದ ದೈವದುರ್ವಿಲಾಸದ ಮೂಲಕ, ಸಾಲದುದಕ್ಕೆ ಸುತ್ತಲಿನ 
ಬಿಕ್ಕಟ್ಟಾದ ಪರಿಸ್ಥಿತಿಯ ಮೂಲಕ, ವಿಲಕ್ಷ್ಮಣವಾದ ನಿದ್ರೆಗೀಡಾಗಿರುವದೇನೋ ಸರಿ! 
ಆದರೆ ಇಂಥ ಸಂದುಕಟ್ಟಿನಲ್ಲಿ ತಾನು ಸತ್ತಿರದೆ ಜೀವ೦ತವಾಗಿರುವದೆ೦ಬ ತಿಳಿವನ್ನು 
ಮಾತ್ರ ನಾವು ಆ ರಾಷ್ಟ್ರದ ಮನಸ್ಸಿನಲ್ಲಿ ಚೆನ್ನಾಗಿ ತು೦ಬಸಿದರೆ ಸಾಕು. ಅದೇ, ಅದನ್ನು 
ಆಡಬಡಿಸಿ ಎಚ್ಚರಗೊಳ್ಳುವ೦ತೆ ಮಾಡುವದು; ಅಲ್ಲದೆ ತನ್ನ ಸಾ೦ಪ್ರತದ ಹೀನಸ್ಥಿತಿಯ 
ಬಗ್ಗೆ ಪರಾಕಾಷ್ಠೆಯ ಉದ್ದೇಗವನ್ನೂ ಉ೦ಟುಮಾಡುವದು. ಸಾರಾ೦ಶ:--ರಾಷ್ಟ್ರಕ್ಕೂ 
ಮನುಷ್ಯನಂತೆ  ಆತ್ಮವಿರುವಕಾರಣ ವೇದಾ೦ತಶಾಸ್ತ್ರವನ್ನೋದಿ ಆತ್ಮನ 
ಅಮ್ಯತತ್ವವನ್ನೂ ಅವ್ಯಯತ್ಚವನ್ನೂ ಅವಿಕಾರಿತ್ವವನ್ನೂ ತಿಳಿದುಕೊಂಡಿರುವ 
ಮನುಷ್ಯನು ಹೇಗೆ ದುಃಖಿಸದೆ, ಎದೆಗುಂದದೆ, ಧೀರನಾಗಿಯೂ, ವೀರನಾಗಿಯೂ 
ಇರುವನೋ, ಹಾಗೆಯೇ ತನ್ನ ಜೀವದ್ಧಶೆಯನ್ನರಿತುಕೊಂಡ ರಾಷ್ಟ್ರ ವು ಎಂಥ 
ಕಷ್ಟಪರ೦ಪರೆಗಳಿಗೂ ಅ೦ಜದೆ ಆಳುಕದೆ ಇರುವದು. ಆದರೆ ಈಗ ನಮ್ಮ ಸ್ಥಿತಿಯು 
ಹಾಗೆಲ್ಲಿದೆ! ಕನ್ನಡಿಗರಾದ ನಾವು ಈ ನಿತ್ಯತತ್ವವನ್ನು ಎಂದರೆ 'ಕರ್ನಾಟಕತ್ವ'ವನ್ನು 
ಮರೆತು, ಈಗಿರುವ ನಮ್ಮ ಕ್ಷಣಿಕವಾದ ಅವಸ್ಥೆಯೇ ಕಡೆಯವರೆಗೂ ಇರುವುದೆ೦ದು 
ಭ್ರಾಮಕಭಾವನೆಯಿಂದ ಕೈಕಾಲು ಕಳೆದುಕೊಂಡು ಕುಳಿತಿರುವೆವಲ್ಲಾ! ಅದೇ, ನಾವು 
ನಮ್ಮ ಗತವೈಭವದ ಇತಿಹಾಸವನ್ನು ನಮ್ಮ ಪ್ರಾಚೀನ ಸಂಸ್ಕೃತಿಯ 


ಹೃದಯ೦ಗಮವಾದ ಮೇಲ್ಮೆಯನ್ನು ಮನಸ್ಸಿನಲ್ಲಿ ನೆಡುವಂತೆ ಅರಿತವರಾಗಿದ್ದರೆ, ನಮ್ಮ 
ಕರ್ನಾಟಕವು ಭಾರತೀಯ ಇತಿಹಾಸದ ನಾಟ್ಕರಂಗದೊಳಗೆ ಕೈಕೊಂಡ ಪಾತ್ರದ 
ಬಲ್ಕೆಯು ನಮ್ಮ ಮಸಕಾದ ಮನಸಿನಲ್ಲಿ ಮೂಡಿದ್ದರೆ, ಈಗಿನಂತೆ ನಾವು ಜೋಲುಬಿದ್ದ 
ಮತ್ತು ಬಾಡಿದ ಮೋರೆಯವರಾಗಿ ಎಂದಿಗೂ ಕುಳಿತುಕೊಳ್ಳುತ್ತಿರಲಿಲ್ಲ! ಒಳ್ಳೇದು! 
ಆದದ್ದಾಯಿತು! ಈಗಲಾದರೂ ಕಣ್ತೆರೆದು, ನಾವು ನಮ್ಮ 'ಕರ್ನಾಟಕತ್ವ' ವನ್ನು ಅರಿತು, 
ನಮ್ಮ ಮುಂದಣ ಮಾರ್ಗವನ್ನು ತಿದ್ದಿಕೊ೦ಡರೆ, ಜಗತ್ತಿನ ನಗೆಗೀಡಾಗದೆ, ನಮ್ಮ 
ಮಾನವನ್ನು ನಾವು ಕಾಯ್ದುಕೊ೦ಡ೦ತಾಗುವದು. ಇದೀಗ ನಮ್ಮೆಲ್ಲರ ಶ್ರೇಷ್ಠವಾದ 
ಕರ್ತವ್ಯವು. 

ಹಾಗಾದರೆ ಆ `ಕರ್ನಾಟಕತ್ವ'ವನ್ನುಅರಿತುಕೊಳ್ಳುವದೆಂತು! ಅದೇನು ಕಣ್ಣಿಗೆ 
ಕಾಣಿಸುವದೋ! ಕಿವಿಗೆ ಕೇಳಿಸುವದೋ! ಕೈಗೆ ಸ್ಪರ್ಶಿಸುವದೋ! ಮೂಗಿಗೆ 
ಮೂಸುವದೋ! ಇಲ್ಲ ಇಲ್ಲ ಹಾಗಿದ್ದರೆ ಈ ಕಾರ್ಯವು ಎಷ್ಟೊಂದು 
ಸುಲಭಸಾಧ್ಯವಿರಬಹುದಾಗಿತ್ತು! ಆಮೇಲೆ ಈ ತೆರದ ಗೊ೦ದಲಕ್ಕೆ ಅವಕಾಶವೇ 
ಇರುತ್ತಿರಲಿಲ್ಲ. ಹಾಗಿಲ್ಲವೆಂದೇ ಪ್ರತಿಯೊಬ್ಬನು ಅದನ್ನು ಜ್ಞಾನ ದೃಷ್ಟಿಯಿಂದಲೇ 
ಕಂಡುಹಿಡಿದು ಅದರ ಅಸ್ತಿತ್ವವನ್ನು ಹ್ಯನ್ಕಂದಿರದಲ್ಲಿ ಚಿಂತಿಸಬೇಕಾಗಿದೆ! ಆದರೆ 
ಅಹಾ! ಆ ತೆರದ ದೃಷ್ಟಿಯಿಲ್ಲದಿರುವದರಿಂದಲೇ ನಾವು ಕಣ್ಣಿದ್ದು ಕುರುಡರೂ, 
ಕಿವಿಯಿದ್ದು ಕಿವುಡರೂ ಆಗಿದ್ದೇವೆ! ನಮ್ಮ ಸುತ್ತಲೂ ಎಲ್ಲೆಲ್ಲಿಯೂ ಇತಿಹಾಸದ 
ರಾಶಿಯೇ ಒಟ್ಟಿದ್ದೂ ನಮಗೆ ಇತಿಹಾಸವೇ ಇಲ್ಲವೆಂದು ನಾವು ಸುಮ್ಮನೆ 
ಅರಚಿಕೊಳ್ಳುತ್ತಿದ್ದೇವೆ! ಇದೋ, ಇಲ್ಲಿ ನಮ್ಮಿದಿರಿಗೆ ಮೈಗೊಂಡು ನಿಂತಿರುವ ಈ 
ಕೋಟಿಕೊತ್ತಳಗಳು ನಮ್ಮ ಗತವೈಭವದ ಹೆಗ್ಗುರುತುಗಳಲ್ಲವೇ! ಅದೋ, ಅಲ್ಲಿ 
ಕಾಣುತ್ತಿರುವ ಸುಂದರವಾದ ಭವ್ಯ ದೇವಾಲಯಗಳು ನಮ್ಮ ಇತಿಹಾಸದ ಪವಿತ್ರರಕ್ಷಾ 
ಭಾ೦ಡಾರಗಳಲ್ಲವೇ! ಜಗತ್ತಿನಲ್ಲೆಲ್ಲ ಹೆಸರು ಪಡೆದಿರುವ ದ್ವೈತ, ಅದ್ವೈತ, 
ವಿಶಿಷ್ಠಾದ್ವೈತವೆಂಬೀ ಮತಗಳು ಕರ್ನಾಟಕಸ್ಮರ ಹೆಸರನ್ನು ಎಂದಾದರೂ 


ಟ'ವಲೆ 


ಮರೆಯಿಸುವವೇ! ಕೋಣದ ಮುಂದೆ ಕಿನ್ನರಿಯನ್ನು ಬಾರಿಸಿದಂತೆ, ಇವೆಲ್ಲವು ನಮ್ಮ 
ಮನಸ್ಸಿನಲ್ಲಿ ಕಿಂಚಿತ್ತಾದರೂ ಸ್ಫೂರ್ತಿಯನ್ನುಂಟುಮಾಡುವದಿಲ್ಲವಲ್ಲ! ಕರ್ನಾಟಕವು 
ನಮ್ಮ ಹುಟ್ಟುನಾಡು! ಅದನ್ನಾಳಿದ ಅರಸರು ನಮ್ಮವರು! ಸ೦ಕಟಕಾಲದಲ್ಲಿ ಅವರ 
ಜೋಕೆಗಾಗಿ ಕಾದಿ, ನೀರಿನಂತೆ ತಮ್ಮ ಮೈನೆತ್ತರವನ್ನು ಬಸಿದ೦ಥ ಕಾದಾಳುಗಳು ನಮ್ಮ 
ವೀರಬ೦ಧುಗಳು! ಅನೇಕ ಶತಮಾನಗಳು ಸ೦ದುಹೋದರೂದಿಕ್ಕುದಿಕ್ಕುಗಳಲ್ಲಿ ತಮ್ಮ 
ಕೈಗಾರಿಕೆಯ ಸೊಕ್ಕಿನಿ೦ದ ಮೊಗವೆತ್ತಿಕೊ೦ಡು ನಿ೦ತಿರುವ ಗುಡಿಗೋಪುರಗಳು ನಮ್ಮ 
ಪುರಾತನ ಶಿಲ್ಪಶಾಸ್ತ್ರ... ಮಾದರಿಗಳು! ಎಂಬ ಅಭಿಮಾನವು ನಮ್ಮ 
ಮನೋಭೂಮಿಕೆಯಲ್ಲಿ ಎಲ್ಲಿಯ ವರೆಗೆ ಅಂಕುರಿಸುವದಲ್ಲವೋ, ಅಲ್ಲಿಯ ವರೆಗೆ 
ಅವೆಲ್ಲವು ನಮ್ಮನ್ನು ಕಣ್ಣಿ ತ್ತಿ ನೋಡಲಾರವು! ನಮ್ಮನ್ನು ಸಮೀಪಿಸಲಾರವು! ನಮಗೆ 
ಬೋಧಿಸಲಾರವು! ನಮ್ಮನ್ನು ಪ್ರೇರಿಸಲಾರವು! ಎ೦ದಮೇಲೆ, 
ಸವಿಸವಿಯೂಟಗಳನ್ನುಂಡು ವೀಳ್ಯವನ್ನು ಮೆಲ್ಲುತ್ತಲೂ, ಚಕ್ಕಂದವಾಡುತ್ತಲೂ, ಕೇವಲ 
ತಾಮಸವೃತ್ತಿಯಿ೦ದ ಕಾಲಕಳೆಯುತ್ತಿರುವ ನಮ್ಮಂಥ ವಿಚಾರಶೂನ್ಯರಾದ ಕನ್ನಡಿಗರಲ್ಲಿ 
ಅವುಗಳ ನೋಟದಿಂದ ಉಚ್ಛ್ಚಭಾವನೆಯುಂಟಾಗುವ ಮಾತಂತೂ ದೂರವೇ ಸರಿ! 
ಕನ್ನಡಿಯಲ್ಲಿ ನಮ್ಮ ಮುಖವು ಕಾಣಿಸಬೇಕಾದರೆ ಅದು ಸ್ವಚ್ಛವಾಗಿರಬೇಕು. ಹಾಗೆಯೇ 
ಇಂಥ ಉದಾತ್ತ ಕಲ್ಪನೆಗಳು ನಮ್ಮಲ್ಲಿ ಮೂಡಬೇಕಾದರೆ, ನಮ್ಮ ಮನಸ್ಸು ಶುದ್ಧವೂ, 
ಸಾತ್ತಿಕಾಹಂಕಾರದಿಂದೊಡಗೂಡಿದ್ದೂ ಇರಬೇಕು. ಯಾವ ಮನುಷ್ಯನಲ್ಲಿ 
ಸಾತ್ವಿಕಾಹ೦ಕಾರದ ಕಿರಣಗಳು ಕಾಣಬರುವದಿಲ್ಲವೋ ಅವನ ಬಾಳು ಬಾಳಲ್ವ ಅದು 
ಭೂಭಾರವು. 'ನಾನು ಕನ್ನಡಿಗನು, 'ಕರ್ನಾಟಕವು ನನ್ನ ನಾಡು' ಎಂಬ 
ಸಕ್ಕದ್ಧಿಚಾರತರಂಗಗಳಿಂದ ಯಾವನ ಹೃದಯವು ಅತ್ಯಾನಂದದಿಂದ 
ಧಿಂಕಿಡುವದಿಲ್ಲವೋ, ಕನ್ನಡತಾಯಿಗೆ ಈಗ ಬಂದೊದಗಿರುವ ವಿಷಮಸ್ಥಿ ತಿಯಲ್ಲಿ 
ಯಾವಾತನ ಹೃದಯವು ತಲ್ಲಣಿಸುವದಿಲ್ಲವೋ, ತಳಮಳಿಸುವದಿಲ್ಲವೋ, ರೋಮ 
ರಂಧ್ರಗಳಲ್ಲಿ ಕೂಡ 'ಕರ್ನಾಟಕ' 'ಕರ್ನಾಟಕ'ವೆ೦ದು ಸೊಲ್ಲು ಹೊರಡುವದಿಲ್ಲವೋ, 


ಅದು ಹೃದಯವಲ್ಲ; ಕಲ್ಲಿನ ಬಂಡೆ! ದೇಹವಲ್ಲ ಮೋಟುಮರ! ಇಂಥ 
ಚೇತನವಿಲ್ಲದಿರುವ ಜನರಿಗೆ ಕಜ್ಣೇರಿಡುತ್ತಿರುವ ಆ ಕನ್ನಡ ತಾಯಿಯ 
ಗೋಳಿನಿಂದೇನು!  ಕಳಚಿಬೀಳುತ್ತಿರುವ ಆ ಗುಡಿಗೋಪುರಗಳಿಂದೇನು! 
ಬಾಯಿಯಿಲ್ಲದ ಉಚ್ಚದ್ದನಿಯಿಂದ ಕೂಗುತ್ತಿರುವ ಆ ವಾಜ್ಯಯದಿಂದೇನು! 
ಕಾಡುಬೀಡುಗಳಲ್ಲಿ ಕೇಳುವವರಿಲ್ಲದೆ ಸುಮ್ಮನೆ ಗ೦ಜಲು ಹರಿದುಕೊಂಡು ಕೂಗಿ 
ಹೊಗಳುಭಟ್ಟರ೦ತೆ ತಮ್ಮ ವೀರರನ್ನೂ ವೀರಸತಿಯರನ್ನೂ ಹೊಗಳುತ್ತಿರುವ ಆ 
ವೀರಗಲ್ವು ಮಹಾಸತಿಕಲ್ಲುಗಳಿಂದೇನು! ಆದುದರಿಂದ ಎಲೈ ಕನ್ನಡಿಗರೇ! ನೀವು 
“ಕರ್ನಾಟಕಾಭಿಮಾನ ದೇವತೆ”ಯನ್ನು ಪ್ರಸನ್ನೀಕರಿಸಿಕೊ೦ಡು, ಅವಳ ಅಮರತ್ವನನ್ನು 
ಜ್ಞಾನದೃಷ್ಟಿಯಿ೦ದ ಕಂಡುಹಿಡಿದು, ಅವಳ ಇತಿಹಾಸವನ್ನು ಆದ್ಯಂತವಾಗಿ ಪರಿಶೀಲಿಸಿ, 
ಕನ್ನಡಿಗರೆ೦ಬ ನಿಮ್ಮಹೆಸರನ್ನು ಸಾರ್ಥಕಪಡಿಸಿಕೊಳ್ಳಿರಿ! 


೩ನೆಯ ಪ್ರಕರಣ. 
ಕರ್ನಾಟಕ-ವಿಸ್ತಾರ. 


ಕಾವೇರಿಯಿಂದ ಮಾಗೋ | ದಾವರಿವರಮಿರ್ದನಾಡದಾ ಕನ್ನಡದೊಳ್‌ | 
ಭಾವಿಸಿದ ಜನಪದಂ ವಸು | ಧಾವಳಯವಿಲೀನ ವಿಶದವಿಷಯ ವಿಶೇಷಂ | | 
--ನ್ಯಪತು೦ಗ 
ವಾಚಕರೇ! ಹಿಂದಿನ ಪ್ರಕರಣದಲ್ಲಿ ನಾವು ನಿಮಗೆ ಕರ್ನಾಟಕದ 
ಇತಿಹಾಸವನ್ನು ಅಭ್ಯಾಸಿಸಲಿಕ್ಕೆ ಹೇಳಿರುವೆವಷ್ಟೇ! ಆದರೆ ಕರ್ನಾಟಕವೆ೦ದರೇನು! 
ಅದರ ವ್ಯಾಪ್ತಿಯೆಷ್ಟು! ಇದೇ ಮೊದಲು ಮನಸಿನಲ್ಲಿರದಿದ್ದರೆ, ಅದರ ಇತಿಹಾಸವನ್ನು 
ಅಭ್ಯಾಸಿಸುವ ಬಗೆ ಹೇಗೆ! ಕರ್ನಾಟಕವೆ೦ದರೆ, ಮು೦ಬಯಿ ಇಲಾಖೆಯಲ್ಲಿರುವ 
ಧಾರವಾಡ, ಬೆಳಗಾ೦ವ, ವಿಜಾಪೂರ, ಕಾರವಾರ, ಈ ನಾಲ್ಕು ಜಿಲ್ಲೆಗಳು; ಮದ್ರಾಸ 
ಇಲಾಖೆಗೆ ಸೇರಿರುವ ಬಳ್ಳಾರಿ, ಅನ೦ತಪೂರ, ಮ೦ಗಳೂರ ಈ ಜಿಲ್ಲೆಗಳು; 
ಹೈದರಾಬಾದ ಸಂಸ್ಥಾನಕ್ಕೆ ಹೊಂದಿದ ರಾಯಚೂರು, ಕಲಬುರ್ಗಿ ಮೊದಲಾದವುಗಳು; 
ಇಡೀ ಮೈಸೂರ ಸಂಸ್ಥಾನವು; ಸಾಂಗಲಿ, ಮಿರಜ, ಜಮಖಂಡಿ, ಕೊಲ್ಲಾಪೂರ, 
ಕುರುಂದವಾಡ, ಮುಧೋಳ, ರಾಮದುರ್ಗ ಮುಂತಾದ ಸಂಸ್ಥಾನದೊಳಗಿನ ಕೆಲವು 
ಭಾಗಗಳು; ಕೊಡಗುಪ್ರಾ೦ತ- ಇವಿಷ್ಟೇ ಎ೦ದು ನಮ್ಮ ಈಗಿನ ಕಲ್ಪನೆ. ಈ 
ತಪ್ಪುತಿಳುವಳಿಕೆಯನ್ನುನೀವು ನಿಮ್ಮತಲೆಯೊಳಗಿ೦ದ ಮೊದಲು ಕಿತ್ತಿಹಾಕಿರಿ! ಹಿಂದಿನ 
ಕರ್ನಾಟಿಕವು ಕರಗುತ್ತ ಕರಗುತ್ತ ಹೋಗಿ, ಈಗ ಅದರ ಕಾಲುಪಾಲು ಮಾತ್ರ 
ಉಳಿದುಕೊಂಡಿದೆ. ಅದರ ಕೆಲವು ಭಾಗವು ಮಹಾರಾಷ್ಟ್ರಕ್ಕೂ ಕೆಲವು ಭಾಗವು 
ತೆಲುಗು ಸೀಮೆಗೂ ಕೆಲವು ಭಾಗವು ಅರವು ಮುಂತಾದ ಭಾಷೆಗಳನ್ನಾಡುವ ಸೀಮೆಗೊ 


ಸೇರಿಹೋಗಿದೆ; ಆದುದರಿಂದ ನಾವು ಈ ಪ್ರಕರಣದಲ್ಲಿ ಹಿಂದಕ್ಕೆ ಕನ್ನಡಭಾಷೆಯ 
ವಿಸ್ತಾರವು ಎಲ್ಲಿಯವರೆಗಿತ್ತೆಂಬುದನ್ನು ಹೇಳುವವರಿದ್ದೇವೆ. 

ಹಿಂದಕ್ಕೆ 'ಕರ್ನಾಟಿಕ' ಮತ್ತು ಕನ್ನಡ ಭಾಷೆಯ ಪ್ರದೇಶ, ಇವೆರಡೂ 
ಸಮಾನಾರ್ಥಕ ಶಬ್ಧಗಳಾಗಿರಲಿಲ್ಲ. ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳಲ್ಲಿ 
'ಕರ್ನಾಟಕ' ಮಹಾರಾಷ್ಟ್ರ ಲಾಟ, ಕುಂತಳ, ಕೊಂಕಣ, ಇವೇ ಮುಂತಾದ 
ಭಾಗಗಳಿದ್ದವು. ಆದರೆ ಮುಂದೆ ಬರಬರುತ್ತ 'ಕರ್ನಾಟಕ'ವೆ೦ಬ ಭಾಗವೇ ಹೆಚ್ಚು 
ಪ್ರಬಲವಾದುದರಿ೦ದ, ಅದೇ ಹೆಸರು ಕನ್ನಡದೇಶಕ್ಕೆಲ್ಲ ರೂಢವಾಯಿತು; ಮತ್ತು 
ಇತಿಹಾಸದೃಷ್ಟಿಯಿಂದ ನೋಡಿದರೆ, ಕನ್ನಡದೇಶಕ್ಕೆ 'ಕರ್ನಾಟಕ' ವೆಂಬ ಹೆಸರೇ 
ಒಪ್ಪುತ್ತದೆ೦ದು ಕಂಡುಬರುವದು. ಯಾಕೆಂದರೆ, ಕನ್ನಡ ಭಾಷೆಗೆ 'ಕರ್ನಾಟಕ'ವೆ೦ಬ 
ಹೆಸರು ಬಹು ಪುರಾತನಕಾಲದಿ೦ದಲೂ ನಡೆದುಬಂದಿದೆ. ಮಹಾಭಾರತದಲ್ಲಿಯೂ 
ಕೂಡ 'ಕರ್ನಾಟಿಕ' ದ ಉಲ್ಲೇಖವು ಬಂದಿದೆ. ಕನ್ನಡಿಗರು ತಮ್ಮ ವೈಭವದ ಕಾಲದಲ್ಲಿ 
ತಮಗೆ 'ಕರ್ನಾಟಕ'ರೆ೦ತಲ್ಲೇ ಹೇಳಿಕೊಳ್ಳುತ್ತಿದ್ದರು. ಚಾಲುಕ್ಕರ ದಂಡಿಗೆ 'ಕರ್ನಾಟಕ 
ಬಲ'ವೆಂಬ ಹೆಸರಿರುವುದಾಗಿ ಶಿಲಾಲಿಪಿಗಳಿ೦ದ ತಿಳಿದುಬರುತ್ತದೆ. ವಿಜಯನಗರದ 
ಸಾಮ್ರಾಜ್ಯ ಸ್ಥಾಪಕರಾದ ವಿದ್ಯಾರಣ್ಯರಿಗೆ 'ಕರ್ನಾಟಕ ಸಿ೦ಹಾಸನ ಸ್ಥಾಪನಾಚಾರ್ಯ' 
ಎಂಬ ಬಿರುದಿತ್ತು ಇವೆಲ್ಲ ಸಂಗತಿಗಳನ್ನು ಮನಸ್ಸಿನಲ್ಲಿ ತಂದುಕೊಂಡರೆ, 
ಭಾಷಾದೃಷ್ಟಿಯಿ೦ದಲೂ, ರಾಜ್ಯವಿಸ್ತಾರದ ದೃಷ್ಟಿಯಿಂದಲೂ ಸಾರ್ಥಕವಾದ ಈ 
'ಕರ್ನಾಟಿಕ'ವೆಂಬ ಹೆಸರನ್ನೇ ಕನ್ನಡಿಗರೆಲ್ಲರೂ ಅಭಿಮಾನಪೂರ್ವಕವಾಗಿ 
ಎತ್ತಿಕೊಂಡಿರುವದೇನೂ ಆಶ್ಚರ್ಯವಲ್ವ 

ಇರಲಿ; ಇನ್ನು ಕನ್ನಡಭಾಷೆಯು ಹಿಂದೆ ಎಲ್ಲಿಯ ವರೆಗೆ ಹಬ್ಬಕ್ತಿಂಬುದನ್ನು 
ವಿಚಾರಮಾಡುವ. ೯ನೆಯ ಶತಮಾನದಲ್ಲಿ ಆದು ಉತ್ತರದಲ್ಲಿ ಗೋದಾವರಿಯಿಂದ 
ದಕ್ಷಿಣಕ್ಕೆ ಕಾವೇರಿಯ ವರೆಗೆ ಹಬ್ಬಿತ್ತಿಂಬುದಕ್ಕೆ ನೃಪತುಂಗನ ಕವಿ 
ರಾಜಮಾರ್ಗದಲ್ಲಂತೂ ಬಲವಾದ ಪ್ರಮಾಣವಿದೆ. (ಶಿರೋಲೇಖದ ಪದ್ಯವನ್ನು 


ನೋಡಿರಿ.) ಇದೇ ವಿಧಾನವನ್ನು ೧೬ನೆಯ ಶತಮಾನದಲ್ಲಿಯ ನಂಜುಂಡನೆಂಬ 
ಕವಿಯು ತನ್ನ ಪರದಾರಸೋದರ ರಾಮನಾಥಚರಿತವೆಂಬ ಗ್ರಂಥದ ಎರಡನೆಯ 
ಸಂಧಿಯಲ್ಲಿ “ಕಾವೇರಿಯಿಂದ ಗೋದಾವರಿದಾವರೆಗಮಿರ್ದಾ ವಸುಧಾತಳವಳಯ 
| ಭಾವಿಸೆ ಕರ್ನಾಟಕ ಜನಪದವದನಾವನೊಲಿದು ಬಣ್ಣಿಸುವನು। |” ಎಂಬುದಾಗಿ 
ಬಲಪಡಿಸಿರುವನು. ಸಾರಾಂಶ:- ಕರ್ನಾಟಕದ ವ್ಯಾಪ್ತಿಯು, ಆಗಿನ ಕಾಲಕ್ಕೆ 
ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತೆಂಬುದು ಸ್ಪಷ್ಟವಾಗುತ್ತದೆ. ಆದರೆ ಈ 
ಪದ್ಯಗಳನ್ನು ಅನೇಕರು ಓದಿದ್ದರೂ, ಕನ್ನಡನಾಡಿನ ಚತುಸ್ಲೀಮೆಯನ್ನು ಇದುವರೆಗೂ 
ಯಾರೂ ಗೊತ್ತುಮಾಡಿರುವುದಿಲ್ಲ ವಿಜಯನಗರದ ಸಾಮ್ರಾಜ್ಯದ ಕಾಲಕ್ಕೆ ಕರ್ನಾಟಕದ 
ಸೀಮೆಯು ದಕ್ಷಿಣಕ್ಕೆ ಮುಳಬಾಯಿಯ (ಮುಳಬಾಗಲ)ವರೆಗೆ ಹರಡಿತ್ತೆಂಬುದು 
ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯು ರಚಿಸಿದ ಕಾವ್ಯದೊಳಗಿನ ಕೆಳಗಿನ ಈ 
ಶ್ಲೋಕದಿಂದ ಗೊತ್ತಾಗುವುದು. 

37 agape: SANE ಕಣಿ] 

ಗಾತಾ: FUTPTATETUTA || 

—ವೀರಕಂಪಣರಾಯ ಚರಿತ, ೪. ೪೭. 

ಸಾರಾ೦ಶ:- ಐದು ದಿವಸ ದಾರಿಯನ್ನು ನಡೆದ ಬಳಿಕ ಕಂಪಮಹೀಪಾಲನು 
ಕರ್ನಾಟಕವನ್ನು ದಾಟಿ ಕಂಟಿಕಾನನ (ಮುಳಬಾಗಿಲ) ಪಟ್ಟಣವನ್ನು ತಲ್ಲಿದನು. 

ಆದುದರಿ೦ದ ಹಿ೦ದಕ್ಕೂ ಕೂಡ ಕನ್ನಡನಾಡಿನ ಗಡಿಯು ಕಾವೇರಿಯ 
ನದಿಯವರೆಗೆ ಹಬ್ಬಿರಬಹುದೆ೦ಬುದಕ್ಕೆ ಸಂದೇಹವಿಲ್ಲ ಈಗ ಕೂಡ ಅಲ್ಲಿಯವರೆಗೆ 
ಕನ್ನಡನುಡಿಯು ಪ್ರಚಾರದಲ್ಲಿರುವುದರಿ೦ಂದ ಕನ್ನಡನಾಡಿನ ದಕ್ಷಿಣಗಡಿಯ 
ನಿಷ್ಠರ್ಷೆಯಾದಂತಾಯಿತು. ಇನ್ನು ಪೂರ್ವಕ್ಕೆ ಕಾವೇರೀ ನದಿಯ ನಡುವಿನಿಂದ 
ಉತ್ತರಕ್ಕೆ ಸುಮಾರು ಗೋದಾವರೀ ನದಿಯ ಮುಖದವರೆಗೆ ಗೆರೆಯನ್ನೆಳೆದರೆ ಅದು 
ಕನ್ನಡನಾಡಿನ ಪೂರ್ವಸೀಮಯಾಗಬಹುದು. ಇದಲ್ಲದೆ, 'ಮಾಮೂಲನಾರ್‌' ಎ೦ಬ 


ತಮಿಳು ಕವಿಯು ಬರೆದ 'ಕುರುಂಟೋಕಾಯಿ” ಎಂಬುದೊಂದು ತಮಿಳ ಪುಸ್ತಕದಲ್ಲಿ 
ತಮಿಳು ಭಾಷೆಯ ಸೀಮೆಯನ್ನು ವರ್ಣಿಸಿರುವುದರಮೇಲಿಂದ ಕನ್ನಡಭಾಷೆಯ 
ಆಗ್ನೇಯ ಗಡಿಯು ಪುಲಿಕೋಟ್‌ (ಪಳವೇರ್ಕಾಡು) ಎ೦ಬ ಪಟ್ಟಣದವರೆಗೆ ಇತ್ತೆಂದು 
ಊಹಿಸಲಿಕ್ಕೆ ಆಸ್ಪದವಾಗಿದೆ. ಪಶ್ಚಿಮದಲ್ಲಿ ಗೋವೆಯ ಕೆಳಗೆ ಸಮುದ್ರವೇ ಕೊನೆಯ 
ಸೀಮೆಯಾಗಿತ್ತೆಂಬುದು ದಕ್ಷಿಣ ಕೊ೦ಕಣದಲ್ಲಿ ದೊರೆಯುವ ಶಿಲಾಲಿಪಿಗಳಿಂದ 
ಗೊತ್ತಾಗುತ್ತದೆ. ಇನ್ನು ವಾಯವ್ಯ ಮತ್ತು ಉತ್ತರದ ಗಡಿಗಳನ್ನು ನಿಶ್ಚಯಿಸುವುದು ಮಾತ್ರ 
ಬಲುಕಠಿಣವಾದ ಕೆಲಸವಾಗಿದೆ. ಏಕೆಂದರೆ, ಅತ್ತಕಡೆಯಿ೦ದ ಮರಾಠರ ದಾಳಿಯು 
ನಮ್ಮನಾಡಿನ ಮೇಲೆ ಬಲವಾಗಿ ಬಿದ್ದು ಅದನ್ನು ಬಲು ಕೆಳಕ್ಕೆ ಒತ್ತಿದೆ. ಹೀಗೆ, ನಿಜವಾದ 
ಕರ್ನಾಟಕವೆಲ್ಲವೂ ಮಹಾರಾಷ್ಟ್ರಮಯವಾಗಿರುವುದರಿಂದ, ಉತ್ತರಕ್ಕೆ 
ಗೋದಾವರಿಯವರೆಗೆ ನಮ್ಮ ಕನ್ನಡನಾಡು ಹಬ್ಬಿತ್ತಿಂದು ಹೇಳಿದರೆ, ನಮ್ಮ ಕನ್ನಡಿಗರು 
ಅದು ಸುಳ್ಳೆಂದೇ ಭಾವಿಸುವರು. ಈಗಿನ ಮಹಾರಾಷ್ಟ್ರದ ಪೂರ್ವಕ್ಕೆ ತೆಲುಗು ದೇಶದಲ್ಲಿ 
ಗೋದಾವರಿಯ ತೀರದವರೆಗೆ ಕನ್ನಡನಾಡು ಹಿ೦ದಕ್ಕೆ ಹಬ್ಬಿದ್ದರೂ ಹಬ್ಬಿರಬಹುದು; 
ಮಹಾರಾಷ್ಟ್ರದಲ್ಲಿ ಮಾತ್ರ ಕನ್ನಡಪ್ರದೇಶವಿರಲಿಲ್ಲವೆಂದು ಅನೇಕರು ಇನ್ನೂ 
ನಂಬುತ್ತಾರೆ. ಆದರೆ ಈ ವಿಷಯವನ್ನು ಚೆನ್ನಾಗಿ ಅಭ್ಯಾಸಮಾಡಿದ ನಮ್ಮ 
ಪರಮಸ್ನೇಹಿತರಾದ ಶ್ರೀ. ನಾರಾಯಣ ಶ್ರೀನಿವಾಸ ರಾಜಪ್ರರೋಹಿತ ಇವರು 
'ಜ್ಞಾನೇಶ್ವರಿ'ಯಲ್ಲಿ ಕನ್ನಡ ಶಬ್ದಗಳು ತುಂಬಿರುತ್ತವೆಂದೂ, ಗೋವೆಯಲ್ಲಿಯ ಲೆಬ್ಬ 
ಪತ್ರಗಳು ಮೊನ್ನೆಮೊನ್ನಿನ ವರೆಗೆ ಕನ್ನಡದಲ್ಲಿಯೇ ಇದ್ದುವೆ೦ದೂ, ಪಂಢರಪುರದ ಶ್ರೀ. 
ವಿಠ್ಠಲನು ಮುಖ್ಯವಾಗಿ ಕನ್ನಡಿಗರ ದೇವತೆಯೇ ಎಂದೂ, ಪಂಢರಪುರದ ಸುತ್ತಲಿನ 
ಪ್ರದೇಶವು ಕನ್ನಡವೇ ಎ೦ದೂ, ಈಗ ನಾಲ್ಕೈದು ವರ್ಷಗಳ ಕೆಳಗೆಯೇ ಮರಾಠೀ 
ಭಾಷೆಯಲ್ಲಿಪ್ರಕಟವಾಗುತ್ತಿರುವ ಪ್ರಸಿದ್ಧ“ಕೇಸರೀ” ಪತ್ರದಲ್ಲಿ'*೫೫ಇ ಸ ಕಾಗಕಾ' ಎಂಬ 
ಲೇಖಮಾಲೆಯಲ್ಲಿ ಸಪ್ರಮಾಣವಾಗಿ ಸಾಧಿಸಿರುವರು. ಆದರೆ ಇದೇ ವಿಷಯವನ್ನು 
ವ್ಯಾಸ೦ಗಮಾಡುತ್ತಿರುವಾಗ, ನಮಗೆ ಗೊತ್ತಾದ ಕೆಲವು ಮಹತ್ವದ ಸಂಗತಿಗಳನ್ನು ಇಲ್ಲಿ 


ನಾವು ಹೇಳುವೆವು. ಇತಿಹಾಸಸ೦ಶೋಧಕರು ಆ ಮಾರ್ಗದಿ೦ದ ಮುಂದೆ ಸಾಗಿ, ಹೆಚ್ಚಿನ 
ಶೋಧಗಳನ್ನು ಮಾಡಿ, ಈಗಿನ ಮಹಾರಾಷ್ಟ್ರಭಾಷೆಯ ನಾಡಿನಲ್ಲಿ ಕನ್ನಡಿಗರ ರಾಜ್ಯ 
ವಿಸ್ತಾರವಿದ್ದುದಲ್ಲದೆ, ಕನ್ನಡ ಭಾಷಾವಿಸ್ತಾರವು ಕೂಡ ಇತ್ತೆ೦ಬ ನಮ್ಮ ವಿಧಾನವನ್ನು 
ಹೆಚ್ಚಿಗೆ ಬಲಪಡಿಸಬೇಕೆಂದು ಪ್ರಾರ್ಥನೆ. ನಮಗೆ ಗೊತ್ತಾದ ಸಂಗತಿಗಳು 
ಯಾವುವೆಂದರೆ; - (೧) ಮಹಾರಾಷ್ಟ್ರ ಭಾಷೆಯಲ್ಲಿ ಊರಿನ ಹೆಸರುಗಳು 
ಬಹುತರವಾಗಿ ಕನ್ನಡದ ಹೆಸರುಗಳೇ ಇರುತ್ತವೆಂಬುದನ್ನು ಕೇಳಿ, ಕನ್ನಡಿಗರಿಗೆ 
ಆನಂದವೂ ಆಶ್ಚರ್ಯವೂ ಆಗದಿರದು. `ಕೆ೦ದೂರು' ಎ೦ಬ ಶುದ್ಧಕನ್ನಡ ಹೆಸರಿನ 
ಊರು, ಪುಣೆಯ ಹತ್ತಿರ ಇರುತ್ತದೆ. ಇದಲ್ಲದೆ, ಠಾಣಾ, ಕುಲಾಬಾ, ರತ್ನಾಗಿರಿ ಮುಂತಾದ 
ಮರಾಠೀ ಜಿಲ್ಲೆಗಳಲ್ಲಿಯೂ, ಕನ್ನಡ ಹೆಸರಿನ ಗ್ರಾಮಗಳು ತುಂಬಿರುತ್ತವೆ. 
ಉದಾಹರಣೆಗಾಗಿ-- ಪೊಯನಾಡು, ಶಿರೋಳ, ಕಲ್ಲಮಠ, ದೇವರಕೊಪ್ಪ 
ಅಕ್ಕಲಕೊಪ್ಪ ಉಳವಿ, ಅತ್ತೀಗೆರೆ, ಮೊಸಳೆ, ನೇರೂರು, ಪಾಳೆ, ದೇವೂರು, ಡೋಣೀ, 
ನಿರ್ಗುಡೆ, ಕಣಕವಲ್ಪಿ ಬ್ರಮ್ಮನಾಳ, ಗಾಣಗಾಪೂರ, ಕುರಡೀವಾಡೀ, ಕಳಸ, ಇವೇ 
ಮು೦ತಾದ ಗ್ರಾಮಗಳು ಮಹಾರಾಷ್ಟ್ರದಲ್ಲಿ ಕ೦ಡುಬರುತ್ತವೆ. ಮಹಾರಾಷ್ಟ್ರದಲ್ಲಿಯ 
ಸುಮಾರು ಅರ್ಧಕ್ಕಿಂತ ಹೆಚ್ಚುಊರ ಹೆಸರುಗಳು ಕನ್ನಡವಿರುತ್ತವೆ೦ದು ಮಹಾರಾಷ್ಟ್ರದ 
ಪ್ರಸಿದ್ಧ ಇತಿಹಾಸಸ೦ಶೋಧಕರಾದ ಶ್ರೀ. ರಾಜವಾಡೆಯವರು ಮೊನ್ನೆ ಮೊನ್ನೆ 
ಒಪ್ಪಿಕೊಂಡಿದ್ದಾರೆ. (೨) ಅಣ್ಣಂಭಟ್ಟ ಕೃಷ್ಣಂಭಟ್ಟಿ ಮುಂತಾದ ಹೆಸರುಗಳೊಳಗಿನ 
ಮಕಾರವು ಕನ್ನಡ ಪ್ರತ್ಯಯವಾಗಿದೆ. (೩) ಸಾತಾರಾ ಮು೦ತಾದ ಸ್ಥಳಗಳಲ್ಲಿಯ ಜೈನರು 
ಬುನಾದಿಯಿ೦ದಲೂ ಕನ್ನಡ ಭಾಷೆಯನ್ನುಆಡುತ್ತಾರೆ. (೪) ಕರ್ನಾಟಕದಲ್ಲಿಯ ಹಲವು 
ಮನೆತನಗಳ ಕುಲದೇವತೆಗಳು  ಮಹಾರಾಷ್ಟ್ರದಲ್ಲಿವೆ.. ಧೌಮನರಸಿಂಹ, 
ನೀರಾನರಸಿ೦ಹ, ಕೋಹಳೆನರಸಿ೦ಹ, ತುಳಜಾ ಭವಾನಿ ಇವೇ ಅವು. (೫) 
ಕರ್ನಾಟಕದಲ್ಲಿಯ ಗುಡಿಗಳೊಳಗಿನ ಆಚಾರ ಪದ್ಧತಿಗಳು ಮಹಾರಾಷ್ಟ್ರದಲ್ಲಿಯೂ 
ಕಂಡುಬರುತ್ತವೆ. ನಮ್ಮಮಿತ್ರರಾದ ಶ್ರೀ ರಾಜಪುರೋಹಿತರವರು ದೇವರಗುಡ್ಡದಲ್ಲಿಯ 


ಗುಡಿಗೂ, ಜೇಜೂರಿನಲ್ಲಿರುವ ಗುಡಿಗೂ ಇರುವ ಸಾಮ್ಯವನ್ನು ಸಿದ್ಧಪಡಿಸಿರುವರಷ್ಟೇ! 
ಅದರಂತೆಯೇ ಚಿಪಳೂಣದ ಹತ್ತಿರ ಇರುವ ಪರಶುರಾಮರೇಣುಕಾ ಗುಡಿಯು 
ಸವದತ್ತಿಯ ಯಲ್ಲಮ್ಮನ ಗುಡಿಗೆ ಸಾಮ್ಯವಾಗಿರುತ್ತದೆ. (೬) ಮುಂಬೈ ಸುತ್ತುಮುತ್ತಿನ 
ದೇಶವನ್ನು ಆಳುತ್ತಿದ್ದ ಶಿಲಾಹಾರ ಅರಸರು ಕನ್ನಡಿಗರಾಗಿದ್ದರೆಂದು ಮುಂಬಯಿ 
ಗ್ಯಾಜಟಿಯರ (Bombay Gazeteer) ದಲ್ಲಿ ಉಲ್ಲೇಖವಿದೆ, (೭) ಕೊಲ್ಲಾಪುರದ 
ಅರಸುಮನೆತನದ ಲಗ್ನಗಳಲ್ಲಿ 'ಬಿಸಿಲೂಟಿ' ಎಂಬುವ ಪದ್ಧತಿಯು ಉಂಟಿಂತೆ. (೮) 
ಹಿಂದೂದೇಶದ ಬ್ರಾಹ್ಮಣರಲ್ಲಿ ಪ೦ಚದ್ರಾವಿಡರೆ೦ತಲೂ, ಪ೦ಚಗೌಡರೆ೦ತಲೂ 
ವರ್ಗಗಳುಂಟು. ಮಹಾರಾಷ್ಟ್ರದೊಳಗಿನ ಕೊ೦ಕಣಸ್ಥ ಮತ್ತು ದೇಶಸ್ಥ ಬಾಹ್ಮಣರು 
ಪಂಚದ್ರಾವಿಡರಲ್ಲಿ ಸೇರುತ್ತಾರೆ. ಇದಕ್ಕೆ ಕಾರಣವೇನಿರಬಹುದು? (೪) 


ಸಾವಂತವಾಡಿಯಿಂದ ಕೊಂಕಣಕ್ಕೆ ಹೋಗುವ ಮಾರ್ಗಕ್ಕೆ ಔತ! (ದೊಡ್ಡಮಾರ್ಗ) 
ಎಂದು ಈಗ್ಯೂಎನ್ನುತ್ತಾರೆ. (೧೦) ಕೊ೦ಕಣದಲ್ಲಿಯ ಮಹಾರಾಷ್ಟ್ರ ಭಾಷೆಯಲ್ಲಿ'ಮಣೆ' 
'ನಿಚ್ಚಣೆ' ಮುಂತಾದ ಕನ್ನಡ ಹೆಸರುಗಳಿರುತ್ತವೆ. (೧೧) ಜಕಣಾಚಾರ್ಯರು ಕಟ್ಟಿದ 
ಕಟ್ಟಡಗಳು ಮಹಾರಾಷ್ಟ್ರದಲ್ಲಿಯೂ ಇವೆ. ಅವುಗಳಿಗೆ ಅವರು 'ಹೇಮಾಡಪಂತೀ' 
ಗುಡಿಗಳೆಂದು ಹೇಳುತ್ತಾರೆ. (೧೨) ಇನ್ನೂ ಮಹತ್ವವುಳ್ಳ ಸಂಗತಿಯೇನೆಂದರೆ, 
ನಡುಮಹಾರಾಷ್ಟ್ರದಲ್ಲಿ ಕನ್ನಡ ಶಿಲಾಶಾಸನಗಳೂ, ವೀರಗಲ್ಲುಗಳೂ ದೊರೆತಿದ್ದು 
ಸಾತಾರಾ ಜಿಲ್ಲೆಯ ಮಸವಡ ಎಂಬ ಗ್ರಾಮದಲ್ಲಿ ಒಂದು ಕನ್ನಡ ಶಿಲಾಶಾಸನವು 
ದೊರೆತಿದೆ. ಇದಲ್ಲದೆ, ಈ ವಿಷಯವನ್ನು ಕುರಿತು ನಾವು ವ್ಯಾಸ೦ಗಮಾಡುವಾಗ, 
ಕುಲಾಬಾ ಜಿಲ್ಲೆಯ 'ಚೌಲ' ಎಂಬ ಗ್ರಾಮದಲ್ಲಿ ಕನ್ನಡ ಶಿಲಾಲಿಪಿಯೊಂದು, 
ಸಿಂಕ್ಷೇಯರ ಸಾಹೇಬರಿಗೆ (W. 5. Sinclair) ೧೮೭೪ನೆಯ ಫೆಬ್ರುವರಿಯಲ್ಲಿ 
ದೊರೆತಂತೆ ಇಂಡಿಯನ್‌ ಎಂಟಿಕ್ಟೇರಿ(Indian Antiquary)ಯ ೭ನೆಯ ಸಂಪುಟದ 
೨೩೪ನೆಯ ಪುಟದಲ್ಲಿ ಉಲ್ಲೇಖವಿರುವುದಾಗಿ ನಾವು ಓದಿರುವೆವು. ವಾಚಕರ 


ಅವಲೋಕನಾರ್ಥವಾಗಿ ಅದರ ಕೆಲವುಭಾಗವನ್ನು ಇಲ್ಲಿ ಕೊಡುತ್ತೇವೆ. “860660 
the temples and cenotaph, the toddydrawers, were whetting their 
knives at the time of my visit upon a loose slab, bearing a Kanarese 
inscription, a thing of itself (philologically speaking) very 
remarkable in so thorougly Maratha country, as in north Konkan. 


A little money and a good deal of diplomacy ennabled me to place 
it in the collection of the Bombay Branch of the Royal Asiatic 
Society; where it has remained unheaded, from that day to this, 


upon a landing place, where scholars passed it every week” 
ಸಾರಾಂಶ: - “ನಾನು ಅಲ್ಲಿಗೆ ಹೋದಾಗ, ಅಲ್ಲಿರುವ ಗುಡಿ ಮತ್ತು ಸಮಾಧಿಗಳ 
ನಡುವೆ ಹೆಂಡತೆಗೆಯುವವರು ಒಂದು ಕಣ್ಣಿಗೆ ತಮ್ಮ ಚೂರಿಗಳನ್ನು ಮಸೆಯುತ್ತ 
ಕುಳಿತುಕೊ೦ಡುದುದನ್ನು ಕಂಡೆನು. ನೋಡುವಷ್ಟರಲ್ಲಿ ಆ ಕಲ್ಲು ಕನ್ನಡ 
ಶಿಲಾಲೇಖವಾಗಿತ್ತು! ಉತ್ತರ ಕೊಂಕಣದಂಥ ನಡುಮಹಾರಾಷ್ಟ್ರದಲ್ಲಿಈ ತರದ ಕನ್ನಡ 
ಶಿಲಾಲೇಖವು ದೊರೆತುದು ಭಾಷಾಶಾಸ್ತ್ರದೃಷ್ಟಿಯಿ೦ದ ನಿಜವಾಗಿ ಮಹತ್ವದ 
ಸ೦ಗತಿಯಲ್ಲವೇ? ಸ್ಪಲ್ಪ ಹಣವನ್ನೂ ಬಹಳ ಯುಕ್ತಿಯನ್ನೂ ವಿನಿಯೋಗಿಸಿ ನಾನು ಆ 
ಶಿಲಾಲೇಖನನ್ನು ಸಂಪಾದಿಸಿ ಅದನ್ನು ರಾಯಲ್‌ ಏಶಿಯಾಟಿಕ್‌ ಸೊಸಾಯಟಿಯ 
ಮುಂಬಯಿ ಶಾಖೆಯಲ್ಲಿರುವ ವಸ್ತುಸಂಗ್ರಹಗಳಲ್ಲಿ ಇಟ್ಟಿನು. ಅಂದಿನಿಂದ 
ಇಂದಿನವರೆಗೆ ಅದು ಪಂಡಿತರು ಪ್ರತಿವಾರ ಹಾಯ್ದು ಹೋಗುವ ದಾರಿಯ ಹತ್ತಿರವೇ 
ಹೊರಳಾಡುತ್ತ ಬಿದ್ದಿದೆ!” ಕನ್ನಡಿಗರೇ, ಇಂಥ ಮಹತ್ವದ ಶೀ ಶಿಲಾಲಿಪಿಯು ಬೆಳಕಿಗೆ 
ಬ೦ದು ಮೂರು ತಪಗಳಾಗಿಹೋದರೂ, ಅದು ಕನ್ನಡಿಗರಿಗೆ ಮಾತ್ರ ಕಾಣದಿರುವುದು 
ಯಾತರ ಹೆಗ್ಗುರುತು? ಈ ಶಿಲಾಲೇಖವನ್ನು ನೋಡಬೇಕೆ೦ಬ ಅಪೇಕ್ಷೆಯಿ೦ದ ನಾವು 
ಮುಂಬೈಯಲ್ಲಿ ನಾಲ್ಕು ದಿವಸಗಳವರೆಗೆ ಅದನ್ನು ಹುಡುಕಿದರೂ ಅದು ನಮಗೆ 


ದೊರೆಯದೇ ಹೋಯಿತು. ಆ ಸ೦ಸ್ಥೆಯ ಯಾದಿ (೧೩£[1€೦8ಟ೬ಲಿಯಲ್ಲಿಯೂ ಅದರ 
ಹೆಸರು ಸೇರಿದಂತೆ ತೋರಲಿಲ್ಲ ಸಂಶೋಧಕರು ಈ ವಿಷಯದಲ್ಲಿ ಹೆಚ್ಚು 
ಕ್ರಮಪಡಬೇಕೆ೦ದು ನಮ್ಮ ಪ್ರಾರ್ಥನೆ. 

(೧೩) ಮೊನ್ನೆ ಮೇ ತಿಂಗಳಲ್ಲಿ ಈ ವಿಷಯವನ್ನೇ ತಲೆಯಲ್ಲಿ ತುಂಬಿಕೊಂಡು 
ಇತಿಹಾಸಭಕ್ತರಾದ ನಮ್ಮ ಕೆಲವು ಸ್ನೇಹಿತರನ್ನು ಕೂಡಿಕೊಂಡು ಕನ್ನಡಿಗರಿಗೆ ಅತ್ಯಂತ 
ಅಭಿಮಾನಾಸ್ಪದವಾದ ವೇರೂಳದ ಮೇಣಬಸ್ತಿಗಳನ್ಹೂ ಮೇಣಗುಡಿಗಳನ್ನೂ 
ನೋಡಲಿಕ್ಕೆ ಹೋಗಿದ್ದೆವು. ಆ ಕಾಲಕ್ಕೆ ಅಲ್ಲೇನಾದರೂ, ಕನ್ನಡ ಶಿಲಾಲಿಪಿಯು 
ದೊರೆಯುತ್ತದೇನು ಎಂದು ಹುಡುಕುತ್ತಿರಲು, ನಮಗೆ ೩೩ನೆಯ ನಂಬರಿನ 
ಮೇಣಬಸ್ತಿಯ ಕಂಬದ ಮೇಲೆ ಕನ್ನಡ ಅಕ್ಷರದ 'ಶಿಲಾಲಿಪಿಯೊಂದು ಕಣ್ಣಿಗೆ ಬಿದ್ದಿತು. 
ಆಗ ನಮಗಾದ ಆನಂದವನ್ನು ಬಣ್ಣಿಸಲಳವಲ್ಲ ವೇರೂಳ ಗ್ರಾಮವಿದ್ದ ತಾಲೂಕಿಗೆ 
'ಕನ್ನಡ'ವೆ೦ಬ ಹೆಸರು. ಸಾರಾಂಶ: ಇಂಥ ಶಿಲಾಲಿಪಿಗಳ ಶೋಧದಿ೦ದ ನಮ್ಮ 
ಕನ್ನಡಭಾಷೆಯು ಎಲ್ಲಿಯವರೆಗೆ ತನ್ನ ಕಾಲು ಚಾಚಿತ್ತೆಂಬುದು ವಾಚಕರ ಗಮನಕ್ಕೆ 
ಬಾರದಿರದು. ಆದರೆ ಆ ಕಾರ್ಯವು ಕನ್ನಡಿಗರಿಗಲ್ಲದೆ ಮತ್ತಾರಿಗೆ ಸಾಧ್ಯವು? 

(೧೪) ಸಾತಾರೆಯ ಹತ್ತರ ಯವತೇಶ್ವರದಲ್ಲಿ ಜಕಣಾಚಾರ್ಯರ 
ಕಟ್ಟಿನದೊಂದು ಗುಡಿಯುಂಟು. ಆ ಗುಡಿಯ ಹತ್ತರ ಶಿಲಾಲೇಖವನ್ನು 
ಹುಡುಕುವಷ್ಟರಲ್ಲಿ ಸಮೀಪದ ಹೊಲದಲ್ಲೊಂದು 'ವೀರಗಲ್ಲು' ದೊರೆಯಿತು. 
ಮರಾಠರಿಗೆ ಈ ವೀರಗಲ್ಲುಗಳ ಕಲ್ಪನೆಯಿಲ್ವ 

ಈ ಬಗೆಯಾಗಿ ನಮಗೆ ಗೊತ್ತಾದ ಸಂಗತಿಗಳನ್ನು ವಾಚಕರ ಅವಗಾಹನೆಗಾಗಿ 
ಇಲ್ಲಿ ಕೊಟ್ಟಿರುವೆವು. ಇವುಗಳಿ೦ದ ಯಾವ ನಿಶ್ಚಿತವಾದ ಸಿದ್ಧಾ೦ತವನ್ನೂ ತೆಗೆಯಲು 
ನಾವು ಈಗ ಧೈರ್ಯಗೊಳ್ಳುವುದಿಲ್ಲ ಆಗಿನ ಕಾಲದ ಭಾಷಾವಿಸ್ತಾರವನ್ನಷ್ಟೇ 


1 ಈ ಶಿಲಾಲೇಖವು ಇಲ್ಲಿಯವರೆಗೆ ಪ್ರವಾಸಿಕರ ಕಣ್ಣಿಗೆ ಬಿದ್ದಂತೆ ತೋರಲಿಲ್ಲ 


ವರ್ಣಿಸುವುದು ಈಗಿನ ನಮ್ಮ ಉದ್ದೇಶವಿರುವುದರಿ೦ದ ಇಷ್ಟೊಂದು ವಿಸ್ತಾರವಾದ 
ಪ್ರದೇಶದಲ್ಲಿ ನಮ್ಮ ಕನ್ನಡಭಾಷೆಯು ತನ್ನ ವರ್ಚಸ್ಸನ್ನು ಹರಡಿತ್ತೆಂಬುದನ್ನು ಮೇಲೆ 
ಹೇಳಿದ್ದೇವೆ. ಇದರಿ೦ದ, ಕಠೋರವಾಗಿರುವ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡಭಾಷೆಯಲ್ಲಿ 
ಪೂಜ್ಯಬುದ್ಧಿಯೂ ಅಭಿಮಾನವೂ ಹೆಚ್ಚು ಘನವಾದರೆ, ನಮ್ಮ ಕಾರ್ಯವು ಕೈ 
ಗೂಡಿದ೦ತಾಯಿತು! 

ಕನ್ನಡಿಗರೇ, ಈಗಿನ ಭಾಷಾವಿಸ್ತಾರಕ್ಕೂ ಹಿ೦ದಿನ ಭಾಷಾವಿಸ್ತಾರಕ್ಕೂ 
ಹೋಲಿಸಿ ನೋಡಿರಿ. ಸದ್ಯಕ್ಕೆ ಕನ್ನಡಭಾಷೆಯು ಉತ್ತರದಲ್ಲಿ ಸಾ೦ಗಲಿಯವರೆಗೆ ಮಾತ್ರ 
ಹಾಗೂ ಹೀಗೂ, ಆಧುನಿಕ ಶಿಕ್ಷಣದ ಗಾಳಿಯು ಸೋಂಕದಿರುವಂಥ ಹಲ ಕೆಲವು 
ಜನರ ಬಾಯಿಯಲ್ಲಿ ಆಡುತ್ತಿರಬಹುದು. ಅದೂ ಕ್ರಮೇಣ, ಮರಾಠೀ ಭಾಷೆಯ 
ಉರುಬಿಗೆ ಸಿಲುಕಿ ಮೈಮುಚ್ಚಿಕೊಳ್ಳುತ್ತಲಿದೆ. ವಾಚಕರೇ, ನಮ್ಮ ದುರ್ದೈವದಿ೦ದಲೋ, 
ನಮ್ಮ ಮಾತೃಭಾಷೆಯ ದುರ್ದೈವದಿ೦ಂದಲೋ, ಒಂದು ಕಾಲಕ್ಕೆ ಕನ್ನಡನಾಡಿಗೆಲ್ಲ 
ದಿಗ್ಗಂತಿಗಳಾಗಿ ಬಾಳಿದ ಪೊನ್ನ ರನ್ನ ಮುಂತಾದವರು ಹುಟ್ಟಿದ ಊರುಗಳೇ 
ಪರಭಾಷೆಯಿ೦ದ ವ್ಯಾಪಿಸಲ್ಪಟ್ಟಿರುತ್ತವೆ. ಕನ್ನಡತಾಯ್ದುಡಿಯ ಕೊರಳಿಗೆ ಕೈಹಾಕಿ 
ದಬ್ಬುತ್ತಿರುವ ಈ ನೋಟವು ಯಾವ ಕನ್ನಡಿಗನ ಹೃದಯವನ್ನು ಕರಗಿಸದೆ ಇರದು! 
ಕನ್ನಡನಾಡೆಲ್ಲವೂ ಮಹಾರಾಷ್ಟ್ರಮಯವಾಗುತ್ತಿರುವುದು ಎಂಥ ಔದಾಸೀನ್ಯದ 
ಲಕ್ಷಣವು! ಪೂರ್ವಕ್ಕಿರುವ ಬಳ್ಳಾರಿಯ೦ಥ ಶುದ್ಧ ಕನ್ನಡಜಿಲ್ಲೆಯು ಕೂಡ ಕನ್ನಡಿಗರ 
ನಿರಭಿಮಾನತೆಯ ಮೂಲಕ ತೆಲುಗಿನವರ ಇರುಕಿನಲ್ಲಿ ಸಿಲ್ಕಿಕೊಂಡು 
ಬಾಯ್ದಿಡುತ್ತಿರುವ ನೋಟವು ಕನ್ನಡಿಗರ ಶೋಕಭಾರವನ್ನು ಇಮ್ಮಡಿಗೊಳಿಸದೆ ಇರದು. 
ಈ ಬಗೆಯಾಗಿ, ನಮ್ಮ ಕಣ್ಣೆದುರಿಗೇನೆ ನಮ್ಮ ಭಾಷೆಯನ್ನು ಪರಭಾಷೆಗಳು ಕೆಳಗೆ 
ದೂಡುತ್ತಿರಲು, 'ಕರ್ನಾಟಕ ವಿದ್ಯಾವರ್ಧಕ ಸಂಘ, 'ಕರ್ನಾಟಕ ಸಾಹಿತ್ಯಪರಿಷತ್‌' 
ಮು೦ತಾದ ಸಂಸ್ಥೆಗಳು, ಇನ್ನೂ ಕಣ್ಣು ಮುಚ್ಚಿಯೇ ಕುಳಿತಿರುವುದನ್ನು ಕೇಳಿ, ಯಾವ 
ಕನ್ನಡಿಗನ ಮನಸ್ಸು ವ್ಯಸನಾಕ್ರಾ೦ತವಾಗಲಿಕ್ಕಿಲ್ಲ ಕೊಡಗು ನೀಲಗಿರಿ ಪ್ರಾಂತಗಳ 


ಜನರು ಕನ್ನಡಿಗರೇ ಇರುವರೆಂಬ ಜ್ಞಾನವೂ ನಮಗೆ ಇರಬಾರದೋ? ಧಿಕ್ಕಾರವಿರಲಿ 
ನಮ್ಮಔದಾಸೀನ್ಯಕ್ಕೆ! 

ಕನ್ನಡಿಗರೇ, ಉಜ್ವಲವಾದ ನಿಮ್ಮ ಭಾಷೆಯು ಒಂದಾನೊಂದು ಕಾಲಕ್ಕೆ 
ಉತ್ತರದಲ್ಲಿ ಬಹುದೂರದವರೆಗೆ ಮನೆಮಾಡಿಕೊಂಡಿತ್ತೆಂಬ ಸಂಗತಿಯು ನಿಮ್ಮ 
ಹೃದಯವನ್ನು ಸ್ಫೂರ್ತಿಗೊಳಿಸಲಿ. 


೪ನೆಯ ಪ್ರಕರಣ. 
ಕರ್ನಾಟಕದ ವಿಭೂತಿಗಳು. 
ಸರಾ Aa ಇರಾ ೫೦೫ ಸರ್‌ | 
Wide: ಕರ ಗಾರಿಗೆ A ॥ 
--ಗೀತಾ ೧೦-೪೦. 
ಎಲೆ ಪರ೦ತಪ ದಿವ್ಯವೆನಿಸುವ | ಹಲವು ಬಗೆಯ ವಿಭೂತಿವಿಭವಕೆ | 
ಸಲೆ ಮೊದಲು ಕಡೆಯಿಲ್ಲವೆನ್ನಯ ಯೋಗಮಾಯೆಗಳ || 
ಚೆಲುವೆನಿಸುವ ವಿಭೂತಿವಿಸ್ತರ ಜಲಧಿಯೊಳು ನಾಂ ನಿನಗೆ ಪೇಳ್ಗನು | 
ಕೆಲವು ಮಿಕ್ಕ ವಿಭೂತಿವಿಭವಕೆ ಲೆಕ್ಕವಿಲ್ಲೆಂದ | | 
--ನಾಗರಸ. 
ನಾವು ಹಿ೦ದಿನ ಪ್ರಕರಣದಲ್ಲಿ ವರ್ಣಿಸಿದ ಕರ್ನಾಟಕದ ವ್ಯಾಪ್ತಿಯನ್ನು ಓದಿ 
“ಅಹುದು; ನಿಮ್ಮ ಕರ್ನಾಟಕವು ಅಲ್ಲಿಂದ ಇಲ್ಲಿಯ ವರೆಗೆ ಹಬ್ಬಿರಬಹುದು. ಹಾಗಿದ್ದ 
ಮಾತ್ರಕ್ಕೆ ನೀವು ಅದರ ವಿಷಯವಾಗಿ ಅಭಿಮಾನಪಡುವುದು ಸರಿಯಾದೀತೋ? 
ಬರಿಯ ವಿಸ್ತಾರವನ್ನಷ್ಟೆ ತೆಗೆದುಕೊಂಡರೆ ಆಪ್ರಿಕೆಯೊಳಗಿನ 'ಸಹರಾ' ಬೈಲು 
ವಿಸ್ತಾರದಲ್ಲೇನು ಕಡಿಮೆಯಾಗಿರುವುದೋ? ನಿಮ್ಮ ಕರ್ನಾಟಕವೂ ಹಾಗೇ ಇದ್ದರೆ 
ಅದರಲ್ಲಿ ಯಾರಿಗೆ ತಾನೇ ಅಭಿಮಾನವು೦ಟಾಗಬೇಕು? ನಮ್ಮಲ್ಲಿ ದೊಡ್ಡ ದೊಡ್ಡ 
ಅರಸರಾಗಿ ಹೋದರು; ಕವಿಪುಂಗವರಾಗಿ ಹೋದರು, ಧರ್ಮಸ್ಥಾಪಕರಾಗಿ 
ಹೋದರು; ಎಂದು ಸಾಮಾನ್ಯವಾಗಿ ಹೇಳಿದ ಮಾತ್ರಕ್ಕೆ ತೀರಿತೇ? ಅವರು ಯಾರು, 
ಅವರು ಮಾಡಿದ ಮಹಾಕಾರ್ಯಗಳು ಯಾವುವು, ಎ೦ಬ ಜ್ಞಾನವು ನಮಗೆ 
ಬೇಡವೋ? ಹಾಗೆ ಜ್ಞಾನವಿಲ್ಲದಿದ್ದರೆ ಅದು ಒಣ ಅಭಿಮಾನವಾಗುವುದು ಎಂದು 


ಹಲವರು ಆಕ್ಷೇಪಿಸಬಹುದು. ಆದುದರಿಂದ, ಹಾಗೆ ಅಭಿಮಾನ ಪಡಲಿಕ್ಕೆ 
ಯೋಗ್ಯವಾದ ಸಂಗತಿಗಳಾವುವೆಂಬುದನ್ನು ಇಲ್ಲಿ ಸಂಕ್ಷೇಪವಾಗಿ ವಿವರಿಸುವೆವು. 
ವಾಚಕರೇ! ತನ್ನ ಜನಾಂಗವು ರಾಮಾಯಣ ಮಹಾಭಾರತಕಾಲದಿಂದ 
ಮೊನ್ನೆಮೊನ್ನಿನವರೆಗೆ ಹೆಸರುವಾಸಿಯಾಗಿತ್ತೆಂದು ಹೇಳಿದರೆ ಯಾವನಿಗೆ ತಾನೇ 
ಅನಂದನಾಗಲಿಕ್ಕಿಲ್ಲ! ನಿಮ್ಮ ಕರ್ನಾಟಕವು ಅದೇ ಪ್ರಕಾರದ ರಾಷ್ಟ್ರವೆಂದು ತಿಳಿಯಿರಿ. 
ಈ ನಿಮ್ಮ ಕರ್ನಾಟಕವು ಶ್ರೀರಾಮಚ೦ದ್ರನ ಪಾದಧೂಳಿಯಿ೦ದ ಪಾವನವಾಗಿದೆ. 
ಶ್ರೀರಾಮಚಂದ್ರನು ಸುಗ್ರೀವನೊಡನೆ ಸಖ್ಯಬೆಳಿಸಿದ ಆ ಕಿಸ್ಕಿಂಧೆಯು (ಆನಿಗೊ೦ದಿ) 
ಇದೇ ಕರ್ನಾಟಕದಲ್ಲಿಯೇ ಉಂಟು. ಮಹಾಭಾರತಕಾಲದಲ್ಲಿ ಚ೦ದ್ರಹಾಸನು ಈ 
ಕು೦ತಲದೇಶದಲ್ಲಿಯೇ ರಾಜ್ಯವಾಳಿದನು. ಈ ಪೌರಾಣಿಕ ಕಾಲವನ್ನುಬಿಟ್ಟು ಐತಿಹಾಸಿಕ 
ಕಾಲಕ್ಕೆ ಇಳಿದರೂ, ಆ೦ಧ್ರಭೃತ್ಯ ಕದಂಬ ಮುಂತಾದ ಬಲಾಢ್ಯ ರಾಜವಂಶಗಳು 
ಕ್ರಿಸ್ತಶಕದ ಆರ೦ಭಕ್ಕೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ವೈಭವದಿ೦ದ ಆಳಿರುತ್ತವೆ. 
ಆರನೆಯ ಶತಮಾನದಿಂದ ಹದಿನಾರನೆಯ ಶತಮಾನದ ಕೊನೆಯ 
ಭಾಗದವರೆಗಂತೂ ನಿಮ್ಮ ಈ ಕರ್ನಾಟಕವು ದಕ್ಷಿಣಹಿ೦ದುಸ್ಥಾನಕ್ಕೆಲ್ಲ 
ಸಾರ್ವಭೌಮಚಕ್ರವೆನಿಸಿ ಅತ್ಯಂತ ಗೌರವದಿ೦ದ ಮೆರೆದಿರುತ್ತದೆ. ನಿಮ್ಮಅರಸರು ಚೇರ, 
ಚೋಳ, ಪಾಂಡ್ಯ ಮೌರ್ಯ, ಕಲಚೂರ್ಯ, ಗುರ್ಜರ, ಮಾಳವೆ ಇವರೇ ಮೊದಲಾದ 
ಅನೇಕ ರಾಜರನ್ನು ಸದೆಬಡಿದು, ಅವರ ರಾಜ್ಯಗಳನ್ನು ಪಾದಾಕ್ರಾಂತವಾಗಿ 
ಮಾಡಿದ್ದರೆಂದು ಹೇಳಿದರೆ ಅದು ನಿಮಗೆ ಕನಸಾಗಿ ತೋರುವುದಲ್ಲವೆ? ಇದು 
ಕನಸಲ್ಲ ನನಸು. ನಿಮ್ಮ ಪೂರ್ವಜರು ಒಂದಾನೊಂದು ಕಾಲಕ್ಕೆ ಉತ್ತರದಲ್ಲಿ 
ಬಂಗಾಲ-ಅಸಾಮದವರೆಗೂ ದಕ್ಷಿಣದಲ್ಲಿ ಸಿಂಹಲದ್ದೀಪದವರೆಗೂ ತಮ್ಮ ರಾಜ್ಯವನ್ನು 
ಹಬ್ಬಸಿದ್ದರು. ಇಷ್ಟೇ ಅಲ್ಲ ಕರ್ನಾಟಕ ವಂಶವೃಕ್ಷದ ಅಗಿಗಳು ಗುಜರಾಥ 
ನೇಪಾಳಗಳಲ್ಲಿಯೂ ನಾಟಿದ್ದವು. ಬಾದಾಮಿಯ ಚಾಲುಕ್ಯ ಅರಸನಾದ ನಿಮ್ಮ 
ಸತ್ಯಾಶ್ರಯ ಶ್ರೀಪುಲಿಕೇಶಿಯು (೭ನೆಯ ಶತಕ) ಉತ್ತರಹಿ೦ದುಸ್ಥಾನಕ್ಕೆಲ್ಲ ಸಾರ್ವಭೌಮ 


ಚಕ್ರವರ್ತಿಯಾಗಿದ್ದ ಹರ್ಷವರ್ಧನನನ್ನು ಸೋಲಿಸಿ 'ಪರಮೇಶ್ಚರ' ನೆಂಬ ಘನವಾದ 
ಬಿರುದನ್ನು ಪಡೆದಿರುವನು. ಮಳಖೇಡದ ರಾಷ್ಟ್ರಕೂಟ ಅರಸನಾದ ೩ನೆಯ 
ಗೋವಿ೦ದನು (ನೆಯ ಶತಕ) ತನ್ನ ವಿರುದ್ಧವಾಗಿ ಬಂಡಾಯವನ್ನು ಹೂಡಿದ 
ಹನ್ನೆರಡು ಅರಸರನ್ನು ಬಗ್ಗುಬಡಿದು, ಗುರ್ಜರ, ಮಾಳವ, ಮಧ್ಯಪ್ರಾಂತ ಇವೇ 
ಮೊದಲಾದ ನಾಡುಗಳನ್ನು ಗೆದ್ದು ಪೂರ್ವಚಾಲುಕ್ಕರ ಅರಸನನ್ನು ಹಣ್ಣಿಗೆ ತಂದು, 
ಅವನಿಗೆ ತನ್ನ ಕೋಟಿ ಕೊತ್ತಳಗಳನ್ನು ಕಟ್ಟಿಲುಹಚ್ಚಿದ ಸ೦ಗತಿಯೇನು 
ಸಾಧಾರಣವಾಯಿತೇ? ಕರ್ನಾಟಕರು ಪ್ರತಿದಿನವೂ ಸೃರಿಸಬೇಕಾಗಿರುವ ಆ 
ರಾಷ್ಟ್ರಕೂಟರ ಅಮೋಘವರ್ಷ ಅಥವಾ ನೃಪತುಂಗನು (ಇನೆಯ ಶತಕ) ಯಾವ 
ದೇಶಕ್ಕೆ ಭೂಷಣವೆನಿಸಲಾರನು? ೬೩ ವರುಷಗಳವರೆಗೆ ಎಡೆಬಿಡದೆ ಆಳಿದ ಈ 
ನೃಪತು೦ಗನೇ ಅಲ್ಲವೇ ಕನ್ನಡಿಗರ 'ಕವಿರಾಜಮಾರ್ಗ'ವೆ೦ಬ ಅಲಂಕಾರ ಗ್ರಂಥವನ್ನು 
ಬರೆದವನು? ಪ್ರತಿಯೊಬ್ಬ ಆರ್ಯಪುತ್ರನಿಗೂ ಗೊತ್ತಿರುವ ಆ ಪ್ರಸಿದ್ಧ ಭೋಜರಾಜನ 
ಕಕ್ಕನಾದ ಶೂರಧೀರ ಮುಂಜನನ್ನು ಸೆರೆಹಿಡಿದು ತಂದವನು ನಿಮ್ಮ ಕರ್ನಾಟಕ 
ತೈಲಪನೇ (೧೦ನೆಯ ಶತಕ). ಮೇಲ್ಗಡೆಗೆ, ಗುರ್ಜರ ಮಾಳವ ಮುಂತಾದ ಅರಸರನ್ನು 
ಗೆದ್ದು ವಿಂದ್ಯ ಪರ್ವತದವರೆಗೆ ರಾಜ್ಯವನ್ನು ಪಾದಾಕ್ರಾಂತವಾಗಿ ಮಾಡಿಕೊಂಡು 
ಬಂಗಾಲದ ಮೇಲೆ ದಾಳೀಮಾಡಿ ಈಶಾನ್ಯದಿಕ್ಕಿನಲ್ಲಿ ಅಸಾಮದಲ್ಲಿಯೂ, ಕೆಳಗಡೆಗೆ 
ಕೇರಳ ಚೋಳ ಪಾಂಡ್ಯ ಮುಂತಾದ ಅರಸರನ್ನು ಮುರಿಬಡೆದು, ಸಮುದ್ರದವರೆಗೆ 
ರಾಜ್ಯವನ್ನು ಹಬ್ಬಸಿ ದಕ್ಷಿಣದಲ್ಲಿ ಸಿಂಹಲದ್ದೀಪದಲ್ಲಿಯೂ ಕರ್ನಾಟಿಕದ ವಿಜಯ 
ಪತಾಕೆಯನ್ನೂರಿದ ಆ ರಣಧೀರನೂ ರಾಜತಂತ್ರ ಪ್ರವೀಣನೂ ವಿದ್ಯಾಪಕ್ಷಪಾತಿಯೂ 
ಆದ ಮಹಾ ಬಲಾಢ್ಯ ವಿಕ್ರಮಾದಿತ್ಯನೆ೦ಬ (೧೧ನೆಯ ಶತಕ) ಶಕಪುರುಷನ ಅರಿವು 
ಕೂಡ ಕನ್ನಡಿಗರಿಗೆ ಈಗ ಇರದಿದ್ದರೂ ಅವನ ಹೆಸರನ್ನು ಕರ್ನಾಟಕ ಇತಿಹಾಸವು 
ಆಚಂದ್ರಾರ್ಕವಾಗಿ ಮರೆಯಲಾರದು. ಗಂಗ ಕದಂಬ, ಶಿಲಾಹಾರ, ಯಾದವ 
ಮುಂತಾದ ಅರಸರು ಇವನಿಗೆ ದಾಸಾನುದಾಸರಾಗಿದ್ದರು. ಬಿಲ್ಲಣ, ವಿಜ್ಞಾನೇಶ್ವರ 


ಮುಂತಾದ ಕವಿವರರು ಏಕಛತ್ರಾಧಿಪತಿಯಾದ ಈತನ ಆಸ್ಥಾನವನ್ನಲಂಕರಿಸಿದ್ದರು. 
ಕರ್ನಾಟಕಸ್ಥರೇ, ಪುಲಿಕೇಶಿ, ನೃಪತುಂಗ ಗೋವಿಂದ, ತೈಲಪ, ವಿಕ್ರಮಾದಿತ್ಯರಂಥ 
ಮಹಾಮಹಿಮರಾದ ರಾಜರು ನಿಮ್ಮ ಪಾಲಿಗೆ ಬಂದಿದ್ದು ಘನವಾದ ಪುಣ್ಯವೆಂದು 
ಭಾವಿಸಿರಿ. ಅಷ್ಟೇಕೆ? ನಿಮ್ಮ ಹರಿಹರ ಬುಕ್ಕರಾಯರೇನು (೧೪ನೇ ಶತಕ) ಕಡಿಮೆ 
ಪ್ರತಾಪಿಗಳೋ? ಉತ್ತರಹಿಂದುಸ್ಥಾನವೆಲ್ಲವೂ ತಮ್ಮ ಗಂಟಲಲ್ಲಿ ಇಳಿಯಿತೆಂಬ 
ಗರ್ವದಿಂದ ದಕ್ಷಿಣಹಿಂದುಸ್ಥಾನವನ್ನು ಕೂಡ ನುಂಗಿ ನೀರುಕುಡಿಯಬೇಕೆಂದು 
ಮುಸಲ್ಮಾನರು ಹವಣಿಸಿದ ಸಮಯದಲ್ಲಿ ಆರ್ಯಧರ್ಮವನ್ನೂ 
ಆರ್ಯಸುಧಾರಣೆಯನ್ನೂ ಆರ್ಯವೈಭವವನ್ನೂ ಅವರ ಬಾಯಿಯೊಳಗಿಂದ 
ಬದುಕಿಸಿದ ಬಂಟರು ಇವರೇ ಅಲ್ಲವೇ? ಚದರಿಹೋದ ಕದಂಬ, ಹೊಯ್ದಳ, ಗಂಗ 
ಇವರೇ ಮೊದಲಾದ ಅರಸರೆಲ್ಲರನ್ನೂ ಒಟ್ಟುಗೂಡಿಸಿ ದಕ್ಷಿಣ ಹಿಂದೂಮಾತೆಯ 
ಮರ್ಯಾದೆಯನ್ನು ಕಾಯ್ದವರಾರು! ಅಷ್ಟದಿಗ್ಗಜಗಳೆಂದು ಕರೆಯಲ್ಪಡುವ 
ವಿಖ್ಯಾತರಾದ ಪಂಡಿತ ಜನರಿಗೆ ಆಶ್ರಯಕೊಟ್ಟ ಆ ವೈಭವಶಾಲಿಯಾದ 
ವಿಜಯನಗರದ  ಕೃಷ್ಣರಾಯನು ನಮ್ಮ ಅರಸನೆಂಬುದು ಕರ್ನಾಟಕರಿಗೆ 
ಗೊತ್ತಾಗಬಾರದೇ. ಸಾರಾಂಶ, ಗಂಗ, ಕದಂಬ, ಚಾಲುಕ್ಯ ರಾಷ್ಟ್ರಕೂಟ, ಹೊಯ್ದಳ, 
ಯಾದವ, ವಿಜಯನಗರ ಮುಂತಾದ ಅರಸರು ಭಿನ್ನ ಭಿನ್ನ ಕಾಲಕ್ಕೆ ಬೇರೆ ಬೇರೆ 
ಹೆಸರುಗಳನ್ನು ಧರಿಸಿಕೊಂಡಿದ್ದರೂ ಅವರೆಲ್ಲರೂ ಶುದ್ಧ ಕನ್ನಡಿಗರೇ! ಅವರೂ 
ನಮ್ಮಂತೆಯೇ ಕನ್ನಡನುಡಿಯನ್ನೇ ಆಡುತ್ತಿದ್ದರು! ಈ ಕರ್ನಾಟಿಕವೇ ಅವರ 
ಜನ್ಮಭೂಮಿಯು; ಪೂರ್ವದ ಚಾಲುಕ್ಕರ ರಾಜಧಾನಿಯಾದ ಬಾದಾಮಿಯೂ, 
ರಾಷ್ಟ್ರಕೂಟರ ರಾಜಧಾನಿಯಾದ ಮಳಖೇಡವೂ, ಕೊನೆಯ ಚಾಲುಕ್ಕವಂಶದ 
ರಾಜಧಾನಿಯಾದ ಕಲ್ಯಾಣವೂ ವಿಜಯನಗರ ಅರಸರ ರಾಜಧಾನಿಯಾದ 
ವಿಜಯನಗರವೂ ಇವೆಲ್ಲ ಕೇವಲ ಕರ್ನಾಟಕದ ಪಟ್ಟಿಣಗಳೇ. ಆ ನಿಮ್ಮ ಅರಸರೆಲ್ಲರೂ 
ಈ 'ಕಾಡುಕಗ್ಗಾದ' ಕನ್ನಡಭಾಷೆಯನ್ನಾಡುವುದು ಅಪಮಾನಕಾರಕವೆಂದು 


ತಿಳಿಯಲಿಲ್ಲ! ಹೀಗೆ ನಿಮ್ಮಲ್ಲಿ ಶೂರರೂ ವೀರರೂ ಆದ ಅರಸರ ಪರಂಪರೆಯು 
ಬಲುಪುರಾತನದಿಂದ ಅವಿಚ್ಛಿನ್ನವಾಗಿ ನಡೆದುಬ೦ದಿರಲು, ನೀವು 
ಹತವೀರ್ಯರಾಗಲು ಕಾರಣವೇನು! 

ಇನ್ನು ನಿಮ್ಮಲ್ಲಿಯ ಬುದ್ಧಿಶಾಲಿಗಳ ನಾಮಾವಳಿಯನ್ನು ಹೇಳೋಣವೇ? 
ಅದಕ್ಕಂತೂ ನೆಲೆಯೇ ಇಲ್ಲ ಇಂದಿಗೆ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವೆಂದು 
ಪರಿಗಣಿಸಲ್ಪಟ್ಟಿರುವ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತಗಳೆ೦ಬ ಮೂರು ಮತಗಳ 
ಸ್ಥಾಪನಾಚಾರ್ಯರಿಗೆ ಈ ನಿಮ್ಮ ಪವಿತ್ರಭೂಮಿಯೇ ಕಾರ್ಯಕ್ಷೇತ್ರವಾಗಿತ್ತು. 
ಶಂಕರಾಚಾರ್ಯರ ಶೃಂಗೇರಿ, ಕೂಡಲಿ, ಹಂಪೆ, ಸಂಕೇಶ್ವರ, ಶಿವಗಂಗಾ ಮುಂತಾದ 
ಮಠಗಳು ಈ ಕರ್ನಾಟಿಕದಲ್ಲಿಯೇ ಇರುತ್ತವೆ. ಚೋಳ ರಾಜರ ಅನಿವಾರ್ಯವಾದ 
ಹಿಂಸೆಯನ್ನು ತಪ್ಪಿಸಿಕೊಳುವುದಕ್ಕಾಗಿ ಶ್ರೀರಾಮಾನುಜಾಚಾರ್ಯರು ಕನ್ನಡ 
ಅರಸನಾದ ವಿಷ್ಣುವರ್ಧನನ್ನು ಆಶ್ರಯಿಸಿ ತಮ್ಮ ಮತಪ್ರಸಾರಣೆಯನ್ನು ಮಾಡಿದರು. 
ಮಧ್ವಾಚಾರ್ಯರಿಗೆ ನಿಮ್ಮ ಕರ್ನಾಟಕವೇ ತವರುಮನೆಯ. ವೀರಶೈವ 
ಮತೋದ್ಧಾರಕನಾದ ಬಸವೇಶ್ಚರನ೦ತೂ ಶುದ್ಧ ಕನ್ನಡಿಗನೇ. ಜೈನ ಮತದ ಪ್ರಖ್ಯಾತ 
ಗುರುಗಳಾದ ಪೂಜ್ಯಪಾದ, ಜಿನಸೇನ, ಗುಣಭದ್ರ ಮು೦ತಾದವರು ಈ ನಮ್ಮ ಕನ್ನಡ 
ನಾಡಿನಲ್ಲಿಯೇ ಬಾಳಿಬದುಕಿದರು; ಚಾಲುಕ್ಯವಿಕ್ರಮಾದಿತ್ಯನ ದರಬಾರಿನಲ್ಲಿ 
'ವಿದ್ಯಾಪತಿ'ಯಾಗಿದ್ದ ಬಿಲ್ಲಣನೂ ಧರ್ಮಶಾಸ್ತ್ರಕಾರನಾದ ವಿಜ್ಞಾನೇಶ್ವರನೂ, ಪ್ರಸಿದ್ಧ 
ವೇದಾಂತಿಯಾದ ಸಾಯಣನೂ ಪ್ರಖ್ಯಾತ ಜ್ಯೋತಿಷಿಯಾದ ಭಾಸ್ಕರಾಚಾರ್ಯನೂ, 
ಇವರೆಲ್ಲರಿಗೂ  ಮುಕುಟಿ ಮಣಿಯಂತಿರುವ 'ಕರ್ನಾಟಕ ಸಿಂಹಾಸನ 
ಸ್ಥಾಪನಾಚಾರ್ಯ'ರೆ೦ಬ ಬಿರುದುಳ್ಳ ಜಗದ್ವಿಖ್ಯಾತರಾದ ಶ್ರೀವಿದ್ಯಾರಣ್ಯರೂ, ಇವರೆಲ್ಲರೂ 
ಕನ್ನಡ ತಾಯಿಯ ಮುದ್ದುಮಕ್ಕಳೇ ಅಲ್ಲವೆ? ಕಳೆದ ಅನೇಕ ಶತಮಾನಗಳಿಂದ 
ಕರ್ನಾಟಕ ವಾಜ್ಯಯವೆಂಬ ಗಗನಮ೦ಡಲದೊಳಗೆ ದಿವ್ಯನಕ್ಷತ್ರಗಳಂತೆ ಬೆಳಗುತ್ತಿರುವ 
ಆದಿಪ೦ಪ, ಪೊನ್ನ ರನ್ನ ಜನ್ನ ಮೊದಲಾದ ವಾಜ್ಕಯ ಪ್ರಭುಗಳು ಕೇವಲ ಕನ್ನಡಿಗರೇ! 


ಪರಮ ಭಗವದ್ದಕ್ತರಾದ ಪುರಂದರದಾಸ, ಕನಕದಾಸ ಮುಂತಾದ ದಾಸಶ್ರೇಷ್ಠರಿಗೆ ಈ 
ನಮ್ಮ ಬಡಕರ್ನಾಟಿಕವೇ ಜನ್ಮಭೂಮಿ. ಇಷ್ಟೇ ಅಲ್ಲ ಕನ್ನಡಿಗರೇ ನಿಮ್ಮ ಭಾಗ್ಯವನ್ನು 
ಎಷ್ಟೆಂದು ಹೇಳಬೇಕು! ನಿಮ್ಮ ಅರಸರೂ ಸ್ವಂತ ಕವಿಗಳಾಗಿದ್ದರು. ಗಂಗ ಅರಸರಲ್ಲಿ 
ಮಾಧವ, ದುರ್ವಿನೀತ ಮುಂತಾದ ಅನೇಕ ರಾಜರು ಅಶ್ಚಶಾಸ್ತ್ರ ಗಜಶಾಸ್ತ್ರ 
ಕಿರಾತಾರ್ಜುನಟೀಕೆ, ದತ್ತಕಸೂತ್ರಮು೦ತಾದ ಮಹತ್ವದ ಪುಸ್ತಕಗಳನ್ನುಬರೆದಿರುವರು. 
ರಾಷ್ಟ್ರಕೂಟಿದ ಪ್ರಖ್ಯಾತ ಅರಸನಾದ ನೃಪತುಂಗನು 'ಕವಿರಾಜಮಾರ್ಗ'ವೆಂಬ 
ಸುಪ್ರಸಿದ್ಧವಾದ ಅಲಂಕಾರಶಾಸ್ತ್ರದ ಗ್ರಂಥವನ್ನು ಬರೆದಿರುವನು. ಚಾಲುಕ್ಯವಂಶದ 
ರಸನಾದ ಸೋಮೇಶ್ವರನೆಂಬುವನು “ಮಾನಸೋಲ್ಲಾಸ ಅಥವಾ 
ಅಭಿಲಷಿತಾರ್ಥಚಿ೦ತಾಮಣಿ” ಎ೦ಬ ರಾಜಕೀಯ ಗ್ರಂಥವನ್ನು ಬರೆದನು. ಇಂಥ 
ರಾಜಕವಿಗಳೂ ವರಕವಿಗಳೂ ನಿಮ್ಮಲ್ಲಿ ಹುಟ್ಟಿರಲು ನೀವು ನಿಮ್ಮ ಕರ್ನಾಟಿಕಕ್ಕೆ 
ಹೆಸರಿಡುವುದೇಕೆ? 

ಕರ್ನಾಟಕದ ಸ್ತ್ರೀಯರೇನು ಕಡಿಮೆ ಪ್ರಸಿದ್ಧರೆ? ನಮ್ಮಕರ್ನಾಟಕದ ಸ್ತ್ರೀಯರ 
ಹೆಸರುಗಳೂ ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿ೦ದ ಬರೆದಿಡುವಷ್ಟು 
ಉಜ್ಜಲವಾಗಿವೆ. ಸುಪ್ರಸಿದ್ಧ ಪುಲಕೇಶಿ ಮಹಾರಾಜನ ಹಿರಿಯ ಸೊಸೆಯಾದ 
'ವಿಜಯಮಹಾದೇವಿ'ಯು ಅಬಲೆಯಾದರೂ ರಾಜ್ಯಭಾರವನ್ನು ಬಹು 
ಚಾತುರ್ಯದಿಂದ ತೂಗಿಸಿಕೊಂಡು ಹೋಗಲಿಲ್ಲವೇ! ಪಶ್ಚಿಮಚಾಲುಕ್ಕರ ೨ನೆಯ 
ಸೋಮೇಶ್ವರನ 'ಹಿರಿಯರಸಿ'ಯಾದ 'ಮೈರಳಾದೇವಿ'ಯು ಆಗಿನ ಕಾಲಕ್ಕೆ 
ಮುಂಬಯಿ ಪ್ರಾಂತದಷ್ಟು ದೊಡ್ಡದಾದ ಬನವಾಸಿ ಪ್ರಾ೦ತವನ್ನಾಳಿರುವುದು ಕರ್ನಾಟಕ 
ಸ್ತ್ರೀಸಮಾಜಕ್ಕೆ ಎಷ್ಟು ಗೌರವಾಸ್ಪದವಾದ ಸಂಗತಿಯು? ಪಶ್ಚಿಮಚಾಲುಕ್ಕರ ೩ನೆಯ 
ಜಯಸಿಂಹನ ತಂಗಿಯರಾದ `ಅಕ್ಕಾದೇವಿಯರ್‌ ಕಿಸುನಾಡ 
ಪಟ್ಟಿ೦ಂಸುಖಸ೦ಕಥಾವಿನೋದದಿ೦ ಆಳುತ್ತಿರೆ' ಆಗಿನ ಕಾಲಕ್ಕೆ ಗೋಕಾವಿಯಲ್ಲೆದ್ದ 
ಬಂಡಾಯವನ್ನು ಮುರಿದೊತ್ತಿ 'ರಣಬೈರವಿ' ಎಂಬ ತಮ್ಮ ಅಭಿದಾನವನ್ನು 


G 


ಸಾರ್ಥಕಗೊಳಿಸಿದ ಸಂಗತಿಯನ್ನು ಕೇಳಿದೊಡನೆ ಯಾವ ಕನ್ನಡಿಗನ ಮುಂದೆ ಆ 
ವೀರಾ೦ಗನೆಯ ಚಿತ್ರವು ಬಂದು ನಿಲ್ಲದೆ ಇದ್ದೀತು! ಕಂತಿ, ನೀಲಮ್ಮ ಹೊನ್ನಮ್ಮ 
ಗಿರಿಯಮ್ಯ ಇವರು ರಚಿಸಿದ 'ಪ್ರಸಾದಸ೦ಪಾದನೆ' 'ಹದಿಬದೆಯ ಧರ್ಮ' 
'ಚಂದ್ರಹಾಸಚರಿತ್ರೆ' ಇವೇ ಮೊದಲಾದ ಗ್ರ೦ಥರತ್ನಗಳು ಕನ್ನಡತಿಯರಿಗೆ 
ಆಮರಣವೂ ಆದರ್ಶವಾಗದೆ ಇರವು! ಮೊನ್ನೆ ಮೊನ್ನೆ ಕರ್ನಾಟಕದ ಕಣ್ಣಿಗೆ ಬಿದ್ದಿರುವ 
'ವೀರಕ೦ಪಣರಾಯಚರಿತ'ವೆ೦ಬ ಅತ್ಯಂತ ಸರಸವಾದ ಸಂಸ್ಕೃತ ಕಾವ್ಯದ ಕರ್ತಿಯೂ 
ಶುದ್ಧ ಕರ್ನಾಟಕರಾಜಪುತ್ರಿಯೇ, ಅವಳ ಹೆಸರು 'ಗ೦ಗಾದೇವಿ'. ಇವಳು 
ವಿಜಯನಗರದ ಪ್ರಖ್ಯಾತ ಅರಸನಾದ ಬುಕ್ಕರಾಯನ ಸಾಕ್ಷಾತ್‌ ಸೊಸೆ. ಸಾರಾಂಶ: 
ಕನ್ನಡಿಗರಾದ ಕರ್ನಾಟಕ ವರಕವಿಗಳನ್ನು ನಿತ್ಯದಲ್ಲಿ ಸ್ಮರಿಸಿ ಅವರ ಅಡಿಯಲ್ಲಿ ಕುಳಿತು, 
ಈಗಿನ ಕವಿಗಳು ಕವಿತೆಯ ಸ್ಪೂರ್ತಿಯನ್ನು ಪಡೆಯಬೇಕು! 

ಬಲುಮಾತಿನಿಂದೇನು! ಪುಲಿಕೇಶಿ, ಗೋವಿಂದ, ನೃಪತುಂಗ, ತೈಲಪ, ವಿಕ್ರಮ 
ಇವರೇ ನಮ್ಮ ಶಿವಾಜೀ ಬಾಜೀರಾಯ ಮುಂತಾದವರು. ವಿದ್ಯಾರಣ್ಯರೇ ನಮ್ಮ 
ರಾಮದಾಸರು, ಪುರಂದರದಾಸ ಕನಕದಾಸರೇ ನಮ್ಮ ಜ್ಞಾನೇಶ್ವರ ತುಕಾರಾಮರು. 
ಪಂಪ, ರನ್ನ ಲಕ್ಷ್ಮೀಶ ಷಡಕ್ಷರಿಗಳೇ ನಮ್ಮ ಮೋರೋಪಂ೦ತ, ಮುಕ್ತೇಶ್ವರರು. 
ಕೃಷ್ಣದೇವರಾಯನೇ ನಮ್ಮ ಅಕಬರನು. ಹೊನ್ನಮ್ಮಗಿರಿಯಮ್ಮ ಇವರೇ ಮುಕ್ತಾಬಾಯಿ 
ಮಾರಾಬಾಯಿಯವರು. ವಿಜಯಮಹಾದೇವಿ, ಮೈರಳದೇನಿಯವರೇ ನಮ್ಮ 
ತಾರಾಬಾಯಿ ಅಹಲ್ಯಾಬಾಯಿಯವರು. ಅಕ್ಕಾದೇವಿ, ಕಿತ್ತೂರಿನ ಚನ್ನಮ್ಮ ಇವರೇ ನಮ್ಮ 
ರಭಾಸಿ ಲಕ್ಷ್ಮಿಬಾಯಿಯವರು. ವಾಚಕರೇ, ಈ ವಿಧವಾಗಿ ನಮ್ಮ ಪ್ರಾಚೀನ ಇತಿಹಾಸವು 
ಮಹಾಪುರುಷರಿ೦ದಲೂ, ಮಹಾ ಸತಿಯರಿ೦ದಲೂ ತುಂಬಿಕೊಂಡಿದ್ದು ಕನ್ನಡಿಗರಾದ 
ನಮಗೆ ಮಾತ್ರ ಅದು ಕಾದಂಬರಿಯಂತೆ ಕಾಣುತ್ತಿರುವುದು ಎಂಥ 
ದೈವದುರ್ವಿಲಾಸವು! ಈ ನಿಮ್ಮ ವಿಭೂತಿಗಳ ನಾಮಾವಳಿಯನ್ನು ಕೇಳಿ ಕನ್ನಡಿಗರೇ 
ಇನ್ನಾದರೂ ಕಣ್ಣೆರಿಯಿರಿ! 


ನಮ್ಮ ಕರ್ನಾಟಕದ ಅರಸರು ಈ ದೇಶದಲ್ಲಿ ಮಾತ್ರವೇ ಪ್ರಖ್ಯಾತರೆ೦ತಲ್ವ 
ಅವರು ಇರಾಣ ಮುಂತಾದ ಪರದೇಶದ ಚಕ್ರವರ್ತಿಗಳಕಡೆಗೆ ಕೂಡ ತಮ್ಮ 
ರಾಯಭಾರಿಗಳನ್ನು ಕಳುಹಿಸುತ್ತಿದ್ದರೆ೦ದು ಹೇಳಿದರೆ ಕನ್ನಡಿಗರಿಗೆ ಅದು ಕನಸಿನಂತೆ 
ಭಾಸವಾಗಬಹುದು. ಆದರೆ ಕನ್ನಡಿಗರೇ! ಅದು ಕನಸಲ್ವ ಈ ಪುಲಿಕೇಶಿಯೇ ತನ್ನ 
ರಾಯಭಾರಿಗಳನ್ನು ಇರಾಣದ ಅರಸರ ಕಡೆಗೆ ಕಳುಹಿಸಿದ್ದರು. ಅಲ್ಲದೆ, ಇರಾಣದ 
ಅರಸನು ತನ್ನ ರಾಯಭಾರಿಗಳನ್ನು ನಮ್ಮ ಬಾದಾಮಿಯ ಪುಲಿಕೇಶಿಯ ಒಡ್ಡೋಲಗಕ್ಕೆ 
ಕಳುಹಿದ್ದನು. ಇದರ ಪ್ರತ್ಯಕ್ಷ ಚಿತ್ರವು ಉತ್ತರದಲ್ಲಿರುವ ಅಜ೦ತೆಯ ಗವಿಯೊಳಗೆ 
ಈಗಲೂ ಸ್ಪಷ್ಟವಾಗಿ ಕಂಗೊಳಿಸುತ್ತಿದೆ. ಕನ್ನಡಿಗರು ಆ ತಮ್ಮ ಸಾರ್ವಭೌಮನ ಚಿತ್ರವನ್ನು 
ಒಮ್ಮೆಯಾದರೂ ಕಣ್ಣಾರೆ ಕಂಡು ಧನ್ಯರಾಗಬಾರದೇ? (ಆ ಭಾವಚಿತ್ರವನ್ನು ಇಲ್ಲಿ 
ಕೊಟ್ಟಿರುವೆವು. ಯಾವನೋ ದುಷ್ಟನಿಂದ ಪುಲಿಕೇಶಿಯ ಅಲ್ಲಿಯ ಮುಖವು 
ವಿಕೃತಮಾಡಲ್ಪಟ್ಟಿದೆ!) ಸುಮಾರು ೧೩೦೦ ವರ್ಷಗಳ ಹಿಂದಿನ ಇಂಥ ಹಳೆಯ ಚಿತ್ರವು 
ಕರ್ನಾಟಕರಿಗೆ ದೊರೆತಿದ್ದುಅವರ ಮಹತ್‌ಪುಣ್ಯವಲ್ಲವೇ! 

ಕನ್ನಡಿಗರೇ, ನಿಮ್ಮ ಜನರು ಮಾಡಿದ ಅತ್ಯದ್ಭುತಕಾರ್ಯಗಳ ಕಡೆಗೆ ಇನ್ನು 
ನಿಮ್ಮನ್ನು ಒಯ್ಯುತ್ತೇವೆ. ಹಿ೦ದುಸ್ಥಾನದೊಳಗಿನ- ಅಲ್ಲ-ಜಗತ್ತಿನೊಳಗಿನ ಸೋಜಿಗವಾದ 
ಮತ್ತು ಅದ್ಭುತವಾದ, ಕಲ್ಲಿನೊಳಗೆ ಕೊರೆದ ಅಖಂಡ ದೇವಾಲಯವೆಂದರೆ, 
ವೇರೂಳದ ಕೈಲಾಸದೇವಾಲಯವು. ಈ ದೇವಾಲಯವನ್ನು ಕನ್ನಡಿಗನಾದ 
ಕೃಷ್ಣನೆ೦ಬೊಬ್ಬ ರಾಷ್ಟ್ರಕೂಟದ ಅರಸನು ಕಟ್ಟಿಸಿದನೆ೦ದರೆ, ಅಹುದೋ, ಅಲ್ಲವೋ, 
ಎಂದು ನಿಮ್ಮ ಮನಸ್ಸು ಸಂಶಯಗ್ರಸ್ತವಾಗಬಹುದಲ್ಲವೇ! ಬಾದಾಮಿಯ 
ಮೇಣಬಸ್ತಿಗಳೂ, ಕಾರ್ಲೆಯ ಅತ್ಯಂತ, ಮನೋಹರವಾದ ಚೈತ್ಯಾಲಯವೂ, 
ಅಜ೦ತೆಯೊಳಗಿನ ನಿತಾ೦ತ ಸುಂದರವಾದ ಚಿತ್ರಗಳೂ, ಅವೆಲ್ಲವೂ ನಿಮ್ಮ 
ಕನ್ನಡನಾಡಿನ ಕಲ್ಲುಕುಟಿಗರ ಕೈಗಾರಿಕೆಗಳೇ! ಕರ್ನಾಟಕದೊಳಗಿನ ಶ್ರವಣಬೆಳಗುಳದ 
ಗೋಮಠೇಶ್ವ್ಚರನ ಭವ್ಯವೂ ರಮಣೀಯವೂ ಆದ ಮೂರ್ತಿಯು ಸಾವಿರಾರು 


ಮೈಲುಗಳ ಮೇಲಿರುವ ಜಪಾನ ಮತ್ತು ಚೀನ ದೇಶಗಳ ಜನರನ್ನು ಸಹ ಸೂಜಿಗಲ್ಲಿನಂತೆ 
ಎಳೆಯಶತ್ತಿರುವುದಿಲ್ಲವೇ! ಲ೦ಡನ್ನಿನಷ್ಟು ವಿಸ್ತೀರ್ಣನಾದ ಪಟ್ಟಣವು ಲೋಕದಲ್ಲಿ 
ಇದ್ದಿಲ್ಲವೆಂತಲೇ ನಿಮ್ಮ ತಿಳಿವಳಿಕೆಯಲ್ಲವೇ! ಆದರೆ ಈಗ ಹಾಳಾಗಿರುವ 
ವಿಜಯನಗರದೊಳಗೆ ಹಿಂದಕ್ಕೆ ೫೦-೬೦ ಲಕ್ಷ ಜನರು ವಾಸಿಸುತ್ತಿದ್ದರೆ೦ದು ವಿದ್ದಾಂಸರು 
ತರ್ಕಕಟ್ಟುತ್ತಾರೆ. ನೋಡಿದ ಕಡೆಯಲ್ಲೆಲ್ಲ ವಿಶಾಲವಾದ ರಾಜಬೀದಿಗಳಿಂದಲೂ, 
ಉನ್ನತವಾದ ಗೋಪುರಗಳಿ೦ದಲೂ, ಸುಂದರವಾದ ಗುಡಿಗಳಿ೦ದಲೂ, ಭವ್ಯವಾದ 
ಕೋಟಿಕೊತ್ತಳಗಳಿ೦ದಲೂ, ಜೀರ್ಣವಾದ ರಮ್ಯೋದ್ಯಾನಗಳಿ೦ದಲೂ 
ತುಂಬಿಕೊಂಡಿದ್ದು ಈಗ ಕುರುಹಿಗೆ ಮಾತ್ರ ಉಳಿದಿರುವ ಆ 
ಕರ್ನಾಟಕರಾಜಧಾನಿಯನ್ನುನೋಡಿ, ಕಣ್ಣೀರು ಸುರಿಸದ ಪಾಪಿ ಯಾರು! 

ಕನ್ನಡಿಗರೇ, ನಿಮ್ಮ ಭಾಗ್ಯವನ್ನು ಎಷ್ಟೆ೦ದು ವರ್ಣಿಸಬೇಕು! ಜಗದೊಳಗೆಲ್ಲ 
ಸೌಂದರ್ಯಾತಿಶಯದಿಂದ ಮೆರೆಯುತ್ತಿರುವ ಬೇಲೂರಿನ ಚನ್ನಕೇಶವನ 
ದೇವಾಲಯವನ್ನೂ ಒಂದೇಸಮವಾಗಿ ೮೬ ವರ್ಷಗಳವರೆಗೆ ಕಟ್ಟಿದರೂ 
ಪೂರ್ಣವಾಗದೆ ಇರುವ ಅತ್ಯಂತ ಸುಂದರವಾದ ಹೊಯ್ಗಳೇಶ್ವರನ ಗುಡಿಯನ್ನೂ 
ನಿಮ್ಮಕನ್ನಡಿಗರ ಅಲ್ಲಿಯ ಅತಿ ಕುಶಲವಾದ ಕುಸುರು ಕೆಲಸವನ್ನೂ ಕ೦ಡು, ಆ ಕಾಲದ 
ವೈಭವವನ್ನೂ ಬುದ್ಧಿವಂತಿಕೆಯನ್ನೂ ನೆನಿಸಿ ಉಸುರ್ಗರೆಯದ ಮನುಷ್ಯನಾವನು! ಈ 
ಗುಡಿಗಳು ಸೌಂದರ್ಯದ ಕಳಸಗಳೆ೦ದರೂ ಸಲ್ಲುವುದು. 

ಕನ್ನಡಿಗರೇ, ನಮ್ಮ ಇತಿಹಾಸದಲ್ಲಿ ಮತ್ತೊಂದು ವಿಶೇಷವು೦ಟು. 
ಯಾವುದೆಂದರೆ, ಮಿಕ್ಕ ಭಾಷಾಪ್ರಾಂತಗಳಲ್ಲಾಗಿರುವಂತೆ ನಮ್ಮ ಭಾಷೆಯಲ್ಲಿ 
ಅದಲುಬದಲುಗಳಾಗಿಲ್ಲ. ಹಿಂದಕ್ಕೆ ನಮ್ಮ ಅರಸರೂ ವಿದ್ವಾಂಸರೂ ಆಡುತ್ತಿದ್ದ 
ಭಾಷೆಯನ್ನೇ ನಾವೀಗ ಆಡುತ್ತೇವೆ. ಕನ್ನಡ ತಮಿಳುಗಳ ಹೊರ್ತು ಇತರ 
ಜನಾ೦ಗಗಳೆಲ್ಲವೂ ಬಹುಮಟ್ಟಿಗೆ ಬದಲಾಯಿಸಿ ಹೋಗಿವೆ. ಉತ್ತರ ಹಿ೦ದುಸ್ಥಾನದ 
ಅಶೋಕ, ಚಂದ್ರಗುಪ್ತ ಆಡುತ್ತಿದ್ದ ಭಾಷೆಯೇ ಬೇರೆ, ಅವರ ಈಗಿನ ಪೀಳಿಗೆಯವರು 


ಆಡುವ ಭಾಷೆಯೇ ಬೇರೆ. ಮರಾಠರಿಗೂ ಬಂಗಾಲಿಯರಿಗೂ ತಮ್ಮದೇಶಗಳ ಪ್ರಾಚೀನ 
ರಾಜರು ಮರಾಠ ಬಂಗಾಲಿ ಭಾಷೆಯನ್ನೇ ಆಡುತ್ತಿದ್ದರೆ೦ದು ಹೇಳಲಿಕ್ಕೆ ಬರಲಾರದು. 
ಆದರೆ ಕನ್ನಡಿಗರು ಮಾತ್ರ ನಮ್ಮ ಹಿ೦ದಿನ ಅರಸರೆಲ್ಲರೂ ಈ ಕನ್ನಡ ಭಾಷೆಯನ್ನೇ 
ಆಡುತ್ತಿದ್ದರೆಂದು ಎದೆತಟ್ಟಿ ಹೇಳಬಹುದು. ಈ ತರದ ಅಭಿಮಾನವು ಮತ್ತಾರಿಗೆ 
ಶಕ್ಕವು? 

ಇನ್ನು ಕರ್ನಾಟಕದೊಳಗೆ ಒಂದು ಕಾಲಕ್ಕೆ ಮೆರೆದು ಕರ್ನಾಟಕಕ್ಕೆ 
ತಿಲಕಪ್ರಾಯವಾಗಿರುವ ಪಟ್ಟಣಗಳ ವಿಷಯವನ್ನು ಹೇಳಿ ಈ ಪ್ರಕರಣವನ್ನು 
ಮುಗಿಸುವೆವು. ಇವುಗಳ ಪ್ರಾಚೀನ ವೈಭವವನ್ನು ಲಕ್ಷಕ್ಕೆ ತಂದುಕೊಂಡರೆ, ಇವಕ್ಕೆ 
ಐತಿಹಾಸಿಕ ಕ್ಷೇತ್ರಗಳೆ೦ಂತಲೇ ಹೇಳುವುದು ಯುಕ್ತವಾಗುವುದು. ಧಾರ್ಮಿಕ 
ದೃಷ್ಟಿಯಿಂದ ಕ್ಷೇತ್ರತೀರ್ಥಗಳಿಗೆ ಎಷ್ಟು ಪ್ರಾಶಸ್ತವೋ, ರಾಜಕೀಯ ದೃಷ್ಟಿಯಿಂದಲೂ 
ಇವಕ್ಕೆ ಅಷ್ಟೇ ಪ್ರಾಶಸ್ಯವು. ಆದುದರಿ೦ದ ಕನ್ನಡಿಗರೇ, ನಿಮ್ಮ ಐತಿಹಾಸಿಕ ಕ್ಷೇತ್ರಗಳಾದ 
ಬಾದಾಮಿ, ಪಟ್ಟದಕಲ್ವ ಐಹೊಳೆ, ಮಳಖೇಡ, ಕಲ್ಯಾಣ, ಅಜ೦ತಾ, ವೇರೂಳ, 
ಹಳೇಬೀಡ (ದ್ವಾರಸಮುದ್ರ), ಲಕ್ಕುಂಡಿ, ಹಂಪೆ, ಇವೇ ಮುಂತಾದ ದರ್ಶನೀಯವಾದ 
ಸ್ಥಳಗಳನ್ನು ನೋಡಿ ನಿಮ್ಮ ಕಣ್ಣುಗಳ ಪಾರಣೆಯನ್ನು ತೀರಿಸಿಕೊಳ್ಳಿರಿ; ಮತ್ತು 
ಕೃತಕೃತ್ತರಾಗಿರಿ. 


೫ನೆಯ ಪ್ರಕರಣ. 
ಸಾಧನ-ಸಾಮಗ್ರಿ. 


ವಾಚಕರೇ, ಹಿಂದಿನ ಪ್ರಕರಣದಲ್ಲಿ ಕರ್ನಾಟಕದೊಳಗೆ ಬಾಳಿದ 
ಬಲಾಢ್ಯರಾದ ಅರಸರನ್ನೂ ಧರ್ಮಸ್ಥಾಪಕರಾದ ಆಚಾರ್ಯರನ್ನೂ 
ತೇಜೋವಿಶಿಷ್ಟರಾದ ತತ್ವಜ್ಞಾನಿಗಳನ್ನೂ ಪ್ರತಿಭಾಸ೦ಪನ್ನರಾದ ವರಕವಿಗಳನ್ನೂ 
ಕವಯಿತ್ರಿಯರನ್ನೂ ವೀರ್ಯವತಿಯರಾದ ವೀರಾ೦ಗನೆಯರನ್ನೂ ನಾವು ಕಟ್ಟಿದ 
ಕಟ್ಟಡಗಳನ್ನೂ ಒಂದರ ಹಿಂದೊಂದು ನಿಮ್ಮ ಅವಲೋಕನಕ್ಕೆ ತಂದು ಕೊಟ್ಟೆವು. ಈ 
ನಾಮಾವಳಿಯು ನಿಮ್ಮ ನೆನಪಿನಲ್ಲಿರಬೇಕಾದರೆ ಅವರು ಯಾವಾಗ ಹುಟ್ಟಿದರು, 
ಯಾವಾಗ ಪ್ರಬಲಸ್ಥಿತಿಗೆ ಬಂದರು, ಇವೇ ಮುಂತಾದ ಸಂಗತಿಗಳ ಜ್ಞಾನವಿರುವುದು 
ಅವಶ್ಯವಿದೆ. ನಾವು ಹಿ೦ದೆ ಹೇಳಿದ ಸಂಗತಿಗಳಿಂದ ನಮ್ಮ ಕನ್ನಡಿಗರಲ್ಲಿ ಕರ್ನಾಟಕದ 
ಬಗ್ಗೆ ಸಕೌತುಕವಾದ ಅಭಿಮಾನವೂ, ಕರ್ನಾಟಿಕ ಇತಿಹಾಸದ ಬಗ್ಗೆ ಜಿಜ್ಞಾಸೆಯೂ 
ಹುಟ್ಟಿರಬಹುದೆಂದು ಕಲ್ಪನೆಮಾಡಿದರೂ ಆ ಜಿಜ್ಞಾಸೆಯನ್ನೂ ತಣಿಸುವಂಥ 
ಇತಿಹಾಸವೆಲ್ಲಿದೆ? ಆ ತೆರನಾದ ಕನ್ನಡಿಗರ ಆದ್ಯಂತವಾದ ಇತಿಹಾಸವು ಹೊಸತಾಗಿ 
ಇನ್ನು ನಿರ್ಮಾಣವಾಗಬೇಕಾಗಿದೆ. ಕರ್ನಾಟಕದ ನಿಜವಾದ ಸ್ಥಿತಿಯನ್ನರಿತು, 
ಅಂಥದೊಂದು ಇತಿಹಾಸವನ್ನು ಬರೆಯುವುದೂ, ಆಡು ಕರ್ನಾಟಕದ ಏಳಿಗೆಗೆ ಹೇಗೆ 
ಸಾಧನವಾಗುತ್ತದೆ೦ಬುದನ್ನು ಅರಿತುಕೊಳ್ಳುವುದೂ, ಇವೇ ಈಗ ಕನ್ನಡಿಗರ ಪ್ರಥಮ 
ಕರ್ತವ್ಯಗಳು. ಸದ್ಯಕ್ಕೆ 'ಕರ್ನಾಟಕ'ವೆ೦ಬ ಶಬ್ದವು ನಮ್ಮಕಿವಿಗೆ ಬಿದ್ದಕೂಡಲೆ ಅದರ ಬಗ್ಗೆ 
ನಮ್ಮ ಮನಸ್ಸಿನಲ್ಲಿ ಮಸಮಸಕಾದ ವಿಚಾರಗಳು ಮಾತ್ರ ತಲೆದೋರುತ್ತವೆ. ನಾವು 
'ಕರ್ನಾಟಿಕರು' ಏಕೆ? 'ಕರ್ನಾಟಿಕರೆಂ'ದೆನಿಸಿಕೊಳ್ಳುವುದರಲ್ಲಿ ನಾವೇಕೆ 
ಹೆಮ್ಮೆಪಡಬೇಕು? ಇವೇ ಮುಂತಾದ ಪ್ರಶ್ನೆಗಳಿಗೆ ನಮ್ಮ ಹತ್ತರ ಸರಿಯಾದ 


ಉತ್ತರವಿರುವುದಿಲ್ಲ ಆದುದರಿಂದ, ನಮ್ಮ ಮನದಲ್ಲಿ ಈಗ ಮುಖಹಾಳಾಗಿ 
ನೆಲೆಗೊ೦ಡಿರುವ ಕಲ್ಪನೆಗಳು ಢಾಳವಾಗಿ ಮೂಡಿ, ಕರ್ನಾಟಕದ ಪ್ರಕಾಶಮಾನವಾದ 
ಚಿತ್ರವು ನಮ್ಮ ಕಣ್ಣಿನ ಮುಂದೆ ಎದ್ದು ಕಾಣಬೇಕಾದರೆ, ನಾವು ನಮ್ಮ ನಾಡಿನ 
ಇತಿಹಾಸವನ್ನು ಅಭಿಮಾನಪೂರ್ವಕವಾದ ಪ್ರತಿಯೊಂದು ಸಂಗತಿಯೂ 
ಗೊತ್ತಾಗುವಂತೆ ಅಭ್ಯಾಸಮಾಡಬೇಕು. ಕರ್ನಾಟಕದ ನಿಜವಾದ ಮಾಹಾತ್ಯ್ಯವನ್ನೂ 
ಹೆಚ್ಚಳವನ್ನೂತಿಳಿಯಲಿಕ್ಕೆ ಆದರ ನಿಜವಾದ ಇತಿಹಾಸವೇ ದಾರಿಯು. 

ಆದಕ್ಕೆ ಕನ್ನಡಿಗರ ದುರದೃಷ್ಟವಶದಿ೦ದ, ಆ ಇತಿಹಾಸವನ್ನುಹೊರಗೆಡವಲಿಕ್ಕೆ 
ಬೇಕಾಗುವ ಸಾಧನಗಳು ಈಗ ಸಾಕಾದಷ್ಟು ದೊರೆಯುವುದಿಲ್ಲ ಒಂದು ವೇಳೆ 
ಎಲ್ಲಿಯೋ ಒಂದೆರಡು ದೊರೆತರೂ ಅವು ಹರಕುಮುರಕುಗಳು. ಈ ತಪ್ಪುಯಾರದು? 
ಮೊದಲೇ ಕರ್ನಾಟಕದ ವೈಭವವು ನಷ್ಟಹೊ೦ದಿ ಮುನ್ನೂರು ನಾನೂರು ವರ್ಷಗಳಾಗಿ 
ಹೋಗಿವೆ. ಮೇಲಾಗಿ ಪರಕೀಯ ಜನರು ಆಗಿನ ಕಾಲದ ತಮ್ಮ ಹಗೆಗಳ ಮೇಲಿನ 
ಡಂಕಿನಿಂದ ಅವರ ವೈಭವ ಚಿಹ್ನಗಳನ್ನು ತು೦ಡರಿಸಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಕೂಡ, 
ಉಳಿದಷ್ಟು ಸಾಮಗ್ರಿಯನ್ನು ಕಲೆಹಾಕುವ ಬುದ್ಧಿಯು ನಮಲ್ಲಿದ್ದರೆ, ಇತಿಹಾಸಕ್ಕೆ ಎಷ್ಟೋ 
ಸಹಾಯವಾಗಬಹುದಾಗಿತ್ತು. ಆದರೆ ನಮ್ಮಲ್ಲಿ ಅಂಥ ಬುದ್ಧಿಯೂ ವಿಶೇಷವಾಗಿ 
ಹುಟ್ಟಲಿಲ್ಲ ಅಂಡ ಬಳಿಕ, ಈಗ ನಮ್ಮ ಹತ್ತರ ಆದ್ಯಂತವಾದ ಇತಿಹಾಸವನ್ನು 
ಬರೆಯುವುದಕ್ಕೆ ಬೇಕಾಗುವಷ್ಟು ಸಾಧನಗಳಿಲ್ಲದ ತಪ್ಪುನಮ್ಮದೇ ಅಲ್ಲವೆ? ಕನ್ನಡಿಗರೇ! 
ಇನ್ನಾದರೂ ಏಳಿರಿ! ಸಾಧ್ಯವಾದಷ್ಟು ಸಾಧನಗಳನ್ನು ಕಲೆಹಾಕಿದರೂ ಎಷ್ಟೋ 
ಕಾರ್ಯವಾಗುವಂತಿದೆ! ಯಾಕಂದರೆ, ಈ ನಿಮ್ಮ ನಿರಭಿಮಾನತೆಯನ್ನು ನಿಮ್ಮ 
ಪೂರ್ವಜರು ಮೊದಲೇ ಕಂಡುಹಿಡಿದುದರಿಂದಲೋ ಏನೋ ಅವರು ತಮ್ಮವೈಭವದ 
ಕುರುಹುಗಳನ್ನು ಶಾಶ್ವತವಾದ ಶಿಲಾಲಿಪಿ, ಕಟ್ಟಿಡ ಮುಂತಾದುವುಗಳಲ್ಲಿ ಇಟ್ಟು 
ಹೋಗಿದ್ದಾರೆ. ೧೦೦೦-೧೫೦೦ ವರ್ಷಗಳವರೆಗೆ ಆಳಿದ ಕರ್ನಾಟಿಕದಂಥ 
ವೈಭವಶಾಲಿಯಾದ ರಾಷ್ಟ್ರವೆ೦ದರೇನು! ಹಿಂದುಸ್ಥಾನದ ದೊಡ್ಡ ದೊಡ್ಡ ಇತಿಹಾಸ 


ಗ್ರಂಥಗಳಲ್ಲಿ ಕೂಡ ಅದರ ಚರಿತ್ರದ ಪಾಲಿಗೆ ಹತ್ತೆಂಟು ಪುಟಗಳೇ 
ಬರುವುದೆಂದರೇನು! ಕನ್ನಡಿಗರೇ, ಇದು ಅಪಮಾನಕಾರಕವಲ್ಲವೆ? ಈ ಕುಂದಕವನ್ನು 
ಹೋಗಲಾಡಿಸುವುದು ನಿಮ್ಮಕರ್ತವ್ಯವಲ್ಲವೆ? 

ನಮ್ಮ ಪೂರ್ವಜರು ಬಿಟ್ಟುಹೋದ ಸಾಧನಸಾಮಗ್ರಿಯು 
ಶಾಶ್ವತವಾಗಿದೆಯೆಂದು ಹೇಳಿದೆವಷ್ಟೆ! ಆದರೆ ಆ ಸಾಧನಗಳು ಯಾವುವೆಂಬುದನ್ನು 
ಇನ್ನು ನೋಡುವ. ಅಂಥೆ ಸಾಧನಗಳು ವಿಪುಲವಾಗಿರದಿದ್ದರೂ, ಸ್ವದೇಶಭಕ್ತಿಯಿ೦ದ 
ಪ್ರೇರಿತನಾದವನಿಗೆ, ಇತಿಹಾಸವನ್ನು ಬರೆಯುವುದಕ್ಕೆ ಅಸಾಕಾಗುವಷ್ಟು ಇರುತ್ತವೆ೦ದು 
ಕಂಡುಬರುವುದು, ಅಂಥವನಿಗೆ ಕರ್ನಾಟಕದೊಳಗೆ ಎಲ್ಲಿ ನೋಡಿದರೂ 
ಇತಿಹಾಸಸಾಮಾಗ್ರಿಯ ರಾಶಿಗಳು ಅಲ್ಲಲ್ಲಿಗೆ ಒಟ್ಟಿರುವುದಾಗಿ ಕಾಣುವುವು. 
ಯಾಕಂದರೆ, ನಮ್ಮ ನಾಡಿನಲ್ಲಿ ಎತ್ತ ನೋಡಿದರತ್ತ ಶಿಲಾಲಿಪಿಗಳು 
ಹರಡಿಕೊ೦ಡಿರುವುವು. ಇಲ್ಲಿ ದೊರೆಯುವಷ್ಟು ಶಿಲಾಲಿಪಿಗಳು ಬೇರೆ ಯಾವ ಕಡೆಗೂ 
ದೊರೆಯುವುದಿಲ್ಲ ನಮ್ಮನಾಡು ಶಿಲಾಲಿಪಿಗಳ ತವರುಮನೆಯೆ೦ದರೂ ಸಲ್ಲುವುದು. 
ಕರ್ನಾಟಕದೊಳಗೆ ಕಲ್ಲುಗುಡಿಯಿಲ್ಲದ ಊರಿಲ್ಲ ಶಿಲಾಲಿಪಿಯಿಲ್ಲದ ಗುಡಿಯಿಲ್ಲ; ನಮ್ಮ 
ಅರಸರ ಔದಾರ್ಯವನ್ನೂ ದಾನಶೌಂಡತ್ವವನ್ನೂ ಹೊಗಳದ ಶಿಲಾಲಿಪಿಯಿಲ್ವ ನಮ್ಮ 
ಸುದೈವದಿಂದ ಮೈಸೂರಿನ ಸರಕಾರದವರು ತಮ್ಮ ಪ್ರಾಂತದ ಮಟ್ಟಿಗೇ 
ಏಕಾಗಲೊಲ್ಲದು,  ತಮ್ಮದೇಶದ ಮೂಲೆಕೊಂಪೆಗಳನ್ನು ಸಹ ಹುಡುಕಿ, ಸುಮಾರು 
೮೦೦೦ ಶಿಲಾಲಿಪಿ ಮತ್ತು ತಾಮ್ರಶಾಸನಗಳನ್ನು ಅಚ್ಚುಹಾಕಿಸಿದ್ದಾರೆ. ಉತ್ತರ 
ಕರ್ನಾಟಕದಲ್ಲಿಯೂ ಕನಿಷ್ಠ ಸಾವಿರಾರು ಶಿಲಾಲೇಖಗಳು ಸಿಕ್ಕಬಹುದು. ಧಾರವಾಡದ 
ಒಂದೇ ಜಿಲ್ಲೆಯಲ್ಲಿರುವ ಒಟ್ಟು ೧೦೦-೧೧೦ ದೊಡ್ಡ ಗ್ರಾಮಗಳೊಳಗೆ ನಾಲ್ಕೆಂಟು 
ಗ್ರಾಮಗಳನ್ನು ಮಾತ್ರವೇ ಬಿಟ್ಟು ಉಳಿದ ಎಲ್ಲ ಗ್ರಾಮಗಳಲ್ಲಿ ಶಿಲಾಲಿಪಿಗಳು 
ದೊರೆಯುತ್ತವೆ. ಲಕ್ಕುಂಡಿ, ಅಣ್ಣಿಗೇರಿ ಮು೦ತಾದ ಗ್ರಾಮಗಳಲ್ಲಂತೂ ೨೦-೩೦ 
ಶಿಲಾಲಿಪಿಗಳು ಒಂದೊಂದೇ ಊರಿನಲ್ಲಿ ದೊರೆಯುತ್ತವೆ. ಸಾರಾಂಶ, ನಮ್ಮ ನಾಡು 


ಶಿಲಾಲಿಪಿಮಯವಾಗಿರುವುದೆ೦ದರೂ ಅತ್ಯುಕ್ತಿಯಾಗದು! ಎ೦ದೂ ಸವೆಯದಂಥ 
ಇಂಥ ಮೂಲಧನವು ನಮ್ಮಲ್ಲಿರಲು ಅದರ ಅವಸ್ಥೆ ಏನಾಗಿರುವುದು ನೋಡಿದಿರೊ? 
ಅಕಟಕಟ! ಅದು ನೆನಪಾದೊಡನೆಯೇ ಎದೆ ಹಾರುತ್ತದೆ! ನಮ್ಮಲ್ಲಿ 'ನಾ ನೀ' 
ಎ೦ದೆನುವ ವಿದ್ವಾಂಸರಿಗೂ ಅವುಗಳ ಮೇಲ್ಮೆಯು ಚನ್ನಾಗಿ ಹೊಳೆದಿರುವುದಿಲ್ಲ. 
ಸಾಮಾನ್ಯ ಜನರ ಮಾತ೦ತೂ ದೂರವೇ! ಸಾಮಾನ್ಯ ಜನರಲ್ಲಿ ಕೆಲವರು 
ಅವುಗಳಮೇಲೆ ಎಣ್ಣೆ ಸುರಿಯುತ್ತಾರೆ, ಮತ್ತೆ ಕೆಲವರು ಅವಕ್ಕೆ ಬಣ್ಣ ಬಳಿಯುತ್ತಾರೆ; 
ಬೇರೆ ಕೆಲವು ಹುಡುಗರು ತಮ್ಮ ಸ್ವಭಾವಾನುಗುಣವಾಗಿ ಅವನ್ನು ಮನಬಂದಂತೆ 
ಕಟಿದು ಕೆಡಿಸುತ್ತಾರೆ. ಹೀಗಾದ ಶಿಲಾಶಾಸನಗಳನ್ನು ನಾವು ಸಾವಿರಗಟ್ಟಿ 
ನೋಡಬಹುದು. ಅವುಗಳ ಮಹತ್ವವನ್ನರಿತವರಾದ ಸರ ಜಾರ್ಜ್‌ ಇಲಿಯೆಟ್‌, ಡಾ. 
ಫ್ಲೀಟ ಡಾ. ರೈಸ್‌ ಇವರಂಥ ಯುರೋಪಿಯ ಬಂಧುಗಳು ಮಾತ್ರ ಸಾವಿರಾರು 
ಲಿಪಿಗಳನ್ನು ಶ್ರಮಪಟ್ಟು ಉದ್ಧರಿಸಿದ್ದಾರೆ. ತೀರಿತು! ಮಿಕ್ಕವುಗಳೆಲ್ಲ ಹಾಗೇ ಮಣ್ಣು 
ಮುಕ್ಕುತ್ತ ಬಿದ್ದುಕೊಂಡಿವೆ. ಅವುಗಳ ದುರವಸ್ಥೆಯನ್ನು ಕಂಡು ಯಾವ 
ಇತಿಹಾಸಾಭಿಮಾನಿಯ ಕಣ್ಣುಗಳು ಅಶ್ರುಗಳಿ೦ದ ತುಂಬಿ ತುಳುಕದೆ ಇರಲಾರವು! 
ಹೀಗೆ ಇನ್ನೆಷ್ಟು ಮಣ್ಣಿನಲ್ಲಿ ಹುಗಿದು ಹೋಗಿರುವುವೋ ದೇವರೇ ಬಲ್ಲ! ಅನೇಕ 
ಶಿಲಾಲಿಪಿಗಳು ತಿಪ್ಪೆಯಲ್ಲಿ ಹೊರಳಾಡುವುದನ್ನೂ ಬಾವಿಗಳಿಗೆ ಪಾವಟಿಗೆಗಳಾಗಿ 
ಬಿದ್ದಿರುವುದನ್ಹೂ ಗುಡಿಗುಂಡಾರಗಳಿಗೆ ತೊಲೆ ಜಂತೆಗಳಾಗಿರುವುದನ್ನೂ 
ಪ್ರಸ್ತುತಲೇಖಕನು ಕಣ್ಣಾರೆ ಕಂಡಿದ್ದಾನೆ! ಆದರೆ ಏನು! ಅವುಗಳನ್ನುದ್ಧರಿಸುವ 
ಕಾರ್ಯವು ಒಬ್ಬಿಬ್ಬರಿ೦ದ ಸುಲಭಸಾಧ್ಯವೋ? ಮೈಸೂರ ಸರಕಾರದವರಂತೆ ನಮ್ಮ 
ಸರಕಾರದನರ ಮನಸ್ಸಿನಲ್ಲಿ ಬಂದಾಗಲೇ ಆ ಕೆಲಸವು ಸುಲಭಸಾಧ್ಯವು. ಆದರೆ 
ಅ೦ಥಕಾಲವು ಬರುವವರೆಗೆ ನಾವು ಸುಮ್ಮನಿರಬೇಕೊ? ಇಲ್ಲ ನಾವು 
ಸ೦ಘಶಕ್ತಿಯಿ೦ದ ಆದಷ್ಟು ಮಟ್ಟಿಗೆ ಅವುಗಳನ್ನು ಕಾಲನ ಬಾಯಿಯಿ೦ದಲಾದರೂ 
ಉಳಿಸಿಕೊಂಡು ಮುದ್ರಿಸಿ ಇಡಬೇಕು. ಸುಲಭಸಾಧನಗಳುಳ್ಳ 


ಮಹಾರಾಷ್ಟ್ರಬ೦ಧುಗಳಿಗೆ ತಮ್ಮ ಇತಿಹಾಸವನ್ನು ಸ೦ಶೋಧಿಸಲಿಕ್ಕೆ ಪ್ರಸಿದ್ಧ 
ಶೋಧಕರಾದ ಶ್ರೀ. ರಾಜವಾಡೆಯಂಥ ನೂರಾರು ಜನರು ಬೇಕಾಗಿರುವರು. ಇನ್ನು 
ನಮ್ಮ ಇತಿಹಾಸಕ್ಕೆ ಎಷ್ಟು ರಾಜವಾಡೆಗಳು ಬೇಕಾಗುವರೆಂಬುದನ್ನು ನೀವೇ ಕಲ್ಪಿಸಿರಿ. 
ಅಂಥ ಜನರು ಹುಟ್ಟಿದ ದಿವಸವೇ ಕರ್ನಾಟಕಕ್ಕೆ ಮ೦ಗಲದಿವಸವು. ಅವರು ಯಾವಾಗ 
ಹುಟ್ಟುವರೋ ಹುಟ್ಟಲಿ! ಸದ್ಯಕ್ಕಂತೂ ನಾವು ಈ ಶಿಲಾಲಿಪಿಗಳನ್ನು ಮೆಟ್ಟಿ 
ತುಳಿಯುತ್ತಿದ್ದೇವೆ. ಯಾವ ಶಿಲಾಲಿಪಿಗಳನ್ನು ರಾಜರು ಮಹಾರಾಜರು 
ಪವಿತ್ರವಸ್ತುಗಳೆಂದು ಸಂರಕ್ಷಿಸುತ್ತಿದ್ದರೋ ಅವುಗಳಿಗೆ ಹಾದಿಹೊಕರು ಸಹ 
ವ್ಯಸನಪಡುವ ದುಸ್ಥಿತಿಯು ಬಂದೊದಗಿದೆ. ಕರ್ನಾಟಿಕ ಇತಿಹಾಸಕ್ಕೆ 
ಮುಖ್ಯಸಾಧನವಾದ ಇವುಗಳನ್ನು ಉದ್ಧ್ಭರಿಸುವುದೇ ಕನ್ನಡಿಗರ ಮೊದಲನೆಯ 
ಕಾರ್ಯವು. 

ಕರ್ನಾಟಕ ಇತಿಹಾಸದ ಎರಡನೆಯ ಸಾಧನವಾವುವೆಂದರೆ 
ತಾಮ್ರಪಟಗಳು. ಇವೂ ಶಿಲಾಲಿಪಿಯಷ್ಟೇ ಮಹತ್ವದವಾಗಿರುತ್ತವೆ. ದಪ್ಪತಾಮ್ರದ 
ತಗಡುಗಳ ಮೇಲೆ ಸುವಾಚ್ಯವಾದ ಅಕ್ಷರಗಳು ಕೆತ್ತಲ್ಪಟ್ಟು ನಾಲ್ಕಾರು ತಗಡುಗಳಲ್ಲಿ 
ರಂದ್ರ ಕೊರೆದು ತಾಮ್ರದ ಬಳೆಯು ಪೋಣಿಸಲ್ಪಟ್ಟಿರುತ್ತದೆ. ಈ ತಾಮ್ರಪಟಗಳೆಲ್ಲವೂ 
ಭೂದಾನದ ಸನದುಗಳೇ ಸರಿ. ಇಂಥ ನೂರಾರು ತಾಮ್ರಪಟಗಳು ಈಗ ದೊರೆತಿರುತ್ತವೆ. 
ಹುಡುಕಿದರೆ, ಇನ್ನೂನೂರಾರು ದೊರೆಯಬಹುದು. ಈಗ ಅವು ಬ್ರಾಹ್ಮಣರ ಮನೆಯಲ್ಲಿ 
ನೆಲಮನೆಯಲ್ಲಿಯಾಗಲಿ ದೇವರ ಜಗಲಿಗಳ ಮೇಲಾಗಲಿ ಬಿದ್ದಿರುತ್ತವೆ. ಅನೇಕ 
ಮಠಗಳಲ್ಲಿ ಅವನ್ನು ಜನರು ಪೂಜೆ ಮಾಡುತ್ತಾರೆ. ಇ೦ಥ ತಾಮ್ರಶಾಸನಗಳನ್ನು 
ಇತಿಹಾಸ ಸಂಶೋಧಕರು ಹುಡುಕಿ ತೆಗೆಯಬೇಕು. 

ಕರ್ನಾಟಕ ಇತಿಹಾಸವನ್ನು ಸಾರುವ ಮೂರನೆಯ ಸಾಧನವಾವುವೆಂದರೆ- 
'ವೀರಗಲ್ಲು'ಗಳೂ 'ಮಹಾಸತಿಕಲ್ಲು'ಗಳೂ. ವೀರಗಲ್ಲುಗಳೆ೦ದರೆ ವೀರರು ಮಡಿದ 
ಸ್ಥಳದಲ್ಲಿ ಅವರ ಸ್ಮಾರಕಕ್ಕೆಂದು ನೆಡಿಸಿದ ಕಣ್ಣುಗಳು. ಇವುಗಳ ಮೇಲೆ ಆಯಾವೀರರ 


ಮೂರ್ತಿಗಳು ಕಟ್ಟಿದಿದ್ದು ದೇವದೂತರು ಅವರನ್ನು ವಿಮಾನಗಳಲ್ಲಿ ಸ್ವರ್ಗಕ್ಕೆ 
ಕರೆದೊಯ್ಯುತ್ತಿರುವ೦ತೆ ಚಿತ್ರತೋರಿಸಿರುತ್ತದೆ. ಕೆಲವು ವೀರಗಲ್ಲುಗಳ ಮೇಲೆ 
ನಡುನಡುವೆ ಅಕ್ಷರಗಳಿರುತ್ತವೆ. ಮಹಾಸತಿಗಲ್ಲುಗಳೆ೦ದರೆ ಪತಿವ್ರತೆಯರು ವೀರರಾದ 
ತಮ್ಮಪತಿಗಳೊಡನೆ ಸಹಗಮನಮಾಡಿದ ಸ್ಥಳದಲ್ಲಿ ಅವರ ಸ್ಕಾರಕಾರ್ಥವಾಗಿ ನಿಲ್ಲಿಸಿದ 
ಕಲ್ಲುಗಳು. ಇವಕ್ಕೆ ಹಳ್ಳಿವಾಡ ಜನರು 'ಮಾಸ್ತಿಕಲ್ಲು' ಎಂದೆನ್ನುತ್ತಾರೆ. ಇ೦ಥ ಕಲ್ಲುಗಳಲ್ಲಿ 
ಕೆಲವುಗಳ ಮೇಲೆ ಒಂದು ಕೈಯಾಕಾರದ ಗುರುತು ಮಾತ್ರ ಇರುತ್ತದೆ. ಈ ವೀರಗಲ್ಲು 
ಮಹಾಸತಿಗಲ್ಲುಗಳಿ೦ದಲೂ ಕೆಲವುಮಟ್ಟಿಗೆ ಇತಿಹಾಸಕ್ಕೆ ಸಹಾಯವಾಗುವುದು. 

ನಾಲ್ಕನೆಯ ಸಾಧನವಾವುವೆಂದರೆ ನಾಣ್ಯಗಳು. ಈ ನಾಣ್ಯಗಳಿಂದ 
ಆಯಾಕಾಲದ ಅರಸರ ಹೆಸರು ಇತ್ಯಾದಿಗಳು ವ್ಯಕ್ತವಾಗುತ್ತವೆ. 

ಐದನೆಯ ಮಹತ್ವದ ಸಾಧನವೆಂದರೆ ಪೂರ್ವಕಾಲದ ಕಟ್ಟಡಗಳು. ದಕ್ಷಿಣ 
ಹಿಂದುಸ್ಥಾನದಲ್ಲಿರುವಂಥ ಭವ್ಯವಾದ ಗುಡಿಗಳು ಇಡೀ ಹಿಂದುಸ್ಥಾನದಲ್ಲಿಯೇ ಇಲ್ವ 
ಇದಕ್ಕೆ ಕಾರಣವೇನಂದರೆ- ನಮ್ಮ ದೇಶದಲ್ಲಿ ಶಿಲ್ಪಕಲೆಯು ಅತ್ಯಂತ 
ಪರಿಣತಾವಸ್ಥೆಯನ್ನು ಪಡೆದಷ್ಟು ಅದು ಮತ್ತಾವ ದೇಶದಲ್ಲಿಯೂ ಪಡೆದಿರಲಿಲ್ಲ. ಇದರ 
ಸತ್ಯತೆಯ, ನಮ್ಮಲ್ಲಿಯ ಮನೋಹರವಾದ ಅಸಂಖ್ಯ ದೇವಾಲಯಗಳನ್ನು ನೋಡಿದರೆ 
ಗೊತ್ತಾಗುವುದು. ಡಾಂ. ಫರ್ಗ್ಯುಸನ್ನರೆ೦ಬವರು ಈ ದೇಶವನ್ನೆಲ್ಲಾ ಸ೦ಚಾರಮಾಡಿ, ಈ 
ಕಟ್ಟಡಗಳ  ಆಮೂಲಾಗ್ರವಾದ ಇತಿಹಾಸವನ್ನು ಬರೆದಿಟ್ಟಿದ್ದಾರೆ. ಇತ್ತಿತ್ತ 
ಬೆಂಗಳೂರಿನಲ್ಲಿಯೂ ಈ ಶಿಲ್ಪಕಲೆಯ ವಿಷಯವಾಗಿ 'ದಿ ಇಂಡಿಯನ್‌ ಆರ್ಕಿಟಿಕ್ಟರ್‌' 
“The Indian Architecture” ಎ೦ಬ ಮಾಸಪತ್ರಿಕೆಯು ಹೊರಡುತ್ತದೆ. ಈ 
ಕಟ್ಟಡಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇ೦ಥ ಗುಡಿಯು ಸುಮಾರು ಇಂಥ 
ಅರಸನ ಆಳಿಕೆಯಲ್ಲಿಯೇ ಹುಟ್ಟಿತೆಂದು ನಿರ್ಧರಿಸಲಿಕ್ಕೆ ಬರುತ್ತದೆಂದು ಡಾಂ. 
ಫರ್ಗ್ಯೂಸನ್‌ ಇವರು ಹೇಳುತ್ತಾರೆ. ಇದಲ್ಲದೆ, ಆ ಗುಡಿಗಳಮೇಲೆ ಕೊರೆದಿರುವ 
ಚಿತ್ರಗಳಿಂದ ಆ ಕಾಲದ ಜನರ ಕಲಾಕೌಶಲ್ಯ ಉಡಿಗೆತೊಡಿಗೆ, ಸಮಾಜಸ್ಥಿತಿ, ಆಯುಧ, 


ವಾಹನ ಇವೇ ಮೊದಲಾದುವುಗಳು ತಿಳಿದುಬರುತ್ತವೆ. ಕರ್ನಾಟಕದ ಅರಸರನ್ನು 
ಒಂದುವೇಳೆ ಮರೆಯಬಹುದು; ಕರ್ನಾಟಕ ವಿದ್ವನ್ಮಣಿಗಳು ಒಂದುವೇಳೆ ನಮ್ಮ 
ಸ್ಕೃತಿಪಥದಿಂದ ದೂರವಾದಾರು; ಕರ್ನಾಟಕ ವಾಜ್ಯಯವು ಒಂದುವೇಳೆ ಹುಳುತಿ೦ದು 
ಹಾಳಾಗಿ ಹೋದೀತು! ಆದರೆ ಗುಡ್ಡಬೆಟ್ಟಗಳ ಬಂಡೆಗಳಲ್ಲಿ ಕೊರೆಯಲ್ಪಟ್ಟಿ 
ಅಖಂಡವಾದ ಕೃತ್ರಿಮಗವಿಗಳೂ, ಅಲೌಕಿಕವಾದ ಕಲಾಕ್‌ೌಶಲ್ಯದಿ೦ದ ಯುಕ್ತವಾದ 
ದೇವಾಲಯಗಳೂ ಮಾತ್ರ ನಮ್ಮ ಪ್ರಾಚೀನಕಾಲದ ವೈಭವವನ್ನೂ ಜಾಣ್ಮೆಯನ್ನೂ 
ಸ೦ಪತ್ತಿಯನ್ಯೂ ಜಗತ್ತಿಗೆಲ್ಲ ಪ್ರದರ್ಶಿಸುತ್ತ ಮಳೆಗಾಳಿಗಳ ಆಘಾತಗಳಿಗೆ ಮೈಗೊಟ್ಟು 
ಯುಗಾಂತ್ಯದವರೆಗೆ ನಿಲ್ಲುವದರಲ್ಲೇನೂ ಸಂದೇಹವಿಲ್ಲ. 

ಆರನೆಯ ಸಾಧನವಾವುವೆಂದರೆ- ವಾಜ್ಯಯವು. ತಾಳೆಯೋಲೆಗಳನ್ನೇ 
ಆಗಿನ ಕಾಲಕ್ಕೆ ಬರಹಕ್ಕೆ ಬಳಸುತ್ತಿದ್ದುದರಿಂದ ನಮ್ಮ ವಾಜ್ಯಯವೆಲ್ಲವೂ 
ತಾಳೆಯೋಲೆಗಳಲ್ಲಿ ಅಡಕವಾಗಿದೆ. ಆದರೆ ಆ ತಾಳೆಯೋಲೆಗಳು ಈಗ 
ದುರ್ಲಭವಾಗಿವೆ. ತಮ್ಮ ವಾಜ್ಯಯವನ್ನು ಸಮೃದ್ಧಿಪಡಿಸಬೇಕೆಂದು 
ಕುತೂಹಲವುಳ್ಳವರಾದಪಕ್ಷಕ್ಕೆ ಕನ್ನಡಿಗರು ಮೊದಲು ಆ ಹಳೆಯ ತಾಳೆಯೋಲೆಗಳನ್ನು 
ಗೆದ್ದಲು ಹುಳುಗಳ ಬಾಯಿಯಿಂದ ಬದುಕಿಸಬೇಕು, ಹಿಂದಿನಕಾಲದ ವಾಜ್ಯಯ 
ಸಂಪತ್ತೆಲ್ಲವೂ ಸುದೈವದಿಂದ ನಮ್ಮ ಕೈ ಸೇರಿದರೆ, ಅದರ ಅಧಾರದಿ೦ದ ಈಗಿನವರೆಗೆ 
ನಡೆಯುಬಂದ ಕನ್ನಡ ಭಾಷೆಯ ಇತಿಹಾಸವನ್ನೂ ಅದರ ಬೆಳವಣಿಕೆಯನ್ನೂ 
ಗೊತ್ತುಹಿಡಿಯಬಹುದು. ಅಲ್ಲದೆ, ಅದು ರಾಜಕೀಯ ಇತಿಹಾಸ ಸ೦ಶೋಧನಕ್ಕೂ 
ನೆರವಾಗುವುದು. 'ಕವಿರಾಜಮಾರ್ಗ' 'ರಾಜಶೇಖರ' 'ಚೆನ್ನಬಸವ ಪುರಾಣ' 
ಮುಂತಾದ ಗ್ರಂಥಗಳನ್ನು ಇತಿಹಾಸ ದೃಷ್ಟಿಯಿಂದ ಓದಲಿಕ್ಕೆ ಕನ್ನಡಿಗರು ಮೊದಲು 
ಮಾಡಬೇಕು. ಆದರೆ ಆ ದೃಷ್ಟಿಯಿಂದ ಕನ್ನಡ ವಾಜ್ಯಯವನ್ನು ವ್ಯಾಸಂಗ ಮಾಡುವ 
ಇತಿಹಾಸಭಕ್ತರು ನಮ್ಮಲ್ಲಿ ಎಷ್ಟು ಜನರಿದ್ದಾರೆ? ನಮ್ಮ ಪರಮಮಿತ್ರರಾದ ರಾ|| 
ರಾಜಪ್ರರೋಹಿತರವರು ಪಂಢರಪುರದ ಇತಿಹಾಸವನ್ನು ಈ ಕನ್ನಡ ವಾಜ್ಕಯದ 


ಆಧಾರದಿಂದಲೇ ತೆಗೆದಿರುವರು. ಬಿಲ್ಹಣನ 'ವಿಕ್ರಮಾ೦ಕದೇವ ಚರಿತ'ವೆ೦ಬ ಸಂಸ್ಕೃತ 
ಕಾವ್ಯವು ಕರ್ನಾಟಿಕ ಚಕ್ರವರ್ತಿಯಾದ ಚಾಲುಕ್ಯವಿಕ್ರ್ತಮನ ಜೀವನಚರಿತ್ರವೇ 
ಆಗಿರುವುದು. ಸಾರಾಂಶ, ನಮ್ಮ ವಾಜ್ಯಯವು ಇತಿಹಾಸದ ಒಂದು ದೊಡ್ಡ ಬೊಕ್ಕಸವೇ 
ಅಗಿದೆ. ಆ ಬೊಕ್ಕಸದ ಮುದ್ರೆಯನ್ನು ತೆಗೆದು ಅದರೊಳಗಿರುವ ವಸ್ತುಗಳನ್ನು 
ಪರೀಕ್ಷಿಸದಿದ್ದರೆ ಅದಾರ ತಪ್ಪು! 

ಏಳನೆಯ ಮಹತ್ವದ ಸಾಧನವಾವುವೆಂದರೆ- ಪರದೇಶೀಯ ಪ್ರವಾಸಿಕರು 
ಬರೆದಿಟ್ಟ ಬರಹಗಳು. ಟಾಲೇಮಿ, ಹುಯೆನತ್ನಾಂಗ, ಫಾಹೈನ್‌, ಅಲಬುರ್ನಿ, 
ಇಬ್ಬಬತೂತ, ಮಾಕೋಪೋಲೋ, ಅಬ್ದುಲರಜಾಕ, ಮುಂತಾದವರ ಉಲ್ಲೇಖಗಳಿಂದ 
ನಮ್ಮಇತಿಹಾಸಜ್ಞಾನಕ್ಕೆ ಹೆಚ್ಚುಬೆಳಕು ದೊರೆಯುವುದು. ಚೀನ ದೇಶದ ಪ್ರವಾಸಿಯಾದ 
ಹುಯೆನತ್ನಾಂಗನು ಬರೆದ ಬಾದಾಮಿಯ ೨ನೆಯ ಪುಲಕೇಶಿಯ ವರ್ಣನೆಯನ್ನೂ 
ಅಬ್ದುಲರಜಕರು ಬರೆದ ವಿಜಯನಗರದ ವರ್ಣನೆಯನ್ನೂ ಓದಿದರೆ, ನಾವು ಈ 
ಪುಸ್ತಕದಲ್ಲಿ ಅಡಿಗಡಿಗೆ ಹೇಳಿರುವ ನಮ್ಮ ವೈಭವದಲ್ಲಿ ಅತಿಶಯೋಕ್ತಿಯಿಲ್ಲೆಂಬುದೂ 
ನಮ್ಮ ಅಭಿಮಾನವು ಪಕ್ಷಪಾತಮೂಲಕವಾದುದಲ್ಲವೆಂಬುದೂ ಮನದಟ್ಟಾಗುವುದು. 

ಕಡೆಯದಾದರೂ ಕಡಿಮೆಯಲ್ಲದ ಎ೦ಟನೆಯ ಸಾಧನವಾವುವೆಂದರೆ- 
ಪರ೦ಪರಾಗತವಾದ ಕಥೆಗಳು, ಸ್ಥಳಮಾಹಾತ್ಮ್ಯಗಳು, ಆಚಾರಗಳು ಮತ್ತು ಧಾರ್ಮಿಕ 
ವಿಚಾರಗಳು. ಇವುಗಳ ಮಹತ್ವವು ಅಷ್ಟಿಷ್ಟೆ೦ದು ಹೇಳಲಿಕ್ಕಾಗದು. ಪ್ರತಿಯೊಂದು 
ಪ್ರಸಿದ್ಧವಾದ ಸ್ಥಳಕ್ಕೆ 'ಸ್ಥಳಪುರಾಣ' ವೊಂದು ಇದ್ದೇ ಇರುತ್ತದೆ. ಅದನ್ನು 
ಇತಿಹಾಸದೃಷ್ಟಿಯಿ೦ದ ಶೋಧಿಸಿದರೆ ಆ ಊರಿನ ಉತ್ಪತ್ತಿ ಅದರ ಹಳೆಯ ಹೆಸರು 
ಮುಂತಾದವುಗಳು ಗೊತ್ತಾಗುವುವು. ಕಥೆಗಳನ್ನೂ ಆಚಾರ ವಿಚಾರಗಳನ್ನೂ ಪರೀಕ್ಷಿಸಿ, 
ಅವುಗಳಲ್ಲಿರುವ ಹೊಟ್ಟಿನ್ನು ಹಾರಹೊಡೆದರೆ, ಒಳಗೆ ಒಂದೆರಡು ಗಟ್ಟಿ ಕಾಳುಗಳು 
ಹೊರಟೇ ಹೊರಡುವುವು. 


ಸಾರಾಂಶ ಈ ಸಾಧನಸಾಮಗ್ರಿಯನ್ನೆಲ್ಲ ಕೂಡಿಹಾಕುವುದೇ ಇತಿಹಾಸ- 
ಸಂಶೋಧಕರ ಮೊದಲನೆಯ ಕೆಲಸವು. ಈ ಸಾಧನಸಾಮಗ್ರಿಯನ್ನೆಲ್ಲ ಕಲೆಹಾಕಿ 
ಕಡೆದರೆ ಬೆಣ್ಣೆ ಹೊರಡದೇ ಇರುವುದೇ? ಆದರೆ ಮನೆಯ ಕೆಲಸವನ್ನು ಬದಿಗಿರಿಸಿ, 
ಇದನ್ನು ಕಣ್ಣೆರೆದು ನೋಡುವರಾರು! ಇದು ರುಕ್ಷವಾದ ವಿಷಯವೆಂದು ಕಲಿತವರೂ 
ಇದನ್ನುಹೆಳಿಯುತ್ತಾರೆ; ಏಕೆಂದರೆ, ಇದರಿ೦ದ ಹಣಪ್ರಾಪ್ತಿಯಿಲ್ಲ ಗೌರವ ಪ್ರಾಪ್ತಿಯಿಲ್ಲ. 
ಅಧಿಕಾರ ಪ್ರಾಪ್ತಿಯಿಲ್ಲ. ಮೇಲಾಗಿ ಶಾಲೆಯಲ್ಲಿ ಈಗ ಕಲಿಯುವ ವಿದ್ಯೆಯು ಇಲ್ಲಿ 
ಬಹಳಮಟ್ಟಿಗೆ ಉಪಯೋಗವಾಗುವುದಿಲ್ಲ. ಇಷ್ಟೇ ಅಲ್ಲ; ಈಗ ನಮಗೆ ಶಾಲೆಯಲ್ಲಿ 
ಸಿಕ್ಕುವ ವಿದ್ಯೆಯಿಂದ ಸ೦ಶೋಧನಕ್ಕೆ ದಾರಿಯಾವುದೆಂಬುದೂ ತಿಳಿಯುವುದಿಲ್ಲ ಈ 
ಬಗೆಯಾಗಿ ಈ ವಿಷಯವು ರುಕ್ಷವಾಗಿರುವುದಲ್ಲದೆ ಕಠಿಣವೂ ಆಗಿದೆ. 
ಅನೇಕಸಾಮಸಗ್ರಿಗಳನ್ನು ಓದಿ, ಅಣಿಮಾಡಿಟ್ಟುಕೊ೦ಡರೂ ಒಮ್ಮೊಮ್ಮೆ ಇತಿಹಾಸದ 
ಒಂದು ಕಣವು ಕೂಡ ಕಾಣದೆ ಹೋಗಬಹುದು! ಹೀಗೆ ಎಲ್ಲೆಡೆಯಲ್ಲಿಯೂ 
ನಿರಾಶೆಯೇ ಬಲಿತುಕೊಂಡಿರುವ ಇಂತಹ ಸ್ಥಿತಿಯಲ್ಲಿ ಕೇವಲ ಸ್ವದೇಶಭಕ್ತಿಯಿಂದ 
ಪ್ರೇರಿತರಾಗಿ, ಯಾವುದೊಂದು ಮೂರ್ತ ಪರಿಣಾಮವನ್ನು ಪಡೆಯುವವೆಂಬ 
ಆಶೆಹಿಡಿಯದೆ,  ದುಡಿಯುವಂತವರೇ ಮೊದಲು  ಮುಂದಾಳುಗಳಾಗಿ 
ಇತಿಹಾಸಮಂದಿರಕ್ಕೆ ತಳಹದಿಯನ್ನು ಹಾಕಲಿಕ್ಕೆಬೇಕು. ಅದರಮೇಲೆ 
ಕಟ್ಟಡವನ್ನೇರಿಸುವ ಕಾರ್ಯವನ್ನು ಮುಂದೆ ಯಾರಾದರೂ ಕೈಕೊಳ್ಳಬಹುದು. ಈ 
ತಳಹದಿಯನ್ನು ಹಾಕುವ ಕಾರ್ಯದ ಮಹತ್ವವು ಎಂದರೆ ಸಂಶೋಧನಕಾರ್ಯದ 
ಮಹತ್ವವು ಸಾಮಾನ್ಯಜನರಿಗೆ ಬೇಗನೆ ತಿಳಿಯುವುದಿಲ್ಲವಾದುದರಿ೦ದ, ಬಲ್ಲವರು 
ಅದನ್ನು ತಿಳಿಯಹೇಳಿ ಕಾರ್ಯಕ್ಕೆ ಪ್ರಾರಂಭಿಸಬೇಕು. ಈಗಿನ ಸ೦ಶೋಧಕರ 
ಅದೃಶ್ಯವಾದ ಅಸ್ತಿವಾರದ ಮೇಲೆಯೇ, ಮುಂದೆ ಭವ್ಯವಾಗಿ ಕಾಣಿಸುವ ಸುಂದರವಾದ 
ಮಂದಿರವು ಕಾಣತಕ್ಕುದಿರುತ್ತದೆ. ಸೇತುಬಂಧನದ ಕಾರ್ಯವೇನು ಚಿಕ್ಕನೊ? ಆದರೆ 
ರಾಮಭಕ್ತಿಯಿ೦ದ ಪ್ರೇರಿತನಾದ ಅಳಿಲುಗಳು ಒಂದೊಂದೇ ಮಳಲಕಣವನ್ನು 


ತಂದುಹಾಕಿ ಆ ಪ್ರಚ೦ಡಕಾರ್ಯಕ್ಕೆ ನೆರವಾಗಲಿಲ್ಲವೆ? ಆ 'ಅಳಿಲು ಭಕ್ತಿ'ಯನ್ನು 
ನೆನಪಿಗೆ ತಂದುಕೊಂಡು, ಸಾವಿರಾರು ಇತಿಹಾಸ-ಸ೦ಶೋಧಕರು ನಿರಪೇಕ್ಷ 
ಬುದ್ಧಿಯಿಂದಲೂ ಯಾವುದೊಂದು  ಮೂರ್ತಪರಿಣಾಮವನ್ನು ತಾವೇ 
ನೋಡಬೇಕೆಂದು ಅಪೇಕ್ಷಿಸದೆಯೂ ಹೆಣಗಿದರೆ ಮಾತ್ರ ಭೂತಕಾಲ ಮತ್ತು 
ವರ್ತಮಾನಕಾಲ ಇವುಗಳ ನಡುವಿನ ಈ ಸೇತುಬಂಧನವು ಸಿದ್ಧವಾಗಿ ಅದರ 
ಮೇಲಿಂದ ಭವಿಷ್ಯಕಾಲಕ್ಕೆ ಹೋಗುವುದಕ್ಕೂ ನಮಗೆ ಮಾರ್ಗವಾಗುವುದು. 
ಸಾರಾಂಶ: ಇತಿಹಾಸ-ಸಂಶೋಧನ ಕಾರ್ಯವು ಅವಸರದಿ೦ದಾಗತಕ್ಕ 
ಕಾರ್ಯವಲ್ಲ ಇದು ಸಾವಧಾನದಿ೦ದಲೂ ಪ್ರಯತ್ನ ಸಾತತ್ಯದಿಂದಲೂ ಕ್ರಮದಿ೦ದಲೂ 
ಸಾಧ್ಯವಾಗತಕ್ಕ ಕಾರ್ಯವು. ಹಿಂದೆ ಹೇಳಿದಂತೆ, ಇಲ್ಲಿ ಅಧಿಕಾರ ಲೋಲುಪರಿಗೆ 
ಆಸ್ಪದವಿಲ್ಲ ಹಣದಾಶೆಯವರಿಗೆ ಆಸರವಿಲ್ಲ ಕೀರ್ತಿಕಾಂಕ್ಷಿಗಳಿಗೆ ಇ೦ಬಿಲ್ಲ; ಇಂಥವರು 
ಇತ್ತ ಇಣಿಕಿ ಸಹ ನೋಡಕೂಡದು. ಯಾರಿಗೆ ಕರುಳು ಕರಗಿಸಿದರೂ, ನೆತ್ತರೊಣಗಿದರೂ 
ಮೈಮುರಿದರೂ ಹಿಂಜರಿಯದೆ ದುಡಿಯುವಷ್ಟು ಅಪಾರವಾದ ಉತ್ಸಾಹ 
ಶಕ್ತಿಯಿರುವುದೋೇ ಯಾರು ರಾಷ್ಟ್ರದ ಸೇವೆಮಾಡುವೆವೆಂಬುದೊಂದೇ 
ಸಂತೋಷದಿಂದ ಕೈಹಾಕುವರೋ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ಕಾಲಿಡಲು ಅರ್ಹರು. 
ರಾಷ್ಟ್ರದಲ್ಲಿ ಈಗ ನವಜೀವನವು ಸ೦ಚರಿಸುತ್ತಿರುವುದರಿ೦ದ, ಇಂಥ ಸ್ಟಾರ್ಥತ್ಯಾಗಿಗಳ 
ಸಂಖ್ಯೆಯು ಕರ್ನಾಟಕದೊಳಗೆ ನೂರ್ಮಡಿಯಾಗಿ ಬೇಗನೆ ಬೆಳೆಯಲೆಂದು 
ಹರಕೆಯಿಟ್ಟು ಮುಂದೆ ಸಾಗುವೆವು. 


೬ನೆಯ ಪ್ರಕರಣ. 


ಚಾಲುಕ್ಯರ ಪೂರ್ವದ ಕರ್ನಾಟಕದ ಇತಿಹಾಸ. 
(೫ನೆಯ ಶತಕದವರೆಗೆ ) 


ನಾಲ್ಕನೆಯ ಪ್ರಕರಣದಲ್ಲಿ ಕರ್ನಾಟಕದ ಇತಿಹಾಸದ ಮಹಿಮಾತಿಶಯವನ್ನು 
ವರ್ಣಿಸಿ, ಐದನೆಯದರಲ್ಲಿ ಕರ್ನಾಟಕ-ಇತಿಹಾಸದ ಸಾಧನಸ೦ಪತ್ತಿಯನ್ನು 
ಹೇಳಿರುವೆವಷ್ಟೆ. ಆದರೆ ಆ ಮಹಿಮಾತಿಶಯವು ಚೆನ್ನಾಗಿ ಮನಸ್ಸಿನಲ್ಲಿ ನಟ್ಟು ಆ 
ಸಾಧನಸಂಪತ್ತಿಯನ್ನು ಯೋಗ್ಯವಾಗಿ ಉಪಯೋಗಮಾಡಿಕೊಳ್ಳುವ ಸಾಮರ್ಥ್ಯವು 
ನಮ್ಮಲ್ಲಿ ಬರಬೇಕಾದರೆ, ನಾವು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸವನ್ನು ಈಗ 
ಗೊತ್ತಿದ್ದಮಟ್ಟಿಗೆ ಅರಿತುಕೊಳ್ಳುವುದು ಅವಶ್ಯವಾಗಿದೆ. ಈಗ ನಮ್ಮಲ್ಲಿಯ ಸುಶಿಕ್ಷಿತರಿಗೂ 
ಕೂಡ, ಕರ್ನಾಟಕದ ಪ್ರಸಿದ್ಧ ಅರಸರು ಯಾರು, ಅವರು ಯಾವಾಗ ಆಳಿದರು, 
ಸಾರ್ವಭೌಮರಾಜರ ಮನೆತನಗಳು ಯಾವುವು, ಮಾಂಡಲಿಕರ ಮನೆತನಗಳು 
ಯಾವುವು, ಎಂಬ ಕಲ್ಪನೆಯು ಕೊಡ ಚೆನ್ನಾಗಿ ತೋರಿರುವುದಿಲ್ಲ. 
ಚಾಲುಕ್ಯವಿಕ್ರಮನೆಂದರೆ, ಪ್ರಸಿದ್ಧಶಕಕರ್ತನಾದ ಉತ್ತರ ಪ್ರಾಂತದ ವಿಕ್ರಮಾದಿತ್ಯನೆಂದೇ 
ಇಂದಿಗೂ ಅನೇಕರ ಭಾವನೆ. ಪುಲಿಕೇಶಿಯೆಂಬುದು ಅರಸನ ಹೆಸರೋ, 
ಅರಸುಮನೆತನದ ಹೆಸರೋ, ಇದು ಕೂಡ ಗೊತ್ತಿರುವುದಿಲ್ಲ. ಚಾಲುಕ್ಕರು 
ಬಾದಾಮಿಯಲ್ಲಿ ಆಳಿದರೋ, ಲಕ್ಷ್ಮೇಶ್ವರದಲ್ಲಿ ಆಳಿದರೋ ಎಂಬುದನ್ನೂ ಅನೇಕರು 
ಅರಿಯರು." ಹೀಗೆ ನಿಜಸ್ಥಿತಿಯಿರುವುದರಿ೦ದ, ಅಲ್ಲೊಂದು ಇಲ್ಲೊಂದು ಹರಡಿರುವ 


1 ಕರ್ನಾಟಕ ಕಾಲೇಜ ಅಸೋಸಿಯೇಶನ್ನದ ವತಿಯಿಂದ ಗವರ್ನರ ಸಾಹೇಬರಿಗೆ ನಿವೇದಿಸಿದ 
ರಿಪೋರ್ಟಿನಂಥ ಮಹತ್ವದ ಲೇಖದಲ್ಲಿ ಸಹ ಈ ಬಗೆಯ ಭಯಂಕರವಾದ ತಪ್ಪುಗಳು ಸೇರಿದ್ದನ್ನುನೋಡಿ 
ಯಾವ ಇತಿಹಾಸಾಭಮಾನಿಗೆ ವ್ಯಸನವಾಗಲಿಕ್ಕಿಲ್ಲ? ಕರ್ನಾಟಕ-ಇತಿಹಾಸ ಮಂಡಲದ ಅವಶ್ಯಕತೆಯ ಬಗ್ಗೆ 
ಇದಕ್ಕಿಂತ ಹೆಚ್ಚನ ಆಧಾರವು ಬೇಡ. 


ಸಾಧನಸಾಮಗ್ರಿಯನ್ನು ತಲೆಯಲ್ಲಿ ಹಾಕಿಕೊಳ್ಳುವುದು ಸಾಮಾನ್ಯಜನರಿಗೆ ಕಠಿಣ 
ಕಾರ್ಯವಾಗಿರುತ್ತದೆ೦ದು ನನ್ನ ಅನುಭವಕ್ಕೆ ಬಂದಿದೆ. ಆದುದರಿಂದ, ಮೊದಲಿಂದ 
ಕೊನೆಯವರೆಗೆ ಕರ್ನಾಟಕದ ಇತಿಹಾಸದ ಮಹತ್ವದ ಸಂಗತಿಗಳನ್ನು ಅಲ್ಲಿ 
ಸಂಕ್ಷೇಪವಾಗಿ ಹೇಳಿಟ್ಟಿರೆ ಹೊಸದಾಗಿ ದೊರೆತ ಸಾಧನಗಳ 
ಪ್ರಯೋಜನಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. ಅರಸರ ಆಳಿಕೆಗಳ 
ಕ್ರಮವಾದ ಇತಿಹಾಸವನ್ನು ಹೇಳುವುದೇ ಈಗ ನಡೆದುಬಂದ ಪದ್ಧತಿ. 
ಅದಕ್ಕನುಸಾರವಾಗಿ, ಸಾಮಾನ್ಯವಾಚಕರು ಕೂಡ ನೆನಪಿನಲ್ಲಿಡಬಹುದಾದ ಮತ್ತು 
ಪ್ರತಿಯೊಬ್ಬ ಕನ್ನಡಿಗನೂ ಅವಶ್ಯವಾಗಿ ಕಲಿಯತಕ್ಕ ಸ೦ಗತಿಗಳನ್ನಷ್ಟೇ ಹೇಳಿ, ಅತಿ 
ಪ್ರಾಚೀನಕಾಲದಿ೦ದ ಕೊನೆಯ ವರೆಗಿನ ಇತಿಹಾಸಕ್ಷೇತ್ರದಲ್ಲಿ ನಮ್ಮ ವಾಚಕರನ್ನು 
'ಮೋಟಾರ' ವೇಗದಿಂದ ಅಡ್ಡಾಡಿಸಿಕೊ೦ಡು ಬರುತ್ತೇವೆ. 

ರಾಮಾಯಣಕಾಲದಲ್ಲಿ ನರ್ಮದೆಯ ದಕ್ಷಿಣಕ್ಕೆ ದಂಡಕಾರಣ್ಯವೆಂಬ ಮಹಾ 
ಕಾ೦ತಾರವಿತ್ತು ಕರ್ನಾಟಕದಲ್ಲಿ ಆಗ ಬೆಳೆದ ಅಡವಿಗೆ ಮತ೦ಗವನವೆಂದು ಹೆಸರು. 
ಅದರಲ್ಲಿ  ಮತಂಗ್ರ ಗಾಲವ, ಜಮದಗ್ನಿ ಮುಂತಾದ ಖಷಿಗಳು 
ತಪಶ್ಚರ್ಯೆಮಾಡುತ್ತಿದ್ದರು. ಆದರೆ ಆ ಕಾಲದಲ್ಲಿ ಕೂಡ ಸುಗ್ರೀವನ ರಾಜಧಾನಿಯಾದ 
ಕಿಷ್ಕಿಂಧಾಪಟ್ಟಣವು ಭರಭರಾಟಿಯಲ್ಲಿ ಇದ್ದೇ ಇತ್ತು. ಈಗಿನ ಹಂಪೆ ಆಥವಾ 
ಪಂಪಾಪಟ್ಟಿಣವೇ ಆ ಕಿಷ್ಕಿಂಧೆ. ಈಗಿನಂತೆ ಆಗಲೂ ಕೂಡ ಅದೊಂದು ಪವಿತ್ರ 
ಕ್ಷೇತ್ರವೆ೦ದೆಣಿಸಲ್ಪಡುತ್ತಿತ್ತು. ವಿಜಯನಗರವೆ೦ದರೂ ಇದೇ! ಸಾರಾಂಶ: -- ಈ 
ಪಟ್ಟಣವು ಕರ್ನಾಟಕದಲ್ಲಿ ಅತಿ ಪ್ರಾಚೀನಕಾಲದಿ೦ದ ಪ್ರಸಿದ್ಧವು. ಕರ್ನಾಟಕ ವೈಭವದ 
ಸಮಾಧಿಯೂ ಇಲ್ಲಿಯೇ ಆಯಿತು. ಯಾಕೆಂದರೆ, ಕನ್ನಡನಾಡಿನ ಕೊನೆಯ ಅರಸರಾದ 
ವಿಜಯನಗರದ ರಾಜರು ಇದೇ ಪಟ್ಟಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿ 
ಆಳಿದರು. ೧೫೬೫ರಲ್ಲಿ ತಾಳೀಕೋಟಿಕಾಳಗದಲ್ಲಿ ಅವರು ಸೋತುದರಿ೦ದ ಅವರ 
ವೈಭವವೆಲ್ಲವೂ ಮಣ್ಣುಪಾಲಾಯಿತು. ಇರಲಿ, ಗೋಕರ್ಣದ ಮಹಾಬಳೇಶ್ಚರಲಿಂಗವು 


ರಾವಣನಿ೦ದ ಸ್ಥಾಪಿತವಾಯಿತೆ೦ಬ ಕಥೆಯು೦ಟು. ಈ ದೇವಸ್ಥಾನದ ಉಲ್ಲೇಖವು 
ರಾಮಾಯಣಕಾಲದಲ್ಲಿಯೂ ಇರುತ್ತದೆ. ಇದು ರಾಮಾಯಣಕಾಲದ ಸ್ಥಿತಿಯಾಯಿತು. 

ಮಹಾಭಾರತಕಾಲದೊಳಗೆ ಕರ್ನಾಟಕದೊಳಗೆ ಹಲಕೆಲವು ರಾಜ್ಯಗಳು 
ನೆಲೆಗೊ೦ಡಿದ್ದುವು. ಕರವೀರಪುರ(ಕೊಲ್ಹಾಪುರ)ದಲ್ಲಿ ಶೃಗಾಲವಾಸುದೇವನೆಂಬ 
ಅರಸನು ಆಳುತ್ತಿದ್ದನು. ಕೃಷ್ಣನು ಅವನನ್ನು ಕೊ೦ದು ಆವನ ರಾಜ್ಯಕ್ಕೆ ಸೇರಿದ 
ಗೋಮಂತಕ ಪ್ರಾಂತವನ್ನು ತನ್ನ ಕೈವಶಮಾಡಿಕೊಂಡನು. ಮತ್ಯಪುರದಲ್ಲಿ 
ವಿರಾಟನೆಂಬ ರಾಜನು ರಾಜ್ಯಮಾಡುತ್ತಿದ್ದನು. ಶಾಲಿವಾಹನ ಶಕದ 12ನೆಯ 
ಶತಮಾನದಲ್ಲಿಯೂ, ಹಾನಗಲ್ಲಿಗೆ ವಿರಾಟಿಕೋಟಿಯೆಂಬ ಹೆಸರಿತ್ತೆಂದು ಆ ಕಾಲದ 
ಶಿಲಾಲಿಪಿಗಳಿ೦ದ ತಿಳಿಯುತ್ತದೆ. ಹಾನಗಲ್ಲಿನಲ್ಲಿ ಹಳೇ ಕೋಟಿಯನ್ನೂ ಕೀಚಕನ 
ಗರಡೀಮನೆಯನ್ನೂ ಜನರು ಈಗಲೂ ತೋರಿಸುತ್ತಾರೆ. ವಿರಾಟರಾಜ್ಯದ ದಕ್ಷಿಣಕ್ಕೆ 
ಅದಕ್ಕೆ ಹೊಂದಿ ಸುಶರ್ಮನೆ೦ಬ ಅರಸನ ತ್ರಿಗರ್ತದೇಶದ ರಾಜ್ಯವಿತ್ತೆಂದು ವಿರಾಟ 
ಪರ್ವದಲ್ಲಿ ಹೇಳಿದೆ. ತ್ರಿಗರರ್ತವೆಂದರೆ ಮೂರು ದಿಕ್ಕುಗಳಲ್ಲಿ ತಗ್ಗುಳ್ಳ 
ಸೀಮೆಯೆಂಬರ್ಥವು. ಈ ವರ್ಣನೆಯು ಮೈಸೂರಸೀಮೆಗೆ ಸರಿಹೊಂದುತ್ತದೆ. ಒಟ್ಟಿಗೆ, 
ಕೌರವಪಾ೦ಡವರ ಕಾಲದಲ್ಲಿ ಗೋಮಂತಕ, ಮತ್ಚ್ಯ ತ್ರಿಗರ್ತ ಈ ಮೂರು ರಾಷ್ಟ್ರಗಳೂ 
ಕರ್ನಾಟಿಕದಲ್ಲಿದ್ದುವೆಂದು ಸ್ಪಷ್ಟವಾಗುತ್ತದೆ. ಆನಿಗೊ೦ದಿಯೆಂಬುದೇ 
ಮಹಾಭಾರತದಲ್ಲಿಯ ಉಪಪ್ಣಾವ್ಯ,.. ಮಹಾಭಾರತದ ಭೀಷ್ಮಪರ್ವದಲ್ಲಿ 
ಕರ್ನಾಟಕದಹೆಸರು ಬಂದಿದೆ. 

ಪಾ೦ಡವರ ಕಾಲದಿ೦ದ ಶಾಲಿವಾಹನಶಕದ ಆರ೦ಭದವರೆಗೆ ಕರ್ನಾಟಕದ 
ಇತಿಹಾಸವು ತಿಳಿದಿಲ್ಲ. ಈ ಅವಧಿಯಲ್ಲಿ ಕರ್ನಾಟಕಕ್ಕೆ ಕು೦ತಳ, ನಾಟ, ಲಾಟ 
ಮುಂತಾದ ಹೆಸರುಗಳು ಪ್ರಾಪ್ತವಾಗಿದ್ದುವು. ಕು೦ತಳದೇಶದಲ್ಲಿ ಚಂದ್ರಹಾಸನೆಂಬ 
ಅರಸನು ಆಳಿದ ಕಥೆಯು ಪುರಾಣಪ್ರಸಿದ್ಧವಾಗಿದೆ. ಈ ಅವಧಿಯಲ್ಲಿಯೇ ಇಜಿಪ್ತ 
ಗ್ರೀಸದೇಶಗಳ ವ್ಯಾಪಾರಸ್ಥರು ಕರ್ನಾಟಕಕ್ಕೆ ಆಗಾಗ್ಗೆ ಬರುತ್ತಿದ್ದರೆಂದು ತೋರುತ್ತದೆ. 


ಇಜಿಪ್ತದೇಶದಲ್ಲಿ 'ಟಾಲೆಮಿ' ಎಂಬೊಬ್ಬ ಗ್ರ೦ಥಕರ್ತನು ಕ್ರಿ.ಶ. ೧೫೦ನೆಯ ವರ್ಷದಲ್ಲಿ 
ಇದ್ದನು. ಅವನು ಆ ಕಾಲಕ್ಕೆ ವ್ಯಾಪಾರಕ್ಕೋಸ್ಕರ ಹಿ೦ದುಸ್ಥಾನದ ಪಶ್ಚಿಮ ಸಮುದ್ರತೀರಕ್ಕೆ 
ಬರುತ್ತಿದ್ದ ವರ್ತಕರನ್ನು ಕೇಳಿ 'ಆರ್ಯಕ' ಎ೦ಬ ದೇಶದೊಳಗಿನ ೫ ಗ್ರಾಮಗಳ 
ಹೆಸರನ್ನ ಬರೆದಿಟ್ಟಿದ್ದಾನೆ. ಅವು ಯಾವುವೆ೦ಂದರೆ-- 'ಬದಯಾಮೇಯಿ' 'ಇಂಡಿ' 
'ಕಲ್ಲಿಗೇರಿ' 'ಮೋದೋಗಲ್ಲ' 'ಪೆತರ್ಗಲ' ಇವು ಕ್ರಮವಾಗಿ 'ಬಾದಾಮಿ' 'ಇ೦ಡೀ' 


೧ 


'ಕಲಕೇರಿ' 'ಮುದಗಲ್ಲ' 'ಪಟ್ಟಿದಕಲ್ಲ' ಮುಂತಾದ ಊರುಗಳು. ಬನವಾಸಿಯ ಹೆಸರೂ 
ಹೊನ್ನಾವರ ಮತ್ತು ಮಿರ್ಜಾನ್‌ ಬ೦ದರಗಳ ಹೆಸರೂ ಅದರಲ್ಲಿ ಉಕ್ತವಾಗಿದೆ. 
ಎರಡನೆಯ ಶತಮಾನದಲ್ಲಿ ಹುಟ್ಟಿದ ಅಹನಾನೂರ ಎ೦ಬ ತಮಿಳುಗ್ರಂಥದಲ್ಲಿ 
ಎರುಮೈನಾಡಿನ ಎಂದರೆ ಮಹಿಷಮಂಡಲ (ಮೈಸೂರ) ದೇಶದ ಅರಸನು 
ಪಾಂಡ್ಕರಾಜನೊಡನೆ ಯುದ್ಧವಾಡಿದಂತೆ ಉಲ್ಲೇಖನಿದೆ. ೫ನೆಯ ಶತಮಾನದ 
ಆದಿಭಾಗದಲ್ಲಿದ್ದ ವರಾಹಮಿಹಿರಾಚಾರ್ಕರ ಗ್ರಂಥದಲ್ಲಿಯೂ ಕರ್ನಾಟಕ ಎ೦ಬ ಶಬ್ದವು 
ಬಂದಿದೆ. ಆದರೆ ಇವೆಲ್ಲವುಗಳಿಂದ ಹೆಚ್ಚಿನ ಐತಿಹಾಸಿಕ ಸ೦ಗತಿಗಳೇನೂ 
ಗೊತ್ತಾಗುವುದಿಲ್ಲ ಇರಲಿ. 

ಹಿಂದುಸ್ಥಾನದ ವಿಷಯವಾಗಿ ನಮಗೆ ಗೊತ್ತಿದ್ದ ಇತಿಹಾಸವು ನಂದ, 
ಚ೦ದ್ರಗುಪ್ತರ ಕಾಲದಿಂದ ಎಂದರೆ ಕ್ರಿಪೂ.ದಲ್ಲಿ ೪-೫ ಶತಮಾನಗಳಿಂದ 
ಪ್ರಾರಂಭವಾಗುತ್ತದೆಂದು ಹೇಳಬಹುದು. ಚಂದ್ರಗುಪ್ತನು ಕ್ರಿ. ಪೂ. ೩೨೦ರಲ್ಲಿ 
ಆಳಿದನೆಂಬ ಸಂಗತಿಯೇ ಎಲ್ಲಕ್ಕೂ ಪ್ರಾಚೀನವಾದ ಮತ್ತು ವಿಶ್ವಸನೀಯವಾದ 
ಐತಿಹಾಸಿಕ ಸ೦ಗತಿಯು. ಹಿ೦ದುಸ್ಥಾನದ ಪ್ರಾಚೀನ ಇತಿಹಾಸದಲ್ಲಿ ಮುಖ್ಯವಾಗಿ 
ಎರಡು ಭಾಗಗಳನ್ನು ಮಾಡಬಹುದು. ಒಂದು ಉತ್ತರಹಿ೦ದುಸ್ಥಾನದ ಎಂದರೆ 
ವಿಂಧ್ಯದ ಉತ್ತರದ ಇತಿಹಾಸ, ಮತ್ತೊಂದು ದಕ್ಷ್ಮಿಣಹಿಂದುಸ್ಥಾನದ ಅಥವಾ 
ದಕ್ಷಿಣಾಪಥದ ಇತಿಹಾಸ, ಇವೆರಡು ಇತಿಹಾಸಗಳು ಭಿನ್ನಭಿನ್ನವಿರುತ್ತವೆ. ಇವೆರಡರ 
ಸುಧಾರಣೆಯು ಭಿನ್ನ; ಇವೆರಡಕ್ಕೂ ತಮ್ಮ ತಮ್ಮ ವಿಶಿಷ್ಟ ಸ೦ಸ್ಕೃತಿಯಿರುತ್ತದೆ. ಆದರೂ 


ದಕ್ಷಿಣಾಪಥದ ಇತಿಹಾಸದ ಸಂಬಂಧವು ನಡುನಡುವೆ ಉತ್ತರಹಿಂದುಸ್ಥಾನದ ಕೂಡ 
ಬಂದಿರುವುದರಿಂದ, ನಾವ ಉತ್ತರಹಿ೦ದುಸ್ಥಾನದಲ್ಲಿ ಯಾವಯಾವ ರಾಜವಂಶಗಳು 
ಆಗಿಹೋದುವೆಂಬುದನ್ನು ಸ್ವಲ್ಪದರಲ್ಲಿ ಹೇಳುತ್ತೇವೆ. 

ನಂದರೆಂಬ ಅರಸರನ್ನು ಸೋಲಿಸಿ ಚಂದ್ರಗುಪ್ತನು ಚಾಣಕ್ಕನೆಂಬವನ 
ಸಹಾಯದಿಂದ ರಾಜ್ಯಪದವನ್ನು ಪಡೆದು ಕ್ರಿ. ಪೂ. ೩೨೦ರಲ್ಲಿ ಪಟ್ಟವೇರಿದ 
ಸಂಗತಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವರು. ಈ ಚಂದ್ರಗುಪ್ತನು ಮೌರ್ಯ 
ವಂಶದವನು. ಈ ಮೌರ್ಯವಂಶವು ಮುಂದೆ ಕ್ರಿ. ಪೂರ್ವದ ೧೮೪ರವರೆಗೆ ಆಳಿತು. 
ಚಂದ್ರಗುಪ್ತನ ಮೊಮ್ಮಗನೇ ಅಶೋಕನು. ಅವನು ಕ್ರಿ. ಪೂರ್ವದಲ್ಲಿ ೨೭೩ರಿಂದ ೨೩೨ರ 
ವರೆಗೆ ಅಂದರೆ ೪೧ ವರ್ಷ ಆಳಿದನು. ಇವನ ಕಾಲಕ್ಕೆ ರಾಜ್ಯವಿಸ್ತಾರವು ಅತಿಶಯ 
ದೊಡ್ಡದಾಗಿತ್ತು. ಉತ್ತರಹಿಂದುಸ್ಥಾನವೆಲ್ಲಾ ಇವನ ವಶದಲ್ಲಿ ಇದ್ದದ್ದಲ್ಲದೆ ಪಶ್ಚಿಮಕ್ಕೆ 
ಅಫಗಾನಿಸ್ಥಾನವೂ ಇವನ ಅಧೀನದಲ್ಲಿಯೇ ಇತ್ತು. ದಕ್ಷಿಣದಲ್ಲಿ 
ಮೈಸೂರಪ್ರಾಂತದವರೆಗೆ ಇವನ ರಾಜ್ಯವು ಹಬ್ಬಿತ್ತು. ಈ ಹೆಸರಾದ ಅಶೋಕನ 
ವ೦ಶದವನಾದ ಬೃಹದ್ರಥನನ್ನು ಕೊಂದು, ಪುಷ್ಯಮಿತ್ರನೆಂಬ ಅವನ ಬ್ರಾಹ್ಮಣ 
ಸೇನಾಪತಿಯು 'ಸುಂಗ'ವಂಶವನ್ನು ಸ್ಥಾಪಿಸಿದನು. ಈ ವಂಶವು ಕ್ರಿ. ಪೂರ್ವದ 
೧೮೪ರಿಂದ ೭೨ರ ವರೆಗೆ ಆಳಿತು. ಆ ಮೇಲೆ ಆಂದ್ರರೆಂಬ ತೆಂಕಣಿಗರು ಅಲ್ಲಿ 
ಆಳುತ್ತಿದ್ದರು. ಇವರು ಕ್ರಿ. ಶ ದ ಅನಂತರ ೩ ನೆಯ ಶತಮಾನದಲ್ಲಿ ಮಾಯವಾದರು. 
ಈ ಅವಧಿಯಲ್ಲಿಯೇ ಪೇಶಾವರದಲ್ಲಿ ಕಾನಿಷ್ಕನೆ೦ಬ ಬಲಾಢ್ಯ ಅರಸನು ಕ್ರಿ. ಶ. ೧೨೩ರ 
ವರೆಗೆ ಆಳಿದನು. ಮುಂದೆ ಉತ್ತರದಲ್ಲಿ ಚ೦ದ್ರಗುಪ್ತನೆ೦ಂಬುವನು ೩೨೦ನೆಯ 
ಇಸ್ಪಿಯಲ್ಲಿ  ಗುಪ್ತವಂಶವನ್ನು ಸ್ಥಾಪಿಸಿದನು. ಈ ಗುಪ್ಪವಂಶದ 
ಸಮುದ್ರಗುಪ್ತನೆಂಬುವನು ಅತ್ಯಂತ ಪರಾಕ್ರಮಿಯು. ಇವನನ್ನು ಹಿಂದುಸ್ಥಾನದ 
ನೇಪೋಲಿಯನ್ನನೆಂದು ಹೇಳುತ್ತಾರೆ. ಅವನು ೩೭೫ರಲ್ಲಿ ಮರಣಹೊಂದಿದನು. ಈ 
ಗುಪ್ತವಂಶವು ಉತ್ತರದಲ್ಲಿ ೪೮೦ನೆಯ ಇಸ್ವಿಯವರೆಗೆ ಪ್ರಬಲವಾಗಿತ್ತು ಈ 


ಗುಪ್ತವ೦ಶವು ಪರದೇಶಿಯ ಹೂಣರಿ೦ದ ಹಾಳಾಗಿ ಮಗಧದೇಶದ ರಾಜಕೀಯ 
ವರ್ಚಸ್ಸು ಹೊರಟುಹೋಯಿತು. ಮುಂದೆ ಉತ್ತರದಲ್ಲಿ ಸಾರ್ವಭೌಮನಾದ 
ಅರಸನೆಂದರೆ ಕನೋಜದ ಶೀಲಾದಿತ್ಯ ಹರ್ಷವರ್ಧನನೇ. ಇವನು ಕ್ರಿ. ಶ. ೬೦೬ರಿಂದ 
೬೪೭ರವರೆಗೆ ಆಳಿದನು. ಅವನನ್ನು ಕರ್ನಾಟಕದ ೨ನೆಯ ಪುಲಿಕೇಶಿಯು 
ಸೋಲಿಸಿದಂದಿನಿಂದ ಉತ್ತರಹಿ೦ದುಸ್ಥಾನದ ಉಜ್ವಲ ಇತಿಹಾಸವು ಮುಗಿಯಿತು. 
ಉತ್ತರದಲ್ಲಿ ಮುಂದೆ ಸಾರ್ವಭೌಮರಾಗಲಿಲ್ಲ ಇರಲಿ, ಈ ಮೇರೆಗೆ 
ಉತ್ತರಹಿ೦ದುಸ್ಥಾನದ ವೈಭವದ ಇತಿಹಾಸವು ಕ್ರಿ ಪೂರ್ವದ ೩೨೦೧ರಿಂದ ಅಂದರೆ 
ಚಂದ್ರಗುಪ್ತನ ಕಾಲದಿಂದ ಕ್ತಿ ಶ. ೬೮ರವರೆಗೆ ಅಂದರೆ ಹರ್ಷವರ್ಧನನ 
ಮರಣದವರೆಗೆ ಸುಮಾರು ೯೪೦೦ ವರ್ಷ ನಡೆಯಿತೆಂದು ಹೇಳಬಹುದು. 

ಈ ಪ್ರಕಾರ, ಉತ್ತರಹಿಂದುಸ್ಥಾನ ಇತಿಹಾಸದ ಸ್ವಲ್ಪ ಕಲ್ಪನೆಯನ್ನು ಮಾಡಿ 
ಕೊಟ್ಟಿರುವೆವಷ್ಟೆ ಇನ್ನು ಈ ಇತಿಹಾಸದ ಸಂಬಂಧವು ನಮ್ಮ ಕರ್ನಾಟಕದ ಇತಿಹಾಸಕ್ಕೆ 
ಯಾವಯಾವ ಕಾಲಕ್ಕೆ ಉಂಟಾಗುತ್ತದೆಂಬುದನ್ನು ಹೇಳುತ್ತೇವೆ. 

ನಂದರು ಈ ಕುಂತಳದೇಶವನ್ನು ಒಂದಾನೊಂದು ಕಾಲಕ್ಕೆ ಅಂದರೆ ಕ್ರಿ. 
ಪೂರ್ವದ ಇನೆಯ ಶತಮಾನದಲ್ಲಿ ಆಳಿದಂತೆ ತೋರುತ್ತದೆ. ೧೨ನೆಯ ಶತಮಾನದ 
ಶಿಲಾಲಿಪಿಗಳಲ್ಲಿ ನಂದರು ಕು೦ತಳದೇಶವನ್ನು ಆಳಿದಂತೆ ಬರೆದಿರುತ್ತದೆ. ಅಶೋಕನ 
ಕಾಲದಲ್ಲಿ ಈ ದೇಶವು ಅವನ ವಶದಲ್ಲಿದ್ದಂತೆ ಅವನ ಲೇಖಗಳೇ 
ಹೇಳುತ್ತಿರುವುದರಿ೦ದಲೂ, ಅಶೋಕನು ಕಲಿಂಗದೇಶವನ್ನು ಹೊರತು ಬೇರೆ ಯಾವ 
ಹೊಸ ದೇಶವನ್ನು ಆಕ್ರಮಿಸಲಿಲ್ಲವಾದುದರಿ೦ದಲೂ ಚಂದ್ರಗುಪ್ತನ ಕಾಲದಲ್ಲಿಯೇ ಈ 
ದೇಶವು ಅವನ ವಶವಾಯಿತೆ೦ದು ಊಹಿಸಲಿಕ್ಕೆ ಆಸ್ಪದವಿರುತ್ತದೆ. ಮೇಲಾಗಿ 
ಚಂದ್ರಗುಪ್ತನು ತನ್ನ ಗುರುವಾದ ಭದ್ರಬಾಹುವನ್ನು ಕರೆದುಕೊಂಡು ದಕ್ಷಿಣದೇಶಕ್ಕೆ 
ಬಂದಿದ್ದನೆಂದೂ ಅವರೀರ್ವರು ಮೈಸೂರುಪ್ರಾಂತದಲ್ಲಿಯ ಚಂದ್ರಗಿರಿಯಲ್ಲಿ 
ತಪಶ್ಚರ್ಯ ಮಾಡಿದರೆಂದೂ ಇತ್ತಕಡೆಯ ಆರನೆಯ ಶತಮಾನದ ಕೆಲವು 


ಶಿಲಾಲಿಪಿಗಳಿಂದ ಗೊತ್ತಾಗಿರುವ ಸಂಗತಿಯು ಮೇಲಿನ ಊಹೆಗೆ ಮುಂದೆ 
ಪುಷ್ಟಿಯನ್ನು ಕೊಡುತ್ತದೆ. ಅಶೋಕನ ಕಾಲದಲ್ಲಂತೂ ಈ ದೇಶವು ಅವನ 
ಅಧೀನದಲ್ಲಿತ್ತೆ೦ಬುದನ್ನು ಇಲ್ಲಿ ದೊರೆಯುವ ಅವನ ಶಿಲಾಶಾಸನಗಳ ಹೇಳುತ್ತವೆ. ಆ 
ಶಾಸನಗಳು ಮೊಳಕಾಲ್ಮುರು ತಾಲುಕಿನಲ್ಲಿಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು 
ಜಟಿ೦ಗರಾಮೇಶ್ವರ ಗುಡ್ಡಗಳಲ್ಲಿ ದೊರೆತಿರುತ್ತವೆ. ರಾಯಚೂರ ಜಿಲ್ಲೆಯೊಳಗಿನ 
ಲಿ೦ಗಸೂರ ತಾಲುಕ ಪೈಕಿ 'ಮಸ್ಕಿ' ಎ೦ಬಲ್ಲಿಯೂ ಒ೦ದು ಶಾಸನವು ಮೊನ್ನೆಮೊನ್ನೆ 
ಸಿಕ್ಕಿರುತ್ತದೆ. ಅಶೋಕನ ಕಾಲಕ್ಕೆ ಬನವಾಸಿಯಲ್ಲಿ ಕದಂಬ ಅರಸರಿದ್ದರು. ಅಶೋಕನು 
(ಕ್ರಿ ಪೂ. ೨೩೧) ರಕ್ಷಿತನೆಂಬ ಧರ್ಮೋಪದೇಶಕನನ್ನು ಬನವಾಸಿಗೂ 
ಮಹಾದೇವನೆಂಬುವನನ್ನು ಮಹಿಷಮ೦ಡಲಕ್ಕೂ ಕಳುಹಿಸಿರುವುದಾಗಿ ಆಧಾರವು 
ದೊರೆಯುತ್ತದೆ. 

ಮುಂದೆ ನಾಲ್ಕನೆಯ ಶತಮಾನದಲ್ಲಿ ಗುಪ್ತವಂಶದ 
ಸಮುದ್ರಗುಪ್ತನೆಂಬುವನು ಹಿ೦ದುಸ್ಥಾನವನ್ನೆಲ್ಲ ಪಾದಾಕ್ರಾಂತಮಾಡಬೇಕೆಂಬ 
ಮಹತ್ವಾಕಾಂತ್ಲ್ಸೆಯಿಂದ ದಕ್ಷಿಣಕ್ಕೆ ಕಂಚಿಯವರೆಗೆ ಹೋಗಿ ಕರ್ನಾಟಕದೊಳಗಿನ ೧೧ 
ರಾಜ್ಯಗಳಲ್ಲಿ ಹಾಯ್ದುಉತ್ತರಕ್ಕೆ ತೆರಳಿದನು. ಸಮುದ್ರಗುಪ್ತನ ತರುವಾಯ ಕರ್ನಾಟಕಕ್ಕೆ 
ಸಂಬಂಧಪಟ್ಟ ಉತ್ತರದ ಸಾರ್ವಭೌಮರಾಜನೆ೦ದರೆ ಹರ್ಷವರ್ಧನನೇ. ಕರ್ನಾಟಕದ 
ಪ್ರಖ್ಯಾತ ರಾಜನಾದ ೨ನೆಯ ಪುಲಿಕೇಶಿಯು ಕ್ರಿ. ೫. ೬೩೪ರಲ್ಲಿ ಸೋಲಿಸಿದ 
ಹರ್ಷವರ್ಧನನು ಇವನೇ. 

ಈ ಮೇರೆಗೆ, ಉತ್ತರದಲ್ಲಿ ಮೌರ್ಯರೂ, ಸು೦ಗರೂ, ಆ೦ಧ್ರರೂ, ಗುಪ್ತರೂ 
ಅತಿ ಬಲಾಢ್ಯರಾಗಿ ಆಳುತ್ತಿದ್ದಾಗ ನಮ್ಮ ದೇಶದಲ್ವಿ ಕದ೦ಬ ಮುಂತಾದ ಚಿಕ್ಕ ಚಿಕ್ಕ 
ರಾಜ್ಯಗಳು ಮಾತ್ರ ಅಲ್ಲಲ್ಲಿಗೆ ಆಳುತ್ತಿದ್ದುವು. ಆದರೆ ದಕ್ಷಿಣಾಪಥದ ವೈಭವದ 
ಇತಿಹಾಸವು ಹೀಗೆ ತಡವಾಗಿ ಪ್ರಾರಂಭವಾದರೂ, ಅದು ಮುಂದೆ ಅನೇಕ 
ಶತಮಾನಗಳವರೆಗೆ ಬಾಳಿತೆ೦ಬುದನ್ನು ಮರೆಯಕೂಡದು. ಕ್ರಿ. ಶ ಪ್ರಾರಂಭಕ್ಕೆ ಈ 


ದೇಶದ ಕೆಲವು ಭಾಗದಲ್ಲಿ ಆ೦ದ್ರಭೃತ್ಯರು ಆಳುತ್ತಿದ್ದರು. ಇವರ ರಾಜ್ಯವು ಕೃಷ್ಣಾ ಮತ್ತು 
ಗೋದಾವರೀ ನದಿಗಳ ಮುಖದವರೆಗೆ ಹಬ್ಬಿತ್ತು. ಆದರೆ ಕರ್ನಾಟಕವೆಲ್ಲವೂ ಇವರ 
ವಶವಾಗಿರಲಿಲ್ಲ ರಾಷ್ಟ್ರಕೂಟ, ಪಲ್ಲವ, ಗಂಗ, ಬಾಣ, ಕದ೦ಬ ಮುಂತಾದ ಚಿಕ್ಕಚಿಕ್ಕ 
ರಾಜ್ಯಗಳು ಆಗ ಈ ದೇಶದಲ್ಲಿ ಆಳುತ್ತಿದ್ದ೦ತೆ ತೋರುತ್ತದೆ. ಆ೦ದ್ರಭ್ಯತ್ಯರು ಕ್ರಿ. ಶ. ೨೨೫ರ 
ವರೆಗೆ ಆಳಿದರು. ಮುಂದೆ ಸುಮಾರು ೧೦೦ ವರ್ಷಗಳ ಇತಿಹಾಸವು ಚೆನ್ನಾಗಿ 
ಗೊತ್ತಾಗಿರುವುದಿಲ್ಲ. ಆಗ ಕ್ಷತ್ರಪರೆ೦ಬ ಪರದೇಶಸ್ಥರು ಪ್ರಬಲವಾದಂತೆ ತೋರುತ್ತದೆ. 
ಮುಂದೆ ೫ನೆಯ ಶತಮಾನದಲ್ಲಿ ಚಾಲುಕ್ಕರು ತಲೆಯೆತ್ತಿದರು. ಈ ಚಾಲುಕ್ಕರು ಮುಂದೆ 
ಇಡೀ ಕರ್ನಾಟಕವನ್ನೆಲ್ಲ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊ೦ಡದ್ದರಿ೦ದ ಕರ್ನಾಟಕದ 
ವೈಭವದ ಇತಿಹಾಸವು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಆದರೆ ಅವರ ಇತಿಹಾಸವನ್ನು 
ಪ್ರಾರಂಭಮಾಡುವ ಮೊದಲು ಕದಂಬ, ಗಂಗರ ವಿಷಯವಾಗಿ ಸಂಕ್ಷೇಪವಾಗಿ ಹೇಳುವ 
ಅವಶ್ಯನಿದೆ. ಏಕೆಂದರೆ ಇವು ಕರ್ನಾಟಕಕ್ಕೆ ಎಲ್ಲಕ್ಕೂ ಹಳೆಯ ರಾಜವಂಶಗಳು. 
ಕದಂಬ ವಂಶಾವಳಿ” 


೭ ಈ ವಂಶಾವಳಿಯಲ್ಲಿ ಮುಖ್ಯವಾದ ಹೆಸರುಗಳನ್ನು ಮಾತ್ರವೇ ಕೊಟ್ಟಿರುತ್ತದೆ. 


ಮಯೂರಶರ್ಮ-ಮಯೂರವರ್ಮ. 


ಕಾಕುಸ್ಥವರ್ಮ. (೪ನೇ ಶತಮಾನ). 


ಮೃಗೇಶವರ್ಮ 


ರವಿವರ್ಮ ಭಾನುವರ್ಮ ಶಿವರಥ 


ಹರಿವರ್ಮ 


ದೇವವರ್ಮ 


ಕದಂಬರು. 
ಕದ೦ಬರ ವಿಷಯವಾಗಿ ಗೊತ್ತಿರುವ ಸಂಗತಿಗಳೇನೆಂದರೆ- ಇವರ ಮೂಲ 
ಪುರುಷನು ಮಯೂರಶರ್ಮನು. ಇವನು ಸೊರಬತಾಲುಕ ಸ್ಥಾನಗು೦ಡೂರ ಅಥವಾ 
ತಾಳಗುಂದ ಎಂಬಲ್ಲಿಯ ಬ್ರಾಹ್ಮಣನು. ಇವನು ಕಂಚಿಗೆ ವೇದಾಧ್ಯಯನಕ್ಕಾಗಿ 
ಹೋದಾಗ ಅಲ್ಲಿಯ ಪಲ್ಲವ ಅರಸನಿಂದ ಅವಮಾನಿತನಾದುದರಿ೦ದ ಕ್ಷತ್ರಿಯ 
ಧರ್ಮವನ್ನು ಸ್ವೀಕರಿಸಿ ಬನವಾಸಿಯಲ್ಲಿ ಕದ೦ಬರಾಜ್ಯವನ್ನು ಸ್ಥಾಪಿಸಿದನು. ಈ 


ಕದಂಬರು ೩ನೆಯ ಶತಮಾನದಿಂದ ೬ನೆಯ ಶತಮಾನದವರೆಗೆ ಸ್ವತಂತ್ರವಾಗಿ 
ಆಳಿದರು. ಈ ವಂಶದಲ್ಲಿ ಕಾಕುಸ್ಥವರ್ಮ, ಕೃಷ್ಣವರ್ಮ ಮುಂತಾದ ಅರಸರು 
ಪ್ರಬಲರಾಗಿದ್ದರು. ಮುಂದೆ ಚಾಲುಕ್ಕರು ೬ನೆಯ ಶತಮಾನದಲ್ಲಿ ಇವರ ಸ್ವಾತಂತ್ರ್ಯವನ್ನು 
ಹರಣಮಾಡಿದರು. ಮುಂದೆ ಈ ಕದಂಬರು ಅನೇಕ ಶತಮಾನಗಳವರೆಗೆ ಮಾಂಡಲಿಕ 
ಅರಸರಾಗಿ ಆಳಿದರು. 

ಗಂಗ ವಂಶಾವಳಿ. 


5 ಈ ವಂಶಾವಳಿಯಲ್ಲಿ ಮುಖ್ಯವಾದ ಹೆಸರುಗಳನ್ನು ಮಾತ್ರವೇ ಕೊಟ್ಟಿರುತ್ತದೆ. 


ಮಾಧವ ಕೊಂಗುಣಿವರ್ಮ (೧೦೩) | 


ಅವನೀತ (೪೩೦-೪೮೨) 


ದುರ್ವಿನೀತ (೪೮೨-೫೧೭) 


ಶಿವಮಾರ (೬೭೦-೭೧೩) 


ಶ್ರೀಪುರುಷ (೭೨೬-೭೭೬) 


ರಾಜಮಲ್ಲ (೮೭೦-೯೦೭) 


ಬೂತುಗ (೯೩೮-೯೫೩) 


ಮಾರಸಿ೦ಜ (೯೬೧-೯೭೪) 


ರಾಚಮಲ್ಲ(೯೭೪-೯೮೪) 
ಗಂಗರು. 


ಮೈಸೂರ ಸರಕಾರದವರು ತಮ್ಮ ಪ್ರಾಂತದ ಶಿಲಾಲಿಪಿಗಳನ್ನು 
ಹೊರಗೆಡುಹಿರುವುದರಿಂದ ಆ ಪ್ರಾಂತದಲ್ಲಿ ಹಿಂದಕ್ಕೆ ಆಳಿದ ಗಂಗವಂಶದ 
ವಿಷಯವಾಗಿ ನಮಗೆ ಹೆಚ್ಚಿಗೆ ಸಂಗತಿಗಳು ಗೊತ್ತಾಗಿವೆ. ಅವರು ಸಾರ್ವಭೌಮ 
ಅರಸರಲ್ಲದಿದ್ದರೂ ಅವರಲ್ಲಿ ಅನೇಕ ಪ್ರಸಿದ್ಧರಾಜರು ಆಳಿರುವರು. ಗಂಗರು 
ಮೈಸೂರಿನಲ್ಲಿ ೨ನೆಯ ಶತಮಾನದಿಂದ ೧೦೧ನೆಯ ಶತಮಾನದವರೆಗೆ ಆಳಿದರು. 
ಅವರ ರಾಜ್ಯಕ್ಕೆ ಗಂಗವಾಡಿ ಎಂದು ಹೆಸರು. ಕೋಲಾರ, ತಳಕಾಡುಗಳೇ ಅವರ 
ರಾಜಧಾನಿಗಳು. ಮಾಧವ ಅಥವಾ ಕೊಂಗುಣಿವರ್ಮನು ಅವರ ಮೂಲಪುರುಷನು. 
ಈ ವಂಶದಲ್ಲಿ ಹರಿವರ್ಮ ಅವನೀತ, ದುರ್ವಿನೀತ, ಶಿವಮಾರ, ಶ್ರೀಪುರುಷ 
ಮುಂತಾದ ಅರಸರು ಪ್ರಬಲರಾಗಿದ್ದರು. ಅವರಲ್ಲಿ ಶ್ರೀಪುರುಷನೇ ಶ್ರೇಷ್ಠನು (೭೨೬- 
೭೭೬). ಈ ವಂಶದಲ್ಲಿ ಅನೇಕ ಅರಸರು ಗ್ರಂಥಕರ್ತರಾಗಿದ್ದರು. ಆ ವಿಷಯವನ್ನು 
ಮುಂದೆ ಹೇಳುವೆವು. ರಾಚಮಲ್ಲನೆಂಬ ಈ ವಂಶದ ಅರಸನ ಕಾಲದಲ್ಲಿ ಅವನ 
ಮಂತ್ರಿಯಾದ ಚಾಮು೦ಡರಾಯನು ಶ್ರವಣ-ಬೆಳುಗುಳದ ಅತ್ಯಂತ ಭವ್ಯವಾದ 
ಗೋಮಟೇಶ್ವರ ಎ೦ಬ ಜೈನಮೂರ್ತಿಯನ್ನು ೯೮೩ರಲ್ಲಿ ಸ್ಥಾಪಿಸಿದನು. ಈ ಗಂಗರು 
ನಡುನಡುವೆ ಚಾಲುಕ್ಕರಾಷ್ಟ್ರಕೂಟರಿಗೆ ಮಾ೦ಡಲಿಕರಾಗಿದ್ದರು. ಮು೦ದೆ ಈ ರಾಜ್ಯವು 
ಚೋಳರಾಜ್ಯದಲ್ಲಿ ಲೀನವಾಯಿತು. 


೭ನೆಯ ಪ್ರಕರಣ. 
ಬಾದಾಮಿಯ ಚಾಲುಕ್ಯರ ವಂಶಾವಳಿ. 


೧. ಪುಲಿಕೇಶಿ. ಪುಲಕೇಶಿ (೧), ಸತ್ಯಾಶ್ರಯ, ರಣವಿಕ್ರಮ, ೫೫೦. 


=ದುರ್ಲಭಾದೇವಿ. 
೨. ಕೀರ್ತಿವರ್ಮ (೧) ೩. ಮಂಗಳೀಶ, 
ರಣಪರಾಕ್ರಮ. (೫೬೬-೫೯೭). ರಣವಿಕ್ರಾಂತ.(೫೯೭-೬೦೮). 
೪. ಪುಲಿಕೇಶಿ, ಪುಲಕೇಶಿ (೨) ಕುಬ್ಬವಿಷ್ಣುವರ್ಧನ(೬೧೫-೬೩೩). 
ಸತ್ಯಾಶ್ರಯ. (೬೦೯-೬೪೨). ಪೂರ್ವ ಚಾಲುಕ್ಯವಂಶ ಸ್ಥಾಪಕ. 


೫. ವಿಕ್ರಮಾದಿತ್ಯ (೧) 


| ರಣರಸಿಕ. (೬೫೫-೬೮೦). 
ಆದಿತ್ಯವರ್ಮ. ಚಂದ್ರಾದಿತ್ಯ. -ವಿಜಯಮಹಾದೇವಿ. 
(೬೫೫-೬೫೪) 


೬. ವಿನಯಾದಿತ್ಯ, ರಾಜಾಶ್ರಯ. (೬೮೦-೬೯೬). 


೭. ವಿಜಯಾದಿತ್ಯ, ಸಮಸ್ತ ಭುವನಾಶ್ರಯ. 
(೬೯೬-೭೩೩). 


೮. ವಿಕ್ರಮಾದಿತ್ಯ(೨). :ಲೋಕಮಹಾದೇವಿ. 
(೭೩೩-೭೪೬). 


೯. ಕೀರ್ತಿವರ್ಮ (೨). (೭೪೬-೭೫೭). 


ಬಾದಾಮಿಯ ಚಾಲುಕ್ಯರು.' 
(೫೫೦-೭೫೭.) 


ಈ ಚಾಲುಕ್ಯರೇ ಇಡೀ ಕರ್ನಾಟಕಕ್ಕೆ ಸಾರ್ವಭೌಮರಾಗಿ ಮೊದಲು ಆಳಿದ 
ಅರಸರು. ಈ ವಂಶದ ೯ ಜನ ಅರಸರು ಬಾದಾಮಿಯಲ್ಲಿ ಬಹು ವೈಭವದಿಂದ 
ಸುಮಾರು ೨೦೦ ವರ್ಷಗಳವರೆಗೆ ಆಳಿದರು. ಹಾರೀತ ಖಷಿಯು ದೇವತೆಗಳಿಗೆ 
ಅರ್ಥ್ಯೋದಕವನ್ನು ಕೊಡುವಾಗ, ಅವನ ಚುಲಕದಿ೦ದ ಎಂದರೆ ಬೊಗಸೆಯೊಳಗಿಂದ 
ಒಬ್ಬ ವೀರಪುರುಷನು ಹುಟ್ಟಿದನ೦ತೆ. ಚಾಲುಕ್ಕರು ತಾವು ಆ ವೀರ ಪುರುಷನ 
ವಂಶಜರೆಂದು ಹೇಳಿಕೊಳ್ಳುತ್ತಾರೆ... ಆದುದರಿಂದ ಇವರಿಗೆ 'ಹಾರೀತ 
ಪುತ್ರ'ರೆಂದೆನ್ನುತ್ತಾರೆ. ಇವರ ಗೋತ್ರ ಮಾನವ್ಯ ಕುಲದೇವತೆ ವಿಷ್ಣು ವಂಶ 
ಚಂದ್ರವಂಶ. ಇವರು ಮೊದಲು ಉತ್ತರದವರು. ನರ್ಮದೆಯನ್ನು ದಾಟಿ ಮೊದಲು 
ಬಂದವನು ಜಯಸಿಂಹನು. ಇವನು ರಾಷ್ಟ್ರಕೂಟಿರ ಅರಸನಾದ ಇಂದ್ರನನ್ನು 
ಸೋಲಿಸಿ, ಮುಂದೆ ದಕ್ಷಿಣಕ್ಕೆ ಸಾಗಿ, ಕಂಚಿಯಲ್ಲಿರುವ ಪಲ್ಲವವ೦ಶದ ತ್ರಿಲೋಚನ 
ಪಲ್ಲವನೊಡನೆ ಕಾದಿದನು; ಆದರೆ ಆ ಯುದ್ಧದಲ್ಲಿ ತಾನೇ ಮಡಿದನು. ಆಗ, 
ಗರ್ಭಿಣಿಯಾಗಿದ್ದ ಅವನ ಹೆ೦ಡತಿಯು ವಿಷ್ಣುಕೋಮಯಾಜಿಯೆಂಬ ಒಬ್ಬ 
ಬ್ರಾಹ್ಮಣನನ್ನು ಆಶ್ರಯಿಸಿದಳು. ಅಲ್ಲಿ ಅವಳಿಗೆ ರಾಜಸಿ೦ಹನೆ೦ಬ ಮಗನು ಹುಟ್ಟಿದನು. 
ಅವನು ದೊಡ್ಡವನಾದ ಬಳಿಕ ಪಲ್ಲವರೊಡನೆ ಕಾದಿ, ಅವರನ್ನು ಸೋಲಿಸಿ, ಆ ವಂಶದ 
ರಾಜಪುತ್ರಿಯನ್ನು ಮದುವೆಯಾದನು. ಆದರೆ, ಅವನ ಇತಿಹಾಸವು ನಮಗೆ 


1 ಈ ವಂಶದ ಶಿಲಾಲಿಪಿ, ತಾಮ್ರಪಟಿಗಳು ಕೂಡಿ, ಸುಮಾರು ೧೦೦ರವರೆಗೆ ದೊರೆತಿದ್ದರೂ, ಅವುಗಳಲ್ಲಿ 
೫೦-೫೫ ಮಾತ್ರನೇ ಶೋಧಿಸಲ್ಪಟ್ಟಿವೆ. ಇವರ ಲೇಖಗಳು ಪಿ೦ಪಳನೇರ, ಹೈದರಾಬಾದ, ಚಿಪಳೂಣ, 
ಕುಂಡಲಗಾಂವ, ರಾಯಗಡ, ಬದಾಮಿ, ಮಹಾಕೂಟ, ಅಡೂರ, ಐಹೊಳೆ, ಪಟ್ಟಿದಕಲ್ಲ ಮುಂತಾದ 
ಸ್ಥಳಗಳಲ್ಲಿದೊರೆಯುತ್ತವೆ. 


ವಿಶೇಷವಾಗಿ ತಿಳಿದಿಲ್ಲ ಇವನ ಮಗನಾದ ಪುಲಿಕೇಶಿಯೇ ಈ ಚಾಲುಕ್ಕವ೦ಶದ 
ಮೊದಲನೆಯ ಪ್ರಖ್ಯಾತ ರಾಜನು. ಇವನ ರಾಜಧಾನಿಯು ಮೊದಲು 'ಇಂದುಕಾ೦ತ' 
ಅಥವಾ ಅಜಂತೆಯಲ್ಲಿದ್ದಿತು. ಆದರೆ ಮುಂದೆ ಈ ಪುಲಿಕೇಶಿಯು ಪಲ್ಲವರನ್ನು 
ಬಗ್ಗುಬಡಿದು ವಾತಾಪಿ, ಅಥವಾ ಬಾದಾಮಿಯನ್ನು ಅವರಿ೦ದ ಸೆಳೆದುಕೊಂಡು, 
ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿದನು. ಇವನು ಸಾರ್ವಭೌಮತ್ವಸೂಚಕವಾದ 
ಅಶ್ಚಮೇಧಯಜ್ಞವನ್ನು ಮಾಡಿ ದಿಗ೦ತ ಕೀರ್ತಿಯನ್ನು ಪಡೆದನು. ಇವನ ಮಗನಾದ 
ಮಂಗಳೀಶನು (೫೯೭-೬೦೮) ಮಹಾಕೂಟೇಶ್ವರನ ಭಕ್ತನು. ಬಾದಾಮಿಯಲ್ಲಿಯ 
ಎಲ್ಲಕ್ಕೂ ದೊಡ್ಡದಾದ ಮೂರನೆಯ ವೈಷ್ಣವ ಗವಿಯನ್ನು ಕೊರೆಯಿಸಿದವನು ಇದೇ 
ಮಂಗಳೀಶನು. 

ಅವನ ತರುವಾಯ ಪ್ರೌಢ ಪ್ರತಾಪಿಯಾದ ೨ನೆಯ ಪುಲಿಕೇಶಿಯು 
ಪಟ್ಟವೇರಿದನು(೬೦೯-೬೪೨). ಈ ೨ನೆಯ ಪುಲಕೇಶಿಯು ಕರ್ನಾಟಕದ ಗಂಗ, 
ಕದಂಬ, ಪಲ್ಲವ ಮು೦ತಾದ ಅರಸರನ್ನುಗೆದ್ದುದಲ್ಲದೆ, ಕರ್ನಾಟಿಕವನ್ನುದಾಟಿ ಹೋಗಿ, 
ಉತ್ತರದಲ್ಲಿ ಆಳುತ್ತಿದ್ದ ಕೋಸಲ, ಕಲಿಂಗ ಮೌರ್ಯ ಮುಂತಾದ ಅರಸರನ್ನೂ 
ದಕ್ಷಿಣದಲ್ಲಿಯ ಪಾಂಡ್ಯ ಚೋಳ, ಕೇರಳ ಮೊದಲಾದ ಅರಸರನ್ನೂ 
ಪಾದಾಕ್ರಾ೦ತರನ್ನಾಗಿ ಮಾಡಿದನು. ನೂರು ಹಡಗಗಳುಳ್ಳ ಹಡಗುಪಡೆಯೊಂದಿಗೆ 
ಪಶ್ಚಿಮಸಮುದ್ರದಲ್ಲಿ ಸೈನ್ಯವನ್ನು ಸಾಗಿಸಿ, ಉತ್ತರಕ್ಕೆ ಮುಂಬಯಿ ಹತ್ತರ ಇರುವ 'ಪುರಿ' 
ಎ೦ಬ ಪಟ್ಟಣವನ್ನು ತೆಗೆದುಕೊ೦ಡನು. ಆದರೆ ಈ ಪುಲಿಕೇಶಿಯು ಮಾಡಿದ ಎಲ್ಲಕ್ಕೂ 
ಮಹತ್ವದ ಕಾರ್ಯವೆಂದರೆ, ಉತ್ತರ ಹಿ೦ದುಸ್ಥಾನಕ್ಕೆಲ್ಲ ಸಾರ್ವಭೌಮ 
ಚಕ್ರವರ್ತಿಯಾಗಿದ್ದ ಕನೋಜದ ಅರಸನಾದ 'ಹರ್ಷವರ್ಧನ'ನನ್ನು ನರ್ಮದೆಯ 
ದಂಡೆಯ ಮೇಲೆ ಸಂಪೂರ್ಣವಾಗಿ ಸೋಲಿಸಿದುದೇ. ಆಗ ಇವನು 'ಪರಮೇಶ್ವರ' 
ಎಂಬ ಬಿರುದನ್ನು ಧರಿಸಿ, ಅಶ್ಚಮೇಧಯಾಗವನ್ನು ಮಾಡಿದನು. ಹರ್ಷವರ್ಧನನು 
ಇವನ ಮೇಲೆ ದಂಡೆತ್ತಿ ಬಂದಾಗ ಅವನ ಸೈನ್ಯದಲ್ಲಿ ಬರೀ ಆನೆಗಳೇ ಅರವತ್ತು 


ಸಾವಿರವಿದ್ದವು. ಎ೦ದಮೇಲೆ ಅವನ ಕುದುರೆ ಕಾಲಾಳುಗಳ ಸೈನ್ಯವು ಎಷ್ಟಿತ್ತೆ೦ಬುದನ್ನು 
ನೀವೇ ಊಹಿಸಿರಿ. ಅಂದಿನಿಂದ ಉತ್ತರಹಿ೦ದುಸ್ಥಾನದ ಇತಿಹಾಸವು ಮುಗ್ಗಿತು. 
ಕರ್ನಾಟಕದ ಇತಿಹಾಸಕ್ಕೆ ಕಳೆಯೇರುತ್ತ ಹೋಯಿತು. ಇವನ ರಾಜ್ಯವಿಸ್ತಾರವು 
ನರ್ಮದೆಯಿಂದ ದಕ್ಷಿಣಕ್ಕೆ ಇಡೀ ದಕ್ಷಿಣಾಪಥವನ್ನೇ ಆಕ್ರಮಿಸಿತ್ತು. ಪೂರ್ವ, ಪಶ್ಚಿಮ, 
ದಕ್ಷಿಣಸಮುದ್ರದ ನಡುವಿನ ನಾಡೆಲ್ಲವೂ ಇವನ ಕೈ ಸೇರಿತ್ತು. ಹುವೆನತ್ನಂಗನೆ೦ಬ 
ಚೀನದೇಶದ ಪ್ರವಾಸಿಯು ೬೩೯ನೆಯ ಇಸ್ವಿಯ ಸುಮಾರಿಗೆ ಈ ಪುಲಿಕೇಶಿಯ 
ರಾಜ್ಯದೊಳಗೆ ಸ೦ಚಾರಮಾಡಿದನು. ಅವನು ನಮ್ಮೀ ಕರ್ನಾಟಕವನ್ನೂ ಪುಲಿಕೇಶಿಯ 
ಆಗಿನ ಪ್ರಜೆಗಳನ್ನೂ ಅವರ ನಡೆನುಡಿಗಳನ್ನೂ ಅತ್ಯಂತಸು೦ದರವಾಗಿ ವರ್ಣಿಸಿದ್ದಾನೆ 
(ವೈಭವವರ್ಣನೆ ಪ್ರಕರಣ ನೋಡಿರಿ). ಪ್ರತಿಯೊಬ್ಬ ಕನ್ನಡಿಗನು ಅದನ್ನು ತನ್ನೆದೆಯ 
ಮೇಲೆ ಬರೆದಿಟ್ಟು ಕೊಳ್ಳಬೇಕು. ಈ ಪುಲಿಕೇಶಿಯ೦ಥ ವೈಭವಸ೦ಪನ್ನರಾದ ಅರಸರು 
ಹಿಂದುಸ್ಥಾನದ ಇತಿಹಾಸದಲ್ಲಿ ಬೆರಳಿನಿಂದೆಣಿಸುವಷ್ಟುಸಹ ಸಿಕ್ಕುವುದು ಅಪೂರ್ವ. 
ಇವನ ವರ್ಚಸ್ಸು ಇರಾಣ ಮುಂತಾದ ಪರರಾಷ್ಟ್ರಗಳ ಮೇಲೆಯೂ ಇತ್ತೆಂದು 
ಗೊತ್ತಾಗುತ್ತದೆ. ಅರಬೀಭಾಷೆಯ ಒಂದು ಪುಸ್ತಕದಲ್ಲಿ ಈತನು ಇರಾಣದ ಅರಸನಾದ 
'ಖುಸ್ರು'ವಿನ ಕಡೆಗೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನೆಂದು ಉಲ್ಲೇಖವಿದೆ. 
ಮೇಲಾಗಿ, ಇರಾಣದ ರಾಯಭಾರಿಗಳು ಇವನ ಒಡ್ಡೋಲಗಕ್ಕೆ ಬ೦ದಿದ್ದರೆ೦ಬುದು 
'ಅಜ೦ತೆ'ಯಲ್ಲಿಯ ಗವಿಯೊಳಗಿನ ಒಂದು ಚಿತ್ರದಿಂದ ಗೊತ್ತಾಗುತ್ತದೆ. ಈ 
ಪುಲಿಕೇಶಿಯ ಪ್ರತ್ಯಕ್ಷದರ್ಶನವು ಆ ಚಿತ್ರದಲ್ಲಿ ಕನ್ನಡಿಗರಿಗೆ ಆಗುವಂತಿದೆ. ಕನ್ನಡಿಗರ 
ದುರ್ದೈವದಿ೦ದ, ಅದರಲ್ಲಿಯ ಪುಲಿಕೇಶಿಯ ಮುಖವನ್ನೇ ಯಾವನೊಬ್ಬ ದುಷ್ಟನು 
ಕೆಡಿಸಿರುವನು (ಚಿತ್ರವನ್ನು ನೋಡಿರಿ... ಆದರೆ ಅದೇ ಅಜ೦ತೆಯಲ್ಲಿರುವ ಮತ್ತೊಂದು 
ಗವಿಯಲ್ಲಿ ಒ೦ದು 'ರಾಜವಿಲಾಸ' ನೌಕೆಯ ಚಿತ್ರವಿದ್ವು ಅದರಲ್ಲಿಯ ಮೂರ್ತಿಯು 
ಪುಲಿಕೇಶಿಯದೇ ಇರಬಹುದೆಂದು ನನಗೆ ತೋರುತ್ತದೆ. ಇರಲಿ! ಮುಖ್ಯವಾಗಿ 
ಹೇಳುವುದೇನೆಂದರೆ, ಈ ಪುಲಿಕೇಶಿಯ ಹೆಸರನ್ನು ಯಾವ ಕನ್ನಡಿಗನೂ ಎಂದಿಗೂ 


ಮರೆಯಕೂಡದು. ಇವನ ಪರಾಕ್ರಮದ ಮತ್ತು ರಾಜನೀತಿಯ ಕೃತ್ಯಗಳನ್ನು ಎಷ್ಟು 
ವರ್ಣಿಸಿದರೂ ಸ್ವಲ್ಪವೇ! ಇವನ ಕಾಲದಲ್ಲಿ ಇವನ ಹಿರೆಯ ಸೊಸೆಯಾದ 
'ವಿಜಯಭಟ್ಟಾರಿಕಾ' ಎಂಬವಳು ಸಾವಂತವಾಡಿಯನ್ನಾಳಿದಳು. ಪುಲಿಕೇಶಿಯ 
ಮಗನ ಆಳಿಕೆಯಲ್ಲಿ ದಕ್ಷಿಣಗುಜರಾಥದಲ್ಲಿ ಚಾಲುಕ್ಯರದೊ೦ದು ಶಾಖೆಯು 
ಸ್ಥಾಪಿಸಲ್ಪಟ್ಟಿತು. ಇವನ ಮಗ, ಮೊಮ್ಮಗ ಮರಿಮಕ್ಕಳು, ಇವರೆಲ್ಲ ಶೂರರಾದ 
ಅರಸರೇ. ಅವರು, ಈ ವ೦ಶದ ಹುಟ್ಟುಹಗೆಗಳಾದ ಪಲ್ಲವರೊಡನೆಯೂ, ಚೋಳ, 
ಪಾಂಡ್ಯ ಹೈಹಯ ಮು೦ತಾದವರೊಡನೆಯೂ ಕಲಿತನದಿ೦ದ ಕಾದಿ, ಚಾಲುಕ್ಕವ೦ಶದ 
ಹೆಸರನ್ನು ಶಾಶ್ವತವಾಗಿ ನಿಲ್ಲಿಸಿರುವರು. ಆದರೆ, ಇತಿಹಾಸವನ್ನು ಕೊಡುವುದು ನಮ್ಮ 
ಮುಖ್ಯ ಉದ್ದೇಶವಿರದೆ, ವೈಭವವನ್ನು ಕಣ್ಣಿದುರಿಗೆ ತಂದಿಡುವುದೇ ನಮ್ಮ ಮುಖ್ಯ 
ಮನೋಗತವಿರುವುದರಿ೦ದ, ನಾವು ಹೆಚ್ಚಿನ ಸಂಗತಿಗಳನ್ನು ಇಲ್ಲಿ ಹೇಳಿರುವುದಿಲ್ಲ ಈ 
ಮಹಾಪುಲಿಕೇಶಿಯಿಂದ ನಾಲ್ಕನೆಯ ತಲೆಯವನಾದ ೨ನೆಯ ವಿಕ್ರಮಾದಿತ್ಯನು ತನ್ನ 
ವಂಶಕ್ಕೆ ಪೂರ್ವದಿಂದಲೂ ಶತ್ರುಗಳಾದ ಪಲ್ಲವರೊಡನೆ ಹೋರಾಡಿ, ಮಾಣಿಕ್ಕದ 
ರಾಶಿಯನ್ನೂ ಗಜತುರಗಗಳನ್ನೂ ಯಥೇಚ್ಛವಾಗಿ ತೆಗೆದುಕೊಂಡು ಅವರ 
ರಾಜಧಾನಿಯಾದ ಕಂಚಿಯನ್ನು ಹೊಕ್ಕ ಸಂಗತಿಯು ಮಾತ್ರ ನೆನಪಿನಲ್ಲಿಡತಕ್ಕುದಾಗಿದೆ. 
ಏಕೆಂದರೆ, ಈ ವಿಕ್ರಮಾದಿತ್ಯನು ಮಿಕ್ಕವರಂತೆ, ಆ ಪಟ್ಟಿಣವನ್ನು ಹಾಳುಮಾಡದೆ, ದೇವ 
ಬ್ರಾಹ್ಮಣರಿಗೂ ಬಡಬಗ್ಗರಿಗೂ ಅನೇಕ ದಾನ ಮುಂತಾದವುಗಳನ್ನು ಮಾಡಿ, ಅಲ್ಲಿಯ 
ರಾಜಸಿಂಹೇಶ್ವರ ಮು೦ತಾದ ದೇವಾಲಯಗಳನ್ನು ಉದ್ಭರಿಸಿದನು. ಇವನ 
ಹೆಂಡತಿಯಾದ ಲೋಕಮಹಾದೇವಿಯೆ೦ಬವಳು ಈತನ ಈ ಜಯದ 
ಸೂಚನಾರ್ಥವಾಗಿ ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷನ ಅತಿ ವಿಸ್ತಾರವಾದ 
ದೇವಾಲಯವನ್ನು (೬೫೬. ಶಕ) ಕಟ್ಟಿಸಿದಳು. ಇವಳು ಆ ಕಾಲದಲ್ಲಿ 'ಕಿಸುವೊಳಲ್‌' 
ಎ೦ದರೆ ಪಟ್ಟದಕಲ್ಲಿನಲ್ಲಿ ಆಳುತ್ತಿದ್ದಳು. ಆದರೆ, ಇವನ ಮಗನ ಕಾಲಕ್ಕೆ ಏಳೆಂಟು 
ತಲೆಗಳಿ೦ದ ಅವಿಚ್ಛಿನ್ನವಾಗಿ ನಡೆಯುತ್ತ ಕೈವಶವಾಗಿದ್ದರಾಜ್ಯಲಕ್ಷ್ಮಿಯು ಈ ವ೦ಶವನ್ನು 


ಬಿಟ್ಟು ಹೋದಳು. ರಾಷ್ಟ್ರಕೂಟದ ಅರಸನಾದ ದಂತಿದುರ್ಗನೆಂಬವನು ಇವನ 
ರಾಜ್ಯವನ್ನು ಸೆಳೆದುಕೊಂಡು, ರಾಷ್ಟ್ರಕೂಟವಂಶವನ್ನು ಸ್ಥಾಪಿಸಿದನು. 


ಈ ಬಗೆಯಾಗಿ, ಕರ್ನಾಟಕವನ್ನೆಲ್ಲಒ೦ದೇ ಛತ್ರದ ಕೆಳಗೆ ತಂದು ಕರ್ನಾಟಕದ 
ಕೀರ್ತಿಯನ್ನು ದಶದಿಕ್ಕುಗಳಲ್ಲಿ ಪಸರಿಸುವಂತೆ ಮಾಡಿದ ಈ ಚಾಲುಕ್ಕರು ಕೆಲವು ಕಾಲ 
ಇತಿಹಾಸದಿಂದ ಮರೆಯಾದರು. ಆದರೆ, ಚಾಲುಕ್ಕರು ಮುಳುಗಿದರೂ, ಕರ್ನಾಟಕ 
ವೈಭವವು ಮುಳುಗಲಿಲ್ಲ ಏಕೆಂದರೆ, ಇವರ ತರುವಾಯ ಬಂದ ಅರಸರೂ 
ಕರ್ನಾಟಕಸ್ಥರೇ. ಅವರೂ ಏಕಛತ್ರಾಧಿಪತಿಗಳೇ. ಇರಲಿ. ಅವರ ಇತಿಹಾಸವನ್ನು 
ಮುಂದಿನ ಪ್ರಕರಣದಲ್ಲಿ ಕೊಡುವೆವು. ಈ ಚಾಲುಕ್ಯವ೦ಶದ ೨ನೆಯ ಪುಲಿಕೇಶಿ, ಅವನ 
ಸೊಸೆಯಾದ 'ವಿಜಯಭಟ್ಟಾರಿಕೆ' ಮತ್ತು ೨ನೆಯ ವಿಕ್ರಮಾದಿತ್ಯನ ಹೆಂಡತಿಯಾದ 
'ಲೋಕಮಹಾದೇವಿ' ಮುಂತಾದವರು ಕನ್ನಡಿಗರ  ಸ್ಕೃತಿಪಥದಿಂದ 
ಮರೆಯಾಗುವುದೆಂತು! ಹ್ಯುವೆನ್‌ತ್ಚ೦ಗನು ವರ್ಣಿಸಿದ ಕನ್ನಡಿಗರ ಸ್ವಭಾವವೂ, 
ಶೌರ್ಯವೂ, ಕನ್ನಡಿಗರಲ್ಲಿದ್ದ ಅವರ ವಿಷಯದಲ್ಲಿಯ ಅನಾದರವನ್ನುಓಡಿಸಲಾರವೇ! 
ಬಾದಾಮಿಯ ಗವಿಗಳೂ, ಅಜ೦ತೆಯಲ್ಲಿಯ ಅತ್ಯಂತ ಸು೦ದರವಾದ ಚಿತ್ರಗಳೂ ಈ 
ಚಾಲುಕ್ಯವಂಶದೀಪಕರನ್ನು ಕನ್ನಡಿಗರ ಕಣ್ಣಿದಿರಿಗೆ ಥಟ್ಟನೆ ತ೦ದಿರಿಸದೆ ಇರವು. ಪ್ರಸಿದ್ಧ 
ಜೈನ ಕವಿಯಾದ 'ರವಿಕೀರ್ತಿ'ಯು ೨ನೆಯ ಪುಲಕೇಶಿಯ ಸಂಬಂಧವಾಗಿ 
ಐಹೊಳೆಯಲ್ಲಿ ಶಿಲಾಲೇಖವನ್ನು ಬರೆದಿಟ್ಟು ಕನ್ನಡಿಗರ ವೈಭವಕ್ಕೆ ಸಾಕ್ಷಿಯಾಗಿ 
ನಿಂತಿರುತ್ತಾನೆ. ಕನ್ನಡಿಗರು ಆ ಲೇಖವನ್ನೇ ಕಣ್ಣೆರದು ನೋಡದಿದ್ದರೆ ಅವನೇನು 
ಮಾಡಿಯಾನು! 


ಆನೆಯ ಪ್ರಕರಣ. 
ರಾಷ್ಟ್ರ ಕೂಟವಂಶಾವಳಿ.* 


ದಂತಿವರ್ಮ 


ಶುಭತುಂಗ 
ದಂತಿದುರ್ಗ೭೫೪) 
ಥ್ರವನಿರುವಮ 


ಗೋವಿಂದ, ಜಗತ್ತುಂಗ, ಇಂದ್ರ ಗುಜರಾಥದಲ್ಲಿ 
ಪ್ರಭೂತವರ್ಷ.(೭೯೪-೮೧೪) ಶಾಖೆಯನ್ನು ಸ್ಥಾಪಿಸಿದನು. 


ಸರ್ವ ಅಮೋಘವರ್ಷ, ನೃಪತು೦ಗ(೮೧೫-೮೭೭) 


ಕೃಷ್ಣ(೨), ಅಕಾಲವರ್ಷ(ಆ೮೮೪-೯೧೩) 


ಇಂದ್ರ (೩) (೯೧೫-೯೧೭) 


ಅಮೋಘವರ್ಷ (೯೩೩-೯೬೮) 


ಕೃ ತ್ವ ಅಕಾಲವರ್ಷ (೯೩೩-೯೬೮) 


ಇಂದ್ರ ೯೮೨ರಲ್ಲಿ ಮಡಿದನು. 


ಈ ವಂಶಾವಳಿಯಲ್ಲಿ ಪ್ರಸಿದ್ಧ ಅರಸರ ಹೆಸರುಗಳನ್ನು ಮಾತ್ರ ಕೊಟ್ಟಿದ್ದೇವೆ 


ಬ್ರಜ್‌ 


ರಾಷ್ಟ್ರ ಕೂಟಿರು.? 
(೭೫೭-೯೭೩) 

ಕಂ--ಶ್ರೀತಳ್ತುರದೊಳ್ಳೌಸ್ತುಭ | ಜಾತದ್ಯುತಿ ಬಳಸಿ ಕಾ೦ಡಪಟದಂತಿರೆ ಸಂ || 

ಪ್ರೀತಿಯಿನಾವನನಗಲ | ಲ್ಡೀತಿ ನಿರಂತರನುದಾರನಾ ನೃಪತುಂಗಂ || 

--ಕವಿರಾಜಮಾರ್ಗ. 

ವಾಚಕರೇ, ಬಾದಾಮಿಯ ಚಾಲುಕ್ಕರು ಇಡೀ ಕರ್ನಾಟಕವನ್ನೇ ತಮ್ಮ 
ಅಂಕಿತವಾಗಿ ಮಾಡಿಕೊಂಡು, ಕರ್ನಾಟಕ ಸಾಮ್ರಾಜ್ಯವನ್ನು ಕರ್ನಾಟಕದ ಹೊರಗೂ 
ಬಹಳ ದೂರದವರೆಗೆ ಹಬ್ಬಿಸಿದ ಸಂಗತಿಯನ್ನುಹೋದ ಪ್ರಕರಣದಲ್ಲಿಹೇಳಿರುವೆವಷ್ಟೆ 
ಈ ಬಗೆಯಾಗಿ ಚಾಲುಕ್ಯರು ಬಿತ್ತಿದ ಕರ್ನಾಟಕ ಸಾರ್ವಭೌಮತ್ವದ ಬೀಜವನ್ನು 
ರಾಷ್ಟ್ರಕೂಟರು ವೃಕ್ಷವಾಗಿ ಬೆಳಿಸಿದರು. ಚಾಲುಕ್ಕರು ಹೋಗಿ ರಾಷ್ಟ್ರಕೂಟರು ಬಂದರೂ 
ಕರ್ನಾಟಕ ವೈಭವವು ಕನ್ನಡಿಗರ ಕೈಬಿಟ್ಟು ಹೋಗಲಿಲ್ಲ ಯಾಕಂದರೆ, ರಾಷ್ಟ್ರಕೂಟರೂ 
ಕನ್ನಡಿಗರೇ, ಅವರೂ ತಮ್ಮ ರಾಜಧಾನಿಯನ್ನು ಕರ್ನಾಟಕದಲ್ಲಿಯೇ ಸ್ಥಾಪಿಸಿದರು. 
ಅವರೂ ಕನ್ನಡ ಭಾಷೆಯನ್ನೇ ಬೆಳಿಸಿದರು. ಆದುದರಿ೦ದ, ಚಾಲುಕ್ಯರ ಕಾಲದಲ್ಲಿ 
ಮೇಲೈಗೆ ಬಂದ ಕರ್ನಾಟಕ ಸಾರ್ವಭೌಮತ್ವವು ರಾಷ್ಟ್ರಕೂಟರ ಕಾಲದಲ್ಲಿಯೂ 
ಅವ್ಯಾಹತವಾಗಿ ಮುಂದಕ್ಕೆ ಸಾಗಿತು. 

ಈ ರಾಷ್ಟ್ರಕೂಟಿವಂಶದ ಮೊದಲನೆಯ ಅರಸನೂ ಚಾಲುಕ್ಕರಂತೆ 
ಮೊದಲಿಗೆ ಉತ್ತರದಿಂದ ಬಂದವನು. ದಂತಿದುರ್ಗನೆಂಬವನು ಉತ್ತರದಿಂದ ಬಂದು 


2 ಈ ವಂಶದ ಲೇಖಗಳು ಸುಮಾರು ೬೦-೭೦ ಮಾತ್ರವೇ ಪ್ರಸಿದ್ಧವಾಗಿವೆ. ಅವು ಸಾಮನಗಡ, ವಾಣಿ, ಕಾವಿ, 
ಕಾನ್ಜೇರಿ, ಸಾಂಗಲಿ, ಕರ್ಹಾಡ, ಹತ್ತಿಮತ್ತೂರ, ಪಟ್ಟಿದಕಲ್ಪ ಲಕ್ಷ್ಮೇಶ್ವರ, ಪೇರೂಳ, ಸವದತ್ತಿ ಮುಂತಾದ 
ಸ್ಥಳಗಳಲ್ಲಿ ದೊರೆತಿರುತ್ತವೆ. 


ಬಾದಾಮಿಯ ಚಾಲುಕ್ಕರ ಕೊನೆಯ ಅರಸನಾಜ ಕೀರ್ತಿವರ್ಮನೆಂಬವನನ್ನು 
ಸೋಲಿಸಿ, ಅವನ ರಾಜ್ಯವನ್ನು ಕಸುಕೊ೦ಡನು. ಅವನು ಕಂಚಿ, ಕಲಿ೦ಗ, ಕೋಸಲ, 
ಶ್ರೀಶೈಲ, ಮಾಳವ, ಲಾಟ, ಟಿಂಕ ಮುಂತಾದ ರಾಜ್ಯಗಳನ್ನು ಗೆದ್ದನೆ೦ತಲೂ, 
ಉಜ್ಜಯಿನಿಯಲ್ಲಿ. ಸುವರ್ಣ-ರತ್ನ ಮುಂತಾದುವುಗಳನ್ನು ವಿಪುಲವಾಗಿ 
ದಾನಮಾಡಿದನೆ೦ತಲೂ ಉಲ್ಲೇಖವಿದೆ. 

ದಂತಿದುರ್ಗನ ತರುವಾಯ, ಕೃಷ್ಣರಾಜ ಅಥವಾ ಶುಭತು೦ಗನು (೭೬೦- 
೭೬೦) ಪಟ್ಟವನ್ನೇರಿ, ಚಾಲುಕ್ಯರನ್ನು ಪುನಃ ಸ೦ಪೂರ್ಣವಾಗಿ ಸೋಲಿಸಿ, ರಾಷ್ಟ್ರಕೂಟರ 
ಸಾರ್ವಭೌಮತ್ವವನ್ನು ದೃಢವಾಗಿ ನಿಲ್ಲಿಸಿದನು. ಜಗತ್ತಿನೊಳಗಿನ ಪ್ರವಾಸಿಕರೆಲ್ಲರನ್ನು 
ಅತಿಶಯವಾಗಿ ಬೆರಗುಗೊಳಿಸುವಂಥ ವೇರೂಳಿನಲ್ಲಿಯ ಅತ್ಯದ್ಭುತವಾದ 
'ಕೈಲಾಸ'ವೆಂಬ ಅಖಂಡವಾದ ಕಲ್ಲಿನ ಗುಡಿಯನ್ನು ಕೊರಸಿದವನು ಇದೇ 
ಕೃಷ್ಣರಾಜನು. (ವೈಭವವರ್ಣನೆಯ ೧೨ನೆಯ ಪ್ರಕರಣವನ್ನುನೋಡಿರಿ). 

ಇವನ ತರುವಾಯದಲ್ಲಿ ಧ್ರುವನು ಹೆಸರುವಾಸಿಯಾದ ಅರಸನು, ಇವನಿಗೆ 
'ನಿರುಪಮ', 'ಕಲಿವಲ್ಲಭ' ಎಂದೂ ಹೆಸರುಗಳಿದ್ದುವು. ಇವನು ಪಲ್ಲವರನ್ನೂ 
ಗ೦ಗರನ್ನೂ ಗೆದ್ದು ಅವರಿಂದ ಕಪ್ಪವನ್ನು ತೆಗೆದುಕೊ೦ಡದ್ದಲ್ಲದೆ ಉತ್ತರದಲ್ಲಿ 
ಅಲ್ಲಾಬಾದದ ಹತ್ತರವಿರುವ ಕೌಸಾಂಬಿಯಲ್ಲಿ ಆಳುತ್ತಿದ್ದವತ್ಸ ಅರಸನ ಮೇಲೆ ದಂಡೆತ್ತಿ 
ಹೋಗಿ, ಅವನನ್ನು ಕಾಡಿಗೆ ಅಟ್ಟಿ ಅವನಿಂದ ರಾಜಛತ್ರಗಳನ್ನು ಕಸುಕೊ೦ಡನು. 

ಅನಂತರ ೩ನೆಯ ಗೋವಿಂದನು ಬಲಾಢ್ಯ ಅರಸನು. ಸಿಂಹಾಸನವನ್ನೇರಿದ 
ಕೂಡಲೇ ಒಳಸ೦ಚುಮಾಡಿದ್ದ ಹನ್ನೆರಡು ಜನ ಅರಸರನ್ನು ಇವನೊಬ್ಬನೇ ಬಗ್ಗು 
ಬಡಿದನು. ಅನಂತರ ಇವನು ಗುರ್ಜರ ಮಾಳವ ದೇಶಗಳನ್ನು ತೆಗೆದುಕೊಂಡನು. 
ಅಲ್ಲಿಂದ ವಿಂಧ್ಯ ಪರ್ವತಕ್ಕೆ ಸಾಗಿ ಹೋಗಿ 'ಮಾರಾಶ್ವರ'ನೆಂಬ ಅರಸನನ್ನು 
ವಶಮಾಡಿಕೊ೦ಡನು. ಮುಂದೆ ಅವನು ದಕ್ಷಿಣಕ್ಕೆ ತುಂಗಭದ್ರೆಯ ಕಡೆಗೆ ಹೊರಳಿ, 
ಪಲ್ಲವರನ್ನು ಗೆದ್ದು ವೆಂಗೀದೇಶದ ಅರಸನನ್ನು (ಪೂರ್ವ ಚಾಲುಕ್ಕರ ಅರಸನಿಗೆ) 


ದಾಸಾನುದಾಸನನ್ನಾಗಿ ಮಾಡಿಕೊಂಡು, ಅವನ ಕೈಯಿಂದ ತನ್ನ ಕೋಟೆಯ 
ಗೋಡೆಗಳನ್ನು ಕಟ್ಟಿಸಿಕೊ೦ಡನು. ಈತನ ವಿಜಯಯಾತ್ರೆಯು ೮೦೪ ನೆಯ ಇಸ್ವಿಯ 
ಸುಮಾರಿಗೆ ಮುಗಿಯಿತು. ಸಾರಾ೦ಶ, ಈ ಮೂರನೆಯ ಗೋವಿಂದನು ರಾಷ್ಟ್ರಕೂಟ 
ಅರಸರೊಳಗೆ ಅತ್ಯಂತವಾಗಿ ಶೂರನಾದ ಅರಸನು. ಈತನ ಕಾಲಕ್ಕೆ ರಾಷ್ಟ್ರಕೂಟರ 
ರಾಜ್ಯವಿಸ್ತಾರವು ಉತ್ತರದಲ್ಲಿ ಮಾಳವಾದೇಶದಿಂದ ದಕ್ಷಿಣಕ್ಕೆ ಕಂಚಿಯವರೆಗೆ ಹಬ್ಬಿತ್ತು. 
ನರ್ಮದೆಯಿ೦ದ ತುಂಗಭದ್ರೆಯವರೆಗಿನ ಪೂರ್ವ ಪಶ್ಚಿಮ ಸಮುದ್ರಗಳ ನಡುವಿನ 
ಪ್ರದೇಶವಂತೂ ಪ್ರತ್ಯಕ್ಷವಾಗಿ ಈತನ ಆಧೀನದಲ್ಲಿಯೇ ಇತ್ತು. ಮಿಕ್ಕ ಪ್ರದೇಶದಲ್ಲಿ ಈತನ 
ವರ್ಚಸ್ಸು ನಡೆಯುತ್ತಿತ್ತು. 

ಈ ಗೋವಿಂದನ ಮಗನೇ ಕನ್ನಡಿಗರೆಲ್ಲರಿಗೂ ಪರಿಚಿತನಾದ 
ಅಮೋಘವರ್ಷ ಅಥವಾ ನೃಪತುಂಗನು; ಉಪಲಬ್ಧವಿರುವ ಕನ್ನಡ ಗ್ರಂಥಗಳಲ್ಲಿ 
ಎಲ್ಲಕ್ಕೂ ಹಳೆಯದಾದ 'ಕವಿರಾಜಮಾರ್ಗ' ಎ೦ಬ ಪ್ರಖ್ಯಾತಗ್ರಂಥದ ಕರ್ತನು ಈತನೇ. 
ಗುಣಭದ್ರನ ಗುರುವೂ ಆದಿಪುರಾಣವೆ೦ಬ ಜೈನಗ್ರ೦ಥದ ಕರ್ತನೂ ಆದ ಜಿನಸೇನನು 
ಈ ನೃಪತುಂಗನ ಗುರು. ಮುಂಬಯಿ ಹತ್ತರಿರುವ ಕಾನ್ಹೇರಿಯ ಶಿಲಾ ಲಿಪಿಗಳಲ್ಫಿ 
ಅಲ್ಲಿಯ ಶಿಲಾಹಾರರು ಈ ನೃಪತುಂಗನ ಮಾಂಡಲಿಕರಾಗಿದ್ದಂತೆ ಉಲ್ಲೇಖವಿದೆ. ಈ 
ಅಮೋಘವರ್ಷನು ಮಳಖೇಡದಲ್ಲಿ ಕರ್ನಾಟಿಕ ಸಿಂಹಾಸನದ ಮೇಲೆ ಒಟ್ಟಿಗೆ ೬೩ 
ವರ್ಷಗಳವರೆಗೆ ಕುಳಿತು ಅತ್ಯ೦ತ ವೈಭವದಿಂದ ರಾಜ್ಯವಾಳಿದನು. ಇಂಥವನನ್ನು 
ಕನ್ನಡಿಗರು ಮರೆಯುವುದು ಹೇಗೆ? 

ಆದರೆ ಚಾಲುಕ್ಕರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧನಾದ ೨ನೆಯ ಪುಲಿಕೇಶಿಯ 
ತರುವಾಯದಲ್ಲಿ ಒಬ್ಬರಿಗಿ೦ತ ಒಬ್ಬರು ದೊಡ್ಡ ದೊಡ್ಡ ಅರಸರು ಆಗಿಹೋದಂತೆ ಈ 
ರಾಷ್ಟ್ರಕೂಟರಲ್ಲಿ ಆಗಲಿಲ್ಲ ಅಮೋಘವರ್ಷನ ತರುವಾಯದಲ್ಲಿ ಪಟ್ಟವೇರಿದ ಒಬ್ಬಿಬ್ಬ 
ಅರಸರು ಶೂರರಾಗಿ ಹೋದರೂ ಅವರು ಬಹಳ ದಿವಸ ಆಳಲಿಲ್ಲ ಮುಂದೆ 
ರಾಷ್ಟ್ರಕೂಟ ಅರಸರ ಹುಟ್ಟುಹಗೆಗಳಾದ ಚಾಲುಕ್ಯರು ಪ್ರಬಲರಾಗಿ, ಅವರಲ್ಲಿ 


5) 
೦ಪೂರ್ಣವಾಗಿ ಸೋಲಿಸಿ, ರಾಜ್ಯವನ್ನು ಸೆಳೆದುಕೊಂಡು, ಪುನಃ ಚಾಲುಕ್ಯ ವಂಶವನ್ನು 


ಸ್ಥಾಪಿಸಿದನು (೯೭೨. ಈ ಮೇರೆಗೆ ನೃಪತುಂಗ ಅಥವಾ ಅಮೋಘವರ್ಷನ 
ತರುವಾಯ ಸುಮಾರು ನೂರು ವರ್ಷಗಳಲ್ಲಿಯೇ ಈ ವ೦ಶವು ಲಯಹೊಂದಿತು. 


ತ್ಲೆಲಪನೆಂಬವನು ಈ ರಾಷ್ಟ್ರಕೂಟಿವಂಶದ ಅರಸನಾದ ಕರ್ಕನೆಂಬವನನ್ನು 
ಸ 


೯ನೆಯ ಪ್ರಕರಣ. 


ಕಲ್ಯಾಣ-ಚಾಲುಕ್ಕರ ವಂಶಾವಳಿ. 


ತೈಲಪ (೯೭೩-೯೯ಇ೭) 


ಸತ್ಯಾಶ್ರಯ, ಇರಿವ-ಬೆಡ೦ಗ (೯೯೭-೧೦೦೮) 


ವಿಕ್ರಮಾದಿತ್ಯ (೧೦೦೮-೧೦೧೮) 


ಜಯಸಿಂಹ, ಜಗದೇಕಮಲ್ಲ(೧೦೧೮-೧೦೪೦) 


ಸೋಮೇಶ್ವರ (೧), ಆಹವಮಲ್ಲ, 
ತ್ರೈಲೋಕ್ಯಮಲ್ಲ (೧೦೪೦-೧೦೬೯) 


ಸೋಮೇಶ್ವರ (೨), ಭುವನೈಕಮಲ್ಲ (೧೦೬೯-೧೦೭೬) 
ಚಾಲುಕ್ಯವಿಕ್ರಮ, ವಿಕ್ರಮಾದಿತ್ಯ, ತ್ರಿಭುವನಮಲ್ಲ (೧೦೭೬-೧೧೨೬) 
ಸೋಮೇಶ್ವರ (೩), ಭೂಲೋಕಮಲ್ಲ (೧೧೨೬-೧೧೩೮) 


ಜಗದೇಕಮಲ್ಲ (೧೧೩೮-೧೧೫೦) 


ತೈಲಪ, ತ್ರೈಲೋಕ್ಯಮಲ್ಲ, ನೂರ್ಮಡಿ (೧೧೫೦-೧೧೬೫) 


ಸೋಮೇಶ್ವರ (೪), ತ್ರಿಭುವನಮಲ್ಲ (೧೧೮೨-೧೧೮೪) 


ಕಲ್ಯಾಣದ ಚಾಲುಕೃರು.' 
(೯೭೩-೧೧೮೦) 
ಶ್ರೀವಲ್ಲಭನಹಿತಜಯ | ಶ್ರೀವಲ್ಲಭನೆನಿಸಿ ವಿಶ್ವಮಾದಿತ್ಯಂಗಂ | | 
ಶ್ರೀವಧುವೊಲೆಸೆವ ಬೊಂಧಾ | ದೇವಿಗವಾದ೦ ತನೂಭವಂ ತೈಲನ್ಯಪಂ | | 
--ಗದುಗಿನ ಶಿಲಾಲೇಖ. 
3೫೫7 Sf ಪ್ರಾಕಾರ ೪777 | 
ae Teagan ॥ 
aq ATTA af: | 
ಗರಗರ ತರಕಾಗೌತ TapafacAdd: || 
- THAT (TARA) 
3೫ govaeTafeca eae | 
ಕಗ್ಗಗಳ sdeTaTedfAe: | 
3೫೫7೫7 ಗಾಗಾರ agreed | 
seaqeAANG fated: | 
MITTEN ETT ಕತ ಕಳಾ feet | 
sreoAfaerTaqaTed ೫೫ ಸಕ ೫೫: || 


' ಈ ಚಾಲುಕ್ಯರ ಲೇಖಗಳು ಸುಮಾರು ೩೦೦-೪೦೦ ದೊರೆತಿರುತ್ತವೆ. ಆದರೆ, ಮೈಸೂರಿನವರು ಮುದ್ರಿಸಿದ 
ಲೇಖಗಳನ್ನು ಬಿಟ್ಟರೆ ಇತ್ತಕಡೆಗೆ ೧೦೦-೧೧೫ ಲೇಖಗಳು ಮಾತ್ರವೇ ಪ್ರಸಿದ್ಧವಾಗಿರುತ್ತವೆ. ಚಾಲುಕ್ಯ 
ವಿಕ್ರಮನೊಬ್ಬನ ಶಿಲಾಲೇಖಗಳೇ ಇನ್ನೂರರ ಮೇಲೆ ಇರುತ್ತವೆ. ಇವರ ಶಿಲಾಲೇಖಗಳು ಗದಗ, ಭೈರಮಟ್ಟ 
ಅಮ್ಮಿನಭಾವಿ, ಮಿರಜ, ಬ೦ಕಾಪುರ, ಕರಿಗುದರಿ ಮು೦ಕಾದ ಅನೇಕ ಸ್ಥಳಗಳಲ್ಲಿ ದೊರೆಯುತ್ತವೆ. 


ಹೆ! ತಾಕಾ [arate ತತ್ತ MANIA | 
dma gd Ap 7೫7 Yer ॥ 
—frmiedaae (AERO). 
ಕನ್ನಡಿಗರ, ಈ ಪ್ರಕರಣದಲ್ಲಿ ನಾವು ನಿಮ್ಮ ರಾಜವೈಭವದ 
ಪರಮಾವಧಿಯನ್ನು ವರ್ಣಿಸುವೆವು. ಈ ಕಲ್ಯಾಣ ಚಾಲುಕ್ಕರ ಕಾಲವೆಂದರೆ ಕರ್ನಾಟಕ 
ವೈಭವ ಸೂರ್ಯನ ಮಧ್ಯಾನ್ನಕಾಲವು. ಬಾದಾಮಿಯ ಚಾಲುಕ್ಕರು ಬಿತ್ತಿದ ಬೀಜವು 
ರಾಷ್ಟ್ರಕೂಟರ ಕಾಲದಲ್ಲಿ ವೃಕ್ಷವಾಗಿ ಬೆಳೆದು, ಅದರ ಸವಿಯಾದ ಫಲಗಳು ಈ 
ಕಲ್ಯಾಣಚಾಲುಕ್ಯರ ಕಾಲದಲ್ಲಿ ತಿನ್ನಲಿಕ್ಕೆ ದೊರೆತವು. ಇವರ ಕಾಲದಲ್ಲಿ ಕನ್ನಡಿಗರ 
ಕೀರ್ತಿಯು ದಶದಿಕ್ಕುಗಳಲ್ಲಿ ಹಬ್ಬಿತು. ಕನ್ನಡಿಗರ ಧ್ವಜಪತಾಕೆಯು ಈಶಾನ್ಯಕ್ಕೆ 
ಅಸಾಮಪ್ರಾ೦ತದಲ್ಲಿಊರಲ್ಪಟ್ಟಿತು. ಕರ್ನಾಟಕ ಅರಸರು ಅನೇಕ ಕವಿ ಪುಂಗವರಿಗೂ 
ವಿದ್ಧಜ್ನನರಿಗೂ ಆಶ್ರಯದಾತರಾದರು. ಈ ಬಗೆಯಾಗಿ ಕನ್ನಡಿಗರಿಗೆ ಅತ್ಯಂತ 
ಅಭಿಮಾನಾಸ್ಪದವಾದ ಈ ಚಾಲುಕ್ಕರ ಇತಿಹಾಸವನ್ನು ಇಲ್ಲಿ ಕೊಡುವೆವು. 

ಈ ಚಾಲುಕೃವಂಶದ ಮೂಲಪುರುಷನು ತೈಲಪನು. ಇವನು ಚೋಳ 
ಅರಸನನ್ನೂ ಚೇದಿ (ಬುಂದೇಲಖಂಡ) ಅರಸನನ್ನೂ ಗೆದ್ದನು. ಈ ತೈಲಪನು 
ಗುಜರಾಥಚಾಲುಕ್ಕವಂಶದ ಮೂಲಪುರುಷನಾದ ಮೂಲರಾಜನ ಮೇಲೆ 
ಬಾರಪ್ಪನೆ೦ಬವನನ್ನು ಕಳಿಸಿದನು. ಆತನು ಮೂಲರಾಜನನ್ನು ಸೋಲಿಸಿದನು. ಆ 
ಮೇಲೆ ತೈಲಪನು ಮಾಳವದೇಶದ ಮೇಲೆ ದಾಳಿಯಿಟ್ಟನು. ಭಾರತೀಯರಿಗೆಲ್ಲರಿಗೂ 
ಅತಿಪರಿಚಿತನಾದ ಪ್ರಸಿದ್ಧ ಭೋಜರಾಜನ ಕಕ್ಕನಾದ ಮುಂಜನೆಂಬವನೇ ಆಗ 
ಮಾಳವಾಧಿಪತಿಯಾಗಿದ್ದವು. ಈ ಮು೦ಜನು ದೊಡ್ಡ ಸೈನ್ಯದೊಂದಿಗೆ 
ಗೋದಾವರಿಯನ್ನು ದಾಟಿ ಬಂದು ತೈಲಪನನ್ನು ಕೆಣಕಿದನು. ಆದರೆ ತೈಲಪನು 


ಅವನನ್ನು ಸೋಲಿಸಿ ಸೆರೆಹಿಡಿದನು. ಮು೦ಜನು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಸಿದ್ದರಿ೦ದ 
ತೈಲಪನು ಆತನ ತಲೆಹಾರಿಸಿದನು. ಈತನ ಮಾಂಡಲಿಕನೊಬ್ಬ ಸವದತ್ತಿಯಲ್ಲಿ 
ಜೈನಗುಡಿಗೆ ಭೂಮಿಧಾನ ಕೊಟ್ಟಿರುತ್ತಾನೆ. ತೈಲಪನ ಹೆ೦ಡತಿಯ ಹೆಸರು ಜಾಕವ್ಪೆ. 
ಇವಳು ತೈಲಪನು ಮುರಿದ ರಾಷ್ಟ್ರಕೂಟವ೦ಶದ ರಾಜಪುತ್ರಿಯು. 

ತೈಲಪನ ತರುವಾಯ (೧೦೪೦) ಈ ವಂಶದ ದೊಡ್ಡ ಅರಸನು ಸೋಮೇಶ್ವರ 
ಅಹವಮಲ್ಲನು. ಪಟ್ಟಿವೇರಿದಕೂಡಲೆ ಇವನು ಚೋಳರಾಜನೊಡನೆ 
ಕಾದಬೇಕಾಯಿತು. ಅವನನ್ನು ಗೆದ್ದ ನಂತರ ಉತ್ತರಕ್ಕೆ ತೆರಳಿ ಭೋಜನ 
ರಾಜಧಾನಿಯಾದ ಧಾರಾಪಟ್ಟಣವನ್ನು ತೆಗೆದುಕೊಂಡನು. ಚೇದಿ ಅರಸನಾದ 
ಕರ್ಣನನ್ನು ಹಿಡಿದು ಕೊಂದನು. ಅಲ್ಲಿಂದ ಹೊರಟು ಪಶ್ಚಿಮ ಸಮುದ್ರದ ಕಡೆಗೆ ತಿರುಗಿ 
ಅಲ್ಲಿಯ ಅರಸನನ್ನು ಗೆದ್ದು ವಿಜಯಸ್ತ೦ಭವನ್ನು ಊರಿ, ಸಮುದ್ರಮಾರ್ಗದಿಂದ 
ದಕ್ಷಿಣಕ್ಕೆ ಇಳಿದುಬ೦ದನು. ಮು೦ದೆ ಚೋಳರ ರಾಜಧಾನಿಯಾದ ಕಂಚಿಯನ್ನು 
ತೆಗೆದುಕೊ೦ಡು, ಆ ಅರಸನನ್ನು ಓಡಿಸಿದನು. ಈ ಸೋಮೇಶ್ಚರನು ಉತ್ತರದಲ್ಲಿ 
ಕನ್ಯಾಕುಬ್ಬ ಅಂದರೆ ಕನೋಜದ ಅರಸನನ್ನು ಗೆದ್ದದರಿಂದ ಅವನು ಓಡಿಹೋಗಿ 
ಅಡವಿಯನ್ನು ಆಶ್ರಯಿಸಬೇಕಾಯಿತು. ಸೋಮೇಶ್ವರನೇ ಕಲ್ಯಾಣ ಪಟ್ಟಣವನ್ನು 
ಸ್ಥಾಪಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿದನು. ಇವನಿಗೆ ಸೋಮೇಶ್ವರ, 
ವಿಕ್ರಮಾದಿತ್ಯ ಮತ್ತು ಜಯಸಿಂಹ ಹೀಗೆ ಮೂರುಮಂದಿ ಮಕ್ಕಳು. ೨ನೆಯ ಮಗನಾದ 
ವಿಕ್ರಮಾದಿತ್ಯನು ಇವರೆಲ್ಲರೊಳಗೆ ಚತುರನೂ ವಿದ್ದಾಂಸನೂ ಆಗಿದ್ದನು. ಅವನನ್ನೇ 
ಯುವರಾಜನನ್ನಾಗಿ ಮಾಡಬೇಕೆಂದು ಸೋಮೇಶ್ವರನ ಇಚ್ಛೆ. ಆದರೆ ವಿಕ್ರಮಾದಿತ್ಯನು 
ತನ್ನ ಅಣ್ಣನ ಹಕ್ಕನ್ನು ಮುಳುಗಿಸಲು ಇಚ್ಛಿಸಲಿಲ್ಲ ಆದರೂ ತಂದೆಗೆ ಆತನ 
ಸಮರಸಾಹಸಗಳಲ್ಲಿ ಸಹಾಯ ಮಾಡಿದವನು ವಿಕ್ರಮನೇ, ಈ ವಿಕ್ರಮನು ಮೊದಲು 
ಚೋಳರನ್ನು ಗೆದ್ದು ಆ ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಕೂಡಿಸಿಕೊ೦ಡನು. ಮಾಳವದ 
ಅರಸನಿಗೆ ಸಹಾಯಮಾಡಿ, ಅವನು ಕಳೆದುಕೊಂಡ ಪಟ್ಟವನ್ನು ಅವನಿಗೆ 


ಕೊಡಿಸಿದನು. ಬಂಗಾಲ ಅಸಾಮಪ್ರಾ೦ತಗಳಮೇಲೆ ದಾಳೀ ಇಟ್ಟಿನು. ಕೇರಳರನ್ನು 
ಕೆಣಕಿದನು. ಸಿಂಹಳ ದ್ವೀಪದ ಅರಸನು ಇವನಿಗೆ ಶರಣಾಗತನಾದನು. ಕಂಚಿಯನ್ನು 
ಕೈವಶಮಾಡಿಕೊ೦ಡನು. ಅಲ್ಲಿಂದ ವೆಂಗಿದೇಶ ಅಂದರೆ ತೆಲುಗುದೇಶದ ಕಡೆಗೆ 
ಹೊರಳಿದನು. ಹೀಗೆ ವಿಕ್ರಮಾದಿತ್ಯನು ಒ೦ದೇಸಮನೇ ರಾಜ್ಯಗಳನ್ನು ಗೆಲ್ಲುತ್ತ 
ಸಾಗಿರಲು, ಇತ್ತ ಅವನ ತಂದೆಯಾದ ಸೋಮೇಶ್ವರನಿಗೆ ವಿಷಮಜ್ಜರ ಹುಟ್ಟಿತು. ಇನ್ನು 
ತನಗೆ ಬದುಕುವ ಆಶೆಯಿಲ್ಲವೆಂದು ತಿಳಿದ ಕೂಡಲೆ ಅವನು ತುಂಗಭದ್ರೆಯ ಬದಿಗೆ 
ಬಂದು, ಸುವರ್ಣದಾನ ಮೊದಲಾದುವುಗಳನ್ನು ಮಾಡಿ ನದಿಯಲ್ಲಿ ಹೋಗಿ ಮುಳುಗಿ 
ಸತ್ತುಹೋದನು.  ಆಹವಮಲ್ಲನು ವಿದ್ಯಾ ಪಕ್ಷಪಾತಿಯು, ವಿದ್ವಾಂಸರಿಗೆ 
ಆಶ್ರಯದಾತನು. ಇವನ ಸದ್ಗುಣಗಳ ಮೂಲಕ, ಕವಿಗಳು ಇವನನ್ನು ತಮ್ಮಕಾವ್ಯಗಳಲ್ಲಿ 
ನಾಯಕನನ್ನಾಗಿ ಮಾಡಿರುವರೆಂದು ಬಿಲ್ಲಣನು ಇವನನ್ನು ವರ್ಣಿಸಿದ್ದಾನೆ. 

ಇವನ ತರುವಾಯ ಇವನ ಹಿರಿಯ ಮಗನಾದ ೨ನೆಯ ಸೋಮೇಶ್ವರನು 
ಪಟ್ಟವೇರಿದನು. ಇವನಿಗೆ ಭುವನೈಕಮಲ್ಲನೆಂದು ಹೆಸರು. ವಿಕ್ರಮಾದಿತ್ಯನು, ತಮ್ಮ 
ತಂದೆಯು ಸತ್ತಸುದ್ದಿಯನ್ನುಕೇಳಿ, ರಾಜಧಾನಿಗೆ ಬಂದು ತಾನು ತಂದ ಸುಲಿಗೆಯನ್ನೆಲ್ಲ 
ಅಣ್ಣನ ವಶಕ್ಕೆ ಒಪ್ಪಿಸಿದನು. ಆದರೆ ಈ ಸೋಮೇಶ್ವರನ ಆಳ್ವಿಕೆಯು ಪ್ರಜೆಗಳಿಗೆ 
ಸುಖಕರವಾಗಲಿಲ್ಲ. ಅವನು ತನ್ನ ಮಂತ್ರಿಗಳ ಮಾತನ್ನೂ ಕೇಳಲಿಲ್ಲ. ತನ್ನ ಕುಶಲ 
ತಮ್ಮನಾದ ವಿಕ್ರಮಾದಿತ್ಯನ ಉಪದೇಶಕ್ಕೂ ಕಿವಿಗೊಡಲಿಲ್ಲ ಮನಬಂದಂತೆ ವರ್ತಿಸಿ 
ಪ್ರಜೆಗಳನ್ನು ಅಸ೦ತುಷ್ಟ ಪಡಿಸಿದನು. ಇಷ್ಟೇ ಅಲ್ಲ ತನ್ನ ತಮ್ಮನಾದ ವಿಕ್ರಮಾದಿತ್ಯನಿಗೆ 
ವಿರುದ್ಧವಾಗಿಯೇ ಪ್ರಯತ್ನ ನಡಿಸಿದನು. ಈ ಸಂಗತಿಯನ್ನು ತಿಳಿದುಕೊಂಡು, 
ವಿಕ್ರಮಾದಿತ್ಯನು ದೊಡ್ಡದೊಂದು ಸೈನ್ಯದೊಡನೆ ತನ್ನ ತಮ್ಮನಾದ ಜಯಸಿಂಹನನ್ನು 
ಕರೆದುಕೊಂಡು ರಾಜಧಾನಿಯನ್ನು ಬಿಟ್ಟನು. ಸೋಮೇಶ್ವರನು ತಮ್ಮನನ್ನುಹಿಡಿಯಲಿಕ್ಕೆ 
ಸೈನ್ಯ ಕಳುಹಿದನು. ಆದರೆ ವಿಕ್ರಮನು ಅದನ್ನು ನುಚ್ಚುನುರೆಯಾಗಿ ಮಾಡಿದನು. 
ಅನಂತರ ವಿಕ್ರಮನು ಕದಂಬರನ್ನು ಕೂಡಿಕೊಂಡು, ಅವರ ಅರಸನಾದ 


ಜಯಕೇಶಿಯಿ೦ದ ವಿಪುಲವಾಗಿ ಧನಕನಕಾದಿಗಳನ್ನುತೆಗೆದುಕೊ೦ಡು ಚೋಳರಾಜ್ಯದ 
ಕಡೆಗೆ ತಿರುಗಿದನು. ಸೋಮೇಶ್ವರನ ಆಳಿಕೆಗೆ ಜನರು ಮೊದಲೇ ಬೆಸತ್ತದರಿ೦ದ, 
ವಿಕ್ರಮನು ಹೋದ ಹೋದಲ್ಲಿ ಮಾಂಡಲಿಕ ಅರಸರು ಅವನನ್ನು ಗೌರವಿಸುತ 
ಬಂದರು. ಆಳುಪ ಕೇರಳ ಮುಂತಾದ ರಾಜ್ಯಗಳ ಅರಸರು ಈ ಬಗೆಯಾಗಿ ವಿಕ್ರಮನಿಗೆ 
ನೆರವಾದುದರಿ೦ದ, ಅವನು ಧೈರ್ಯದಿ೦ದ ಚೋಳರಾಜ್ಯದ ದಾರಿ ಹಿಡಿದು ಅಲ್ಲಿಗೆ 
ಬಂದು ಸೈನ್ಯದೊಂದಿಗೆ ತಲ್ಲಿದನು. ಅಲ್ಲಿಯ ಅರಸನು ವಿಕ್ರಮನೊಡನೆ ಸಂಧಿಯನ್ನು 
ಮಾಡಬೇಕೆಂದು ಕುತೂಹಲವುಳ್ಳವನಾಗಿ, ತನ್ನ ಮಗಳನ್ನು ಅವನಿಗೆ 
ಮದುವೆಮಾಡಲು ಇಚ್ಛಿಸಿದನು. ವಿಕ್ರಮನು ಬಹು ಧೂರ್ತನು. ಅವನು ಈ 
ಸುಸಂಧಿಯನ್ನು ಕಳೆದುಕೊಳ್ಳದೆ ಆ ಚೋಳರಾಜ ಪುತ್ರಿಯನ್ನು ಮದುವೆ 
ಮಾಡಿಕೊ೦ಡು ಅವಳೊಂದಿಗೆ ತು೦ಗಭದ್ರಾನದಿಯ ತೀರಕ್ಕೆ ಬ೦ದು ತಳ ಊರಿದನು. 
ಕೆಲವು ದಿವಸಗಳಲ್ಲಿಯೇ ಚೋಳ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿಯಾಯಿತು. ವಿಕ್ರಮನ 
ಮಾವನು ಮಡಿದನು, ಒಡನೆಯೆ ವಿಕ್ರಮನು ಕಂಚಿಗೆ ಹೋಗಿ ತನ್ನಬೀಗನನ್ನು ಪಟ್ಟಕ್ಕೆ 
ಕುಳ್ಳಿರಿಸಿದನು. ಆದರೆ ವಿಕ್ರಮನು ಮರಳಿ ಬಂದ ಕೂಡಲೆ, ವೆಂಗಿದೇಶದ ಅರಸನಾದ 
ಕುಲೋತ್ತುಂಗ ಅಥವಾ ರಾಜಿಗನೆಂಬ ಮಹಾ ಪ್ರತಾಪಿಯು ವಿಕ್ರಮನ ಬೀಗನನ್ನು 
ಗಾದಿಯಿ೦ದ ತಳ್ಳಿ ಚೋಳ ಸಿಂಹಾಸನವನ್ನು ಆಕ್ರಮಿಸಿದನು. ಇನ್ನು ವಿಕ್ರಮನು ತನ್ನ 
ಮೇಲೆ ಏರಿಬರುವನೆಂದು ತಿಳಿದು ಆ ರಾಜಿಗನು ವಿಕ್ರಮನ ಅಣ್ಣನಾದ ಸೋಮೇಶ್ವರನ 
ಕಿವಿಯೂದಿ ಅವನನ್ನು ವಿಕ್ರಮನಿಗೆ ವಿರುದ್ಧವಾಗಿ ನಿಲ್ಲಿಸಿದನು. ಈ ಹೊತ್ತಿನಲ್ಲಿ 
ವಿಕ್ರಮನು ತೋರಿಸಿದ ಶೌರ್ಯ ಧೈರ್ಯಗಳು ವಿಲಕ್ಷಣವಾಗಿದ್ದುವು. ಇತ್ತ 
ಮೇಲ್ಗಡೆಯಿ೦ದ ತನ್ನ ಅಣ್ಣನಾದ ಸೋಮೇಶ್ವರನು ಬೆನ್ನಟ್ಟಿ ಬರುತ್ತಿದ್ದನು. ಇತ್ತ ರಾಜಿಗನ 
ಸೈನ್ಯವು ದಕ್ಷಿಣದಿಂದ ವಿಕ್ರಮನನ್ನು ಮೇಲಕ್ಕೆತ್ತಬೇಕೆ೦ದು ಹವಣಿಸಿತು. ಆದರೆ 
ವಿಕ್ರಮನು ತನ್ನ ಅಣ್ಣನನ್ನು ಅಲಕ್ಷಿಸಿ, ರಾಜಿಗನ ಸೈನ್ಯವನ್ನು ಸೋಲಿಸಬೇಕೆಂದು 
ದಕ್ಷಿಣಕ್ಕೆ ಸಾಗಿದನು. ರಾಜಿಗನ ಸೈನ್ಯದ ಹತ್ತಿರ ಬಂದು ತಲ್ಪುವಷ್ಟರಲ್ಲಿ ಅಣ್ಣನ ಸೈನ್ಯವು 


ವಿಕ್ರಮನ ಸೈನ್ಯದ ಬೆನ್ನು ಹಿ೦ದೆ ಬ೦ದು ನಿ೦ತಿತು. ವಿಕ್ರಮನು ಈ ಆತ್ಮಘಾತಕತನದ 
ಕೃತ್ಯವು ಸರಿಯಲ್ಲವೆಂದು ತನ್ನ ಅಣ್ಣನಿಗೆ ಉಪದೇಶಿಸಿದನು. ಆದರೆ ಸೋಮೇಶ್ವರನಿಗೆ 
ಅದನ್ನು ಆಲಿಸುವಷ್ಟು ಬುದ್ದಿಯು ಎಲ್ಲಿತ್ತು? ಆದುದರಿಂದ ನಿರುಪಾಯನಾಗಿ, ಅತ್ಯಂತ 
ಧೈರ್ಯ ತಾಳಿ, ಬೆನ್ನ ಹಿಂದಿನ ಮತ್ತು ಬೆನ್ನ ಮುಂದಿನ - ಹೀಗೆ ಎರಡೂ ಕಡೆಯ 
ಸೈನ್ಯಗಳೊ೦ದಿಗೆ ಒಮ್ಮೆಲೆ ಯುದ್ಧ ಮಾಡುವುದನ್ನೇ ನಿಶ್ಚಯಿಸಿದನು. ಮತ್ತು ರಾಜಿಗನ 
ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದ್ದರಿ೦ದ ರಾಜಿಗನು ಪಲಾಯನ ಸೂಕ್ತವನ್ನು 
ಹೇಳಿದನು. ಇತ್ತ ಸೋಮೇಶ್ವರನನ್ನಂತೂ ಸೆರೆಯಾಳಾಗಿಯೇ ಹಿಡಿದನು. ಮುಂದೆ 
ಅವನನ್ನು ಸಿ೦ಹಾಸನದಿ೦ದ ತಳ್ಳಿ ತಾನೇ ಪಟ್ಟವೇರಿ ರಾಜ್ಯವಾಳಲು ಪ್ರಾರಂಭಿಸಿದನು. 
ಈ ಬಗೆಯಾಗಿ ಈ ವಿಕ್ರಮನು ತಮ್ಮ ತ೦ದೆಯ ಕಾಲಕ್ಕೂ ಅಣ್ಣನ ಕಾಲಕ್ಕೂ 
ತಾನೇ ಯಾವತ್ತು ಶೂರಕೃತ್ಯಗಳನ್ನು ಮಾಡಿ ಹೆಸರುವಾಸಿಯಾಗಿ ೧೦೭೬ ನೇ 
ಇಸವಿಯಲ್ಲಿ ಪಟ್ಟವೇರಿದನು. ಇವನೇ ಕನ್ನಡಿಗರೆಲ್ಲರಿಗೂ ಅತ್ಯಂತ 
ಅಭಿಮಾನಾಸ್ಪದನಾದ ಅರಸನು. ಇವನು ನಮ್ಮ ಅರಸರೊಳಗೆ ಎಲ್ಲಕ್ಕೂ ಶ್ರೇಷ್ಠನಾದ 
ಅರಸನು. ಇವನ ಕಾಲಕ್ಕೆ ಕರ್ನಾಟಕದ ರಾಜ್ಯ ವಿಸ್ತಾರವು ಪರಮಾವಧಿಯನ್ನು 
ಮುಟ್ಟಿತು. ಇವನು ವಿದ್ಯಾಪಕ್ಷಪಾತಿಯಾದುದರಿ೦ದ ವಿದ್ದಾಂಸರೆಲ್ಲರೂ ಇವನನ್ನೇ 
ಆಶ್ರಯಿಸಿದರು. ಬಿಲ್ಲಣನು ಇವನ ಆಸ್ಥಾನದಲ್ಲಿ ವಿದ್ಯಾಪತಿಯಾಗಿದ್ದನು. ಅವನೇ 
'ವಿಕ್ರಮಾಂಕದೇವಚರಿತ' ವೆಂಬ ಇವನ ವಿಷಯವಾದ ಕಾವ್ಯವನ್ನುಬರೆದಿರುವನು. 
ಈ ವಿಕ್ರಮನಿಗೆ ಚಾಲುಕ್ಯವಿಕ್ರಮ ಅಥವಾ ತ್ರಿಭುವನಮಲ್ಲನೆಂದು ಹೆಸರು. 
ಕಲಿವಿಕ್ರಮ ಅಥವಾ ಪೆರ್ಮಾಡಿರಾಯನೆಂದೂ ಬಿರುದುಗಳು೦ಟು. ಈತನು ತಾನು 
ಪಟ್ಟವೇರಿದ ಕೂಡಲೇ, ತನ್ನದೊ೦ದು ಬೇರೆ ಶಕವನ್ನುಪ್ರಾರ೦ಭಿಸಿದನು. ಆದರೆ ಅವನ 
ತರುವಾಯದಲ್ಲಿ ಆಗಿ ಹೋದ ಅರಸರು ಅವನಂತೆ ಬಲಾಡ್ಕರಾಗಿಲ್ಲದ್ದರಿ೦ದ ಆ ಶಕವು 
ಮುಂದೆ ಬಹಳ ದಿವಸ ಬಾಳಲಿಲ್ಲ ಇರಲಿ, ವಿಕ್ರಮನು ಅರಸನಾದ ನಂತರ, ಕರ್ನಾಡಕ್ಕೆ 
ಹೋಗಿ ಅಲ್ಲಿಯ ಅರಸನ ಮಗಳಾದ ಚಂದ್ರಲೇಖಾ ಅಥವಾ ಚ೦ದಲಾದೇವಿಯನ್ನು 


ಮದುವೆಯಾದನು. ಇವಳು ಅತ್ಯಂತ ಸು೦ದರಿಯು. ವಿಕ್ರಮನು ಪಟ್ಟವೇರಿದ ನಂತರ, 
ಅವನ ತಮ್ಮನಾದ ಜಯಸಿಂಹನಿಗೆ ದುರಾಶೆ ಹುಟ್ಟಿ ಅವನು ಅಣ್ಣನಿಗೆ ವಿರುದ್ಧವಾಗಿ 
ಬನವಾಸಿಯಲ್ಲಿ ಒಳಸ೦ಚು ಹೂಡಿದನು. ಚಾಲುಕ್ಯ ವಿಕ್ರಮನು ಅವನಿಗೆ ಹಾಗೆ 
ಮಾಡಬೇಡವೆಂದು ಒಳ್ಳೆಯ ರೀತಿಯಿಂದ ಹೇಳಿ ನೋಡಿದರೂ ಅವನು ಕೇಳಲಿಲ್ಲ 
ಜಯಸಿಂಹನು ತನ್ನದೊಂದು ಸೈನ್ಯವನ್ನೇ ಸಿದ್ಧಪಡಿಸಿ ಕೃಷ್ಣಯ ದಡಕ್ಕೆ ಬಂದು ತಳ 
ಊರಿದನು. ಅಲ್ಲಿ ಅಣ್ಣ ತಮ್ಮಂದಿರ ನಡುವೆ ಭಯಂಕರ ಕಾಳಗವೆಸಗಿತು. 
ಜಯಸಿ೦ಹನು ಓಡಿ ಅಡವಿಯ ಪಾಲಾದನು. ಮುಂದೆ ವಿಕ್ರಮನ ಸೈನ್ಯದವರು 
ಅವನನ್ನು ಹಿಡಿದು ವಿಕ್ರಮನೆದುರಿಗೆ ತ೦ದರು. ವಿಕ್ರಮನು ಅವನನ್ನು ಕ್ಷಮಿಸಿ ಬಿಟ್ಟು 
ಕೊಟ್ಟಿನು. ಮುಂದೆ ಅನೇಕ ವರ್ಷಗಳವರೆಗೆ ವಿಕ್ರಮನು ಶಾಂತಿಯಿಂದ 
ರಾಜ್ಯವಾಳಿದನು. ಅವನ ಆಳಿಕೆಯ ಕೊನೆಯ ಭಾಗದಲ್ಲಿ ಹೊಯ್ಲ್ಗಳರ 
ವಿಷ್ಣುವರ್ಧನನೆ೦ಬವನು ಬ೦ಡಾಯವನ್ನೆಬ್ಬಿಸಿದನು. ಆದರೆ ವಿಕ್ರಮನ ಸರದಾರನಾದ 
ಅಚ್ಚ ಅಥವಾ ಅಚ್ಚಿಗನೆಂಬವನು ಆ ಬ೦ಡಾಯವನ್ನು ತಗ್ಗಿಸಿ, ಪಾಂಡ್ಯ ಕೊಂಕಣ 
ಮುಂತಾದ ಅರಸರನ್ನು ಮುರಿದನು. ಚೋಳ ಅರಸನ ಕೂಡ ವಿಕ್ರಮನು ಸ್ವಂತ ತಾನೇ 
ಯುದ್ಧ ಮಾಡಿ ಅವನನ್ನು ಸೋಲಿಸಿದನು. ಆನ೦ತರ ಕಲ್ಕಾಣಕ್ಕೆ ಬಂದು 
ವಿಕ್ರಮಪುರವೆ೦ಬ ತನ್ನ ಹೆಸರಿನದೊ೦ದು ಪಟ್ಟಣವನ್ನು ಸ್ಥಾಪಿಸಿದನು. ಇವನಿಗೆ ೧೬ 
ಮಂದಿ ಮಾಂಡಲಿಕ ರಾಜರಿದ್ದರು. 

ಈತನ ಆಳಿಕೆಯು ಪ್ರಜೆಗಳಿಗೆ ಅತ್ಯ೦ತ ಸುಖಕರವಾಗಿತ್ತು. ಬಡ ಬಗ್ಗರಿಗೆ 
ಈತನು ಆಶ್ರಯದಾತನು. ಮಿತಾಕ್ಷರಿಯ ಕರ್ತನಾದ ವಿಜ್ಞಾನೇಶ್ಚರನು ಇವನ ಹತ್ತಿರವೇ 
ಇದ್ದನು. ಈತನ ರಾಜ್ಯವರ್ಣನೆಯನ್ನುನಾವು ಮುಂದೆ ವೈಭವವರ್ಣನೆಯ (೧೨ನೆಯ) 
ಪ್ರಕರಣದಲ್ಲಿ ಕೊಟ್ಟಿರುವೆವು. ಅದನ್ನು ಓದಿ ಯಾವ ಕನ್ನಡಿಗನ ಹೃದಯವು ತಾನೇ 
ಆನಂದದಿಂದ ಉಕ್ಕೇರುವುದಿಲ್ಲ ಯಾವನ ಮನಸ್ಸು ತಾನೇ ಅಭಿಮಾನವನ್ನು 
ತಾಳುವುದಿಲ್ಲ? 


ಚಾಲುಕ್ಯವಿಕ್ರಮನ ತರುವಾಯ, ಈತನ ಮಗನಾದ ೩ನೆಯ ಸೋಮೇಶ್ವರನು 
ಪಟ್ಟಿವೇರಿ ೧೧ ವರ್ಷ ಆಳಿದನು. ಅಷ್ಟರಲ್ಲಿಯೇ ಈತನು ಆ೦ಧ್ರ ದ್ರವಿಡ, ಮಗಧ, 
ನೇಪಾಳ ದೇಶಗಳ ಅರಸರನ್ನು ಗೆದ್ದನೆ೦ದೂ ವಿದ್ವಾಂಸರಿಂದ ಹೊಗಳಲ್ಪಟ್ಟನೆಂದೂ 
ವರ್ಣನೆಯುಂಟು. ಸೋಮೇಶ್ವರನು ಸ್ವತಃ ಗ್ರಂಥಕರ್ತನು. ಈ ಸೋಮೇಶ್ವರನು 
ಸಂಸ್ಕೃತದಲ್ಲಿ ಮಾನಸೋಲ್ಲಾಸ, ಅಥವಾ ಅಭಿಲಷಿತಾರ್ಥ ಚಿ೦ತಾಮಣಿಯೆಂಬ 
ಒಂದು ರಾಜಕೀಯ ಗ್ರಂಥವನ್ನು ಬರೆದನು. ಅದರಲ್ಲಿ ರಾಜ್ಯವನ್ನು ಹೇಗೆ ಗಳಿಸಬೇಕು, 
ಗೆದ್ದ ರಾಜ್ಯವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು, ಅರಸರು ಎ೦ತ೦ತಹ ವಿಲಾಸಗಳನ್ನು 
ಉಪಭೋಗಿಸಬೇಕು, ಇವೇ ಮೊದಲಾದ ವಿಷಯಗಳೂ ಬೇಟೆ ಮುಂತಾದ 
ವಿಷಯಗಳೂ ಇರುತ್ತವೆ. ಈತನು ಬಹಳ ವಿದ್ದಾಂಸನಾದುದರಿ೦ದ ಈತನಿಗೆ 'ಸರ್ವಜ್ಞ 
ಭೂಪ'ನೆಂದು ಬಿರುದು. 

ಈತನ ತರುವಾಯದ ಅರಸರು ನಿರ್ಬಲರಾಗಿದ್ದುದರಿಂದ ಮಾಂಡಲಿಕ 
ರಾಜರೇ ಸ್ವತ೦ತ್ರರಾಗುತ್ತ ಬ೦ದರು. ೨ನೆಯ ತೈಲಪನ ಕಾಲಕ್ಕೆ ಮಾ೦ಡಲಿಕ ರಾಜನಾದ 
ಬಿಜ್ಜಣನೆ೦ಬವನು, ಕೊಲ್ಲಾಪುರ, ಕಾಕತೇಯ ಮುಂತಾದ ಅರಸರ ಸಹಾಯದಿಂದ, 
ಚಾಲುಕ್ಕರ ತೈಲಪನನ್ನು ತಳ್ಳಿದನು. ತೈಲಪನು ಕಲ್ಯಾಣವನ್ನು ಬಿಟ್ಟು ಅಣ್ಣಿಗೇರಿಯನ್ನು 
ರಾಜಧಾನಿಯನ್ನಾಗಿ ಮಾಡಿದನು. ಬಿಜ್ಜಳನು ಅಲ್ಲಿಂದಲೂ ತೈಲಪನನ್ನು 
ಓಡಿಸಿದುದರಿ೦ದ, ಅವನು ಬನವಾಸಿಗೆ ಓಡಿದನು. ಚಾಲುಕ್ಕರ ಸಿ೦ಹಾಸನವನ್ನು 
ಬಿಜ್ಜಳನ ವಂಶದವರು ಆಕ್ರಮಿಸಿದರು. ಆದರೆ ಆ ವ೦ಶವೂ ಬಹಳ ದಿವಸ ಬಾಳಲಿಲ್ಲ 
ಬೊಮ್ಮನೆಂಬ ಸರದಾರನ ಸಹಾಯದಿಂದ ೪ನೆಯ ಸೋಮೇಶ್ವರನು ಪುನಃ ಕೆಲವು 
ದಿವಸ ರಾಜ್ಯವಾಳಿದನು. ಆದರೆ ಹೊಯ್ಸಳರು ಪ್ರಬಲರಾಗಿ ಚಾಲುಕ್ಯ ವಂಶವನ್ನು 
ಮುರಿದರು. 


೧೦ನೆಯ ಪ್ರಕರಣ. 
ಕಲಚೂರ್ಯ.- ಯಾದವ ಮುಂತಾದವರು. 


(೧೧೫೬-೧೧೮೩) 


ಕಲಚೂರ್ಯರು. 


ಬಿಜ್ಜಳನು ಮೊದಲು ರಾಷ್ಟ್ರಕೂಟರ ಮಹಾಮಂಡಲೇಶ್ವರನಾಗಿದ್ದಂತೆ 
ತೋರುತ್ತದೆ. ಈತನು ಚಾಲುಕ್ಕರ ಕೊನೆಯ ಅರಸನಾದ ತೈಲಪನನ್ನು ಓಡಿಸಿ 
ಸಾರ್ವಭೌಮನಾದ ಸಂಗತಿಯನ್ನು ಹೋದ ಪ್ರಕರಣದಲ್ಲಿ ಹೇಳಿರುವವಷ್ಟೆ! ಆದರೆ 
ಬಿಜ್ಜಳನು ಈ ಸಾರ್ವಭೌಮಪದವನ್ನು ಬಹಳ ದಿನಗಳು ಅನುಭವಿಸಲಿಲ್ಲ 
ಕಲ್ಯಾಣದಲ್ಲುಂಟಾದ ಧರ್ಮಕ್ರಾಂತಿಯ ಗೊಂದಲದಲ್ಲಿ ಅವನು ತನ್ನ ಜೀವಕ್ಕೆ 
ಎರವಾಗಬೇಕಾಯಿತು. ಆ ಧರ್ಮಕ್ರಾಂತಿಯ ವಿವರವನ್ನು ಕೆಳಗೆ ಕೊಟ್ಟಿದೆ. 

ವಿಜಾಪುರ ಜಿಲ್ಲಾ ಬಾಗೇವಾಡಿಯಲ್ಲಿ ಮಂಡಿಗೆಯ ಮಾದಿರಾಜನೆಂಬೊಬ್ಬ 
ಆರಾಧ್ಯ ಬ್ರಾಹ್ಮಣನಿದ್ದನು. ಅವನ ಮಗನೇ ಬಸವನು. ಬಿಜ್ಜಳನ ಮಂತ್ರಿಯಾದ 
ಬಲದೇವನು ಈ ಬಸವನ ಸೋದರಮಾವನು. ಬಸವನು ಬಲದೇವನ ಮಗಳಾದ 
ಗಂಗಾಂಬಿಕೆ ಎ೦ಬವಳನ್ನು ಮದುವೆಯಾಗಿದ್ದನು. ಬಲದೇವನು ಮರಣಹೊಂದಿದ 
ಬಳಿಕ, ಬಿಜ್ಜಳನು ಬಸವನನ್ನುತನ್ನಮಂತ್ರಿಯನ್ನಾಗಿ ನಿಯಮಿಸಿಕೊ೦ಡನು. ಬಸವನಿಗೆ 
ನಾಗಾಂಬಿಕಾ ಎಂಬೊಬ್ಬ ಅಕ್ಕನಿದ್ದಳು. ಇವಳ ಹೊಟ್ಟೆಯಿಂದ ಚನ್ನಬಸವೇಶನು 
ಹುಟ್ಟಿದನು. ಬಸವನು ಲಿಂಗಾಯತ ಧರ್ಮವನ್ನು ಬೆಳೆಯಿಸಿ, ಬಹು ಜನ ಜೈನರನ್ನು 
ತನ್ನ ಮತಕ್ಕೆ ಸೇರಿಸಿಕೊ೦ಡುದರಿ೦ದ ಬಿಜ್ಜಳನಿಗೂ ಅವನಿಗೂ ಬೇಸರುಂಟಾಯಿತು. 
ಬಸವನ ಗುರುವಾದ ಅಲ್ಲಮಪ್ರಭು ಶ್ರೀಶೈಲಕ್ಕೆ ಹೋಗಿ ಐಕ್ಕನಾಗಲು, ಬಸವನು ಸಹ 
ಕಪ್ಪಡಿಯ ಸ೦ಗಮನಾಥನಲ್ಲಿ ಐಕ್ಯಗೊ೦ಡನು. ಬಳಿಕ ಬಿಜ್ಜಳನು ಚನ್ನಬಸವೇಶನಿಗೆ 
ಮಂತ್ರಿಪದವನ್ನು ಕೊಟ್ಟನು. ಲಿಂಗಾಯತ ಮತಸ್ಥರಾದ ಹಳ್ಳಯ್ಯ ಮಧುವಯ್ಯ 


ಎಂಬಿಬ್ಬರು ಬೇರೆ ಬೇರೆ ಕುಲದವರು ಪರಸ್ಪರ ಬಾ೦ಧವ್ಯವನ್ನು ಬೆಳಿಸಿದರೆಂಬ 
ಕಾರಣದಿ೦ದ ಬಿಜ್ಜಳನು ಅವರನ್ನು ಆನೆಯ ಕಾಲಿಗೆ ಕಟ್ಟಿ ಎಳಿಸಲು, ದೊರೆಯನ್ನು 
ಶಿಕ್ಷಿಸಬೇಕೆ೦ದು ಜಗದೇವ ಬೊಮ್ಮಯ್ಯರು ಸಂಕಲ್ಪಿಸಿ, ಚನ್ನಬಸವೇಶನ ಅಪ್ಪಣೆಯನ್ನು 
ಪಡೆದು, ದೊರೆಯ ಬಳಿಯಲ್ಲಿದೀವಟಿಗೆಯ ಉದ್ಯೋಗವನ್ನುಸ್ವೀಕರಿಸಿದರು. ಮುಂದೆ 
ಹೊತ್ತು ಸಾಧಿಸಿ, ಜಗದೇವ-ಮಲ್ಲಯ್ಯ-ಬೊಮ್ಮಯ್ಯರು ಅರಸನನ್ನು ಇರಿದು ಕೊಂದರು. 
ಇದರಿಂದ ಪಟ್ಟಣದಲ್ಲಿ ಹಾಹಾಕಾರವೆದ್ದಿತು. ಈ ಸುದ್ದಿಯನ್ನು ಕಳಿ, ಚನ್ನಬಸವನು 
ಇಲ್ಲಿರುವುದು ತಕ್ಕದಲ್ಲೆಂದೆಣಿಸಿ, ಶಿವಶರಣರೊಡನೆ ಉಳುವಿಗೆ ಹೊರಟನು. ಅಳಿಯ 
ಬಿಜ್ಜಳನು ಮಹಾ ಸೇನೆಯೊಡನೆ ಬಂದು, ಅವರ ಮೇಲೆ ಬಿದ್ದು ಅಪಜಯಪಟ್ಟು 
ಹಿಂದಿರುಗಿದನು. ಬಳಿಕ ಚನ್ನಬಸವನು ತನ್ನ ಸಂಗಡಿಗರೊಡನೆ ಉಳುವಿಯ 
ಮಹಾಮನೆಗೆ ಹೋಗಿ ಅಲ್ಲಿಯೇ ಬಯಲಾದನು. 

ಜೈನರ ಕಥೆಯು ಇದರಿಂದ ಭಿನ್ನವಾಗಿದೆ. ಅವರು ಬಿಜ್ಜಳನನ್ನು ಕೊಂದ 
ದೋಷವನ್ನು ಬಸವನ ಮೇಲೆ ಹೊರಿಸುತ್ತಾರೆ. ಆದರೆ ಅದು ಏನೇ ಇರಲಿ, ಬಸವ- 
ಚನ್ನಬಸವೇಶರು ಧಾರ್ಮಿಕ ಗುರುಗಳಿದ್ದಂತೆಯೇ ರಾಜಕಾರಣಪಟುಗಳೂ ಇದ್ದರೆಂದು 
ಮಾತ್ರ ನಿರ್ವಿವಾದವಾಗಿ ಹೇಳಬಹುದು. ಸಮಾಜ ಸುಧಾರಣೆಯನ್ನು 
ಮಾಡಲಿಚ್ಛಿಸುವವರೆಲ್ಲರೂ ಲಿಂಗಾಯತ ಧರ್ಮದವರು ಸ್ವೀಕರಿಸಿದ ಪದ್ಧತಿಯನ್ನು 
ಸೂಕ್ಷ್ಮವಾಗಿಯೂ ಕೂಲಂಕಷವಾಗಿಯೂ ಅಭ್ಯಾಸಮಾಡುವಂತಿದೆ. ಧರ್ಮಕ್ಕೂ 
ರಾಜಕಾರಣಕ್ಕೂ ಹಾಕಿರುವ ಈ ತಳಕು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಪದೆಪದೆ 
ಕಾಣಬರುತ್ತದೆ. 

ಬಿಜ್ಜಳನ ಮರಣದನ೦ತರ ಈ ಕಲಚೂರ್ಯ ವಂಶವು ಬಹಳ ದಿವಸ 


ಬಾಳಲಿಲ್ಲ 


ದೇವಗಿರಿ ಯಾದವರ ವಂಶಾವಳಿ. 


ಭಿಲ್ಲಮ (೧೧೮೭-೧೧೯೧) 


ಜೈತುಗಿ, ಜೈತೃಪಾಲ (೧೧೯೧-೧೨೧೦) 


ಸಿಂಘಣ (೧೨೧೦-೧೨೪೭) 


ಮಹಾದೇವ (೧೨೬೦-೧೨೭೧) 


ಕ೦ಧರ, ಕನ್ನರ, ಕೃಷ್ಣ(೧೨೪೭-೧೨೬೦) 


ರಾಮಚಂದ್ರ (೧೨೭೧-೧೩೦೯) 


ಶಂಕರದೇವ (೧೩೦೯-೧೩೧೨) 


ದೇವಗಿರಿ ಯಾದವರು. 


(೧೧೧೩-೧೩೧೮) 


ಚಾಲುಕ್ಕರ ಅಳಿಗಾಲಕ್ಕೆ ಆರಂಭವಾದಾಗ, ಹೊಯ್ಸಳ ಯಾದವರ 
ಅರಸನಾದ ವಿಷ್ಣುವರ್ಧನನು, ಕೃಷ್ಣಾನದಿಯ ಹತ್ತಿರವಿರುವ ಚಾಲುಕ್ಕರ ಸೀಮೆಯನ್ನು 
ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದವು. ಆದರೆ ಆಗಿನ ಚಾಲುಕ್ಕರ ಅರಸನು 
ಪ್ರಬಲನಾಗಿದ್ದುದರಿಂದ ವಿಷ್ಣುವರ್ಧನನ ಆಟವು ಸಾಗಲಿಲ್ಲ. ಮುಂದೆ ಚಾಲುಕ್ಯ 
ವಂಶವು ಅಡಗಿ, ಕಲಚೂರಿವ೦ಶವು ಕೂಡ ನಷ್ಟವಾಗಿ, ರಾಜ್ಯದಲ್ಲಿ ಗೊ೦ದಲವೆದ್ದಾಗ, 
ವಿಷ್ಣುವರ್ಧನನ ಮೊಮ್ಮಗನಾದ ವೀರಬಲ್ಲಾಳನು ಬೊಮ್ಮನೊಡನೆ ಕಾಳಗವಾಡಿ, 
ಕೆಲವು ಸೀಮೆಯನ್ನು ತೆಗೆದುಕೊಂಡನು. ಇದೇ ಸಂಧಿಯನ್ನು ಸಾಧಿಸಿ, 
ಉತ್ತರದಲ್ಲಿಯೂ ಯಾದವರು ಸುತ್ತ ಮುತ್ತಲೂ ತಮ್ಮ ಕಾಲು ಚಾಚಿದರು. ಭಿಲ್ಲಮನು 
ರಾಜ್ಯ ವಿಸ್ತಾರವನ್ನು ಮಾಡಿ ಕಲ್ಯಾಣದ ಅರಸೊತ್ತಿಗೆಯನ್ನು ಎತ್ತಿ ಹಾಕಿದನು. ಅವನು 
ಕೃಷ್ಣೆಯ ಉತ್ತರಕ್ಕಿರುವ ಸೀಮೆಗೆಲ್ಲಾ ಅರಸನಾಗಿ, ೧೧೮೭ ನೆಯ ಇಸವಿಯಲ್ಲಿದೇವಗಿರಿ 
ಪಟ್ಟಣವನ್ನು ಸ್ಥಾಪಿಸಿ ಅಲ್ಲಿ ಆಳತೊಡಗಿದನು. ಇತ್ತ ಹೊಯ್ದಳ ಅರಸನಾದ 
ವೀರಬಲ್ಲಾಳನು ಉತ್ತರಕ್ಕೆ ಕೈಚಾಚುತ್ತಿದ್ದನು. ಈ ಮೇರೆಗೆ ಹೊಯ್ಸಳ ಯಾದವರಿಗೂ 
ದೇವಗಿರಿ ಯಾದವರಿಗೂ ಕೃಷ್ಣೆಯ ಹತ್ತಿರವಿರುವ ಸೀಮೆಯ ಒಡೆತನಕ್ಕಾಗಿ ಮೇಲೆ 
ಮೇಲೆ ಕಾಳಗಗಳೆದ್ದವು. ಕೊನೆಗೆ ಲಕ್ಕುಂದಿಯಲ್ಲಾದ ದೊಡ್ಡ ಕಾಳಗದಲ್ಲಿ ಹೊಯ್ಸಳ 
ಅರಸನಾದ ವೀರಬಲ್ಲಾಳನು, ಭಿಲ್ಲಮನ ಮಗನಾದ ಜೈತೃಸಿಂಹನನ್ನುಸಂಪೂರ್ಣವಾಗಿ 
ಸೋಲಿಸಿ, ಕುಂತಳ ದೇಶಕ್ಕೆ ಅಧಿಪತಿಯಾದನು. ಭಿಲ್ಲಮನ ತರುವಾಯ ೧೧೧೩ ನೆಯ 
ಶಕದಲ್ಲಿ ಅವನ ಮಗನಾದ ಜೈತ್ಯಪಾಲನು ಅಥವಾ ಜೈತುಗಿಯು ಪಟ್ಟವೇರಿದನು. 
ಪ್ರಸಿದ್ಧ ಜ್ಯೋತಿಷ್ಯನಾದ ಭಾಸ್ಕರಾಚಾರ್ಯರ ಮಗನಾದ ಲಕ್ಷ್ಮೀಧರನು ಈ ಜೈತ್ಯಪಾಲನ 
ಆಸ್ಥಾನದಲ್ಲಿ ಪಂಡಿತನಾಗಿದ್ದನು. 

ಅನಂತರ ಅವನ ಮಗನಾದ ಸಿ೦ಘಣನು ಅರಸನಾದನು. ದೇವಗಿರಿ 
ಯಾದವರೊಳಗೆ ಇವನೇ ಶ್ರೇಷ್ಠನು. ಈತನು ಮಾಳವ ಮುಂತಾದ ಅರಸರನ್ನುಗೆದ್ದನು. 
ಮಧುರೆಯ ಮತ್ತು ಕಾಶಿಯ ಅರಸರು ಇವನಿಂದ ಕೊಲ್ಲಲಟ್ಟಿರು. ಈತನು 


ನಖ” 


ಹೊಯ್ದಳರನ್ನು ಗೆದ್ದು ಉತ್ತರಸೀಮೆಯನ್ನು ಸೆಳೆದುಕೊಂಡನು. ಸಿ೦ಘಣನು 
ಗುಜರಾಥದಮೇಲೂ ಅನೇಕಾವರ್ತಿ ದಾಳಿಯನ್ನು ಮಾಡಿದನು. ಈ ಸಿಂಘಣನ 
ಮಗನಾದ ರಾಮನು ಗುಜರಾಥದಲ್ಲಿ ಆಳುತ್ತಿರುವಾಗ ಒ೦ದು ಕಾಳಗದಲ್ಲಿ ಮಡಿದನು. 
ಆಗ ಅವನ ಮಗನು ಚಿಕ್ಕವನಾಗಿದ್ದುದರಿ೦ದ, ಅವನ ತ೦ಗಿಯಾದ ಲಕ್ಷ್ಮಿಯು, ಆ 
ದೇಶವನ್ನು ಕೆಲವುಕಾಲಪರ್ಯ೦ತ ಅಳಿದಳು. ಸಿಂಘಣನು 'ಚಿಕ್ಕ'ನೆಂಬವನ 
ಮಗನಾದ ಬಿಜ್ಜಣ್ಣನನ್ನು ದಕ್ಷಿಣದೇಶಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದ್ದನು. ಈ 
ಬಿಜ್ಜಣ್ಣನು ರಟ್ಟಿರನ್ನೂ ಕದ೦ಬರನ್ನೂ ಗುತ್ತರನ್ನೂ ಪಾ೦ಡ್ಯರನ್ನೂ ಗೆದ್ದು ಹೊಯ್ಸಳ 
ರಾಜ್ಯವನ್ನು ತೆಗೆದುಕೊಂಡು ಕಾವೇರೀ ನದಿಯ ದಡದಲ್ಲಿ ತನ್ನ 
ವಿಜಯಸ್ತಂಭವನ್ನೂರಿದನು. ಆದುದರಿ೦ದ; ಈ ಸಿ೦ಘಣನ ಕಾಲದಲ್ಲಿ ಕೆಲವುಕಾಲ 
ರಾಜ್ಯಗಳ ವಿಸ್ತಾರವು ಅತಿಶಯವಾಗಿ ಇದ್ದಂತೆ ತೋರುತ್ತದೆ. ಸಿ೦ಘಣನಿಗೆ 
ಪೃದ್ವೀವಲ್ಲಭನೆಂದು ಬಿರುದು ಇತ್ತು. ದೇವಗಿರಿ ಯಾದವರು ತಾವು ವಿಷ್ಣು 
ವ೦ಶೋದ್ಧವರೆ೦ದೂ, ದ್ಹಾರಾವತೀಪುರವರಾಧೀಶ್ನರರೆಂದೂ ಹೇಳಿಕೊಳ್ಳುವರು. 
ಭಾಸ್ಕರಾಚಾರ್ಯರ ಮೊಮ್ಮಗನಾದ ಚಂಗದೇವನು ಸಿಂಘಣನ ಆಸ್ಥಾನದಲ್ಲಿ 
ಜ್ಯೋತಿಷ್ಯನಾಗಿದ್ದನು. 

ಅನಂತರದಲ್ಲಿ ಮಹಾದೇವನೇ ಹೆಸರಾದ ಅರಸನು. ಈತನು ತೆಲು೦ಗ, 
ಗುರ್ಜರ, ಕರ್ಣಾಟ, ಕೊಂಕಣ ಮುಂತಾದ ಅರಸರನ್ನು ಗೆದ್ದನು. ಕರ್ಣಾಟರೆ೦ದರೆ 
ಹೊಯ್ದಳ ಅರಸರು. 

ಈ ವಂಶದ ಕೊನೆಯ ಅರಸನು ರಾಮಚಂದ್ರನು (೧೨೭೧-೧೩೦೯). 
ರಾಮಚಂದ್ರನ ರಾಜ್ಯವು ಮೈಸೂರಿನವರೆಗೆ ಹಬ್ಬಿತ್ತು. ಪ್ರಸಿದ್ಧ ಧರ್ಮಶಾಸ್ತ್ರಕಾರನಾದ 
ಹೇಮಾದ್ರಿಯ, ಮಹಾಜೀವ ಮತ್ತು ರಾಮಚಂದ್ರ ಇವರ ಆಳಿಕೆಯಲ್ಲಿ 
ಮಂತ್ರಿಯಾಗಿದ್ದನು. ೧೨೯೬ನೆಯ ಇಸನಿಯಲ್ಲಿ ಅಲ್ಲಾವುದ್ದೀನ ಖಿಲಜಿಯು 


ರಾಮಚಂ೦ದ್ರನನ್ನು ಸೋಲಿಸಿದನು. ಅನಂತರ ಮಲಿಕಕಾಫರನು ರಾಮಚಂದ್ರನನ್ನು 
ಕೊಂದು ದೇವಗಿರಿಯನ್ನು ವಶಮಾಡಿಕೊಂಡನು. 


ಹೊಯ ಯಾದವರು. 


ಸಳ. ಹೊಯ್ದಳ (೧೦೦೬) 


ಹ 
ವಿನಯಾದಿತ್ಯ, ತ್ರಿಭುವನಮಲ್ಲ (೧೦೪೭-೧೧೦೦) 


ಎರೆಯ೦ಗ (ಯುವರಾಜ ೧೦೬೩-೧೦೯೫) 


ಬಲ್ಲಾಳ (೧೧೦೦-೧೧೦೬) | | ಬಿಟ್ಟಿದೇವ, ವಿಷ್ಣುವರ್ಧನ (೧೧೧೧-೧೧೪೧) 


ನರಸಿ೦ಹ (೧) ಪ್ರತಾಪನರಸಿ೦ಹ (೧೧೪೧-೧೧೭೩) 


ಬಲ್ಲಾಳ (೨), ವೀರಬಲ್ಲಾಳ 


ಶನಿವಾರಸಿದ್ಧಿ, ಗಿರಿದುರ್ಗಮಲ್ಲ, ಯಾದವನಾರಾಯಣ (೧೧೭೩-೧೨೨೦) 


ನರಸಿ೦ಹ (೨), ವೀರನರಸಿ೦ಹ (೧೨೨೦-೧೨೩೫) 


ಸೋಮೇಶ್ವರ, ವೀರಸೋಮೇಶ್ವರ (೧೨೩೩-೧೨೫೪) 


ನರಸಿಂಹ (೩), ವೀರನರಸಿ೦ಹ (೧೨೫೪-೧೨೯೧) 


[ ಬಲ್ಲಾಳ (೩) ವೀರಬಲ್ಲಾಳ (೧೨೯೧-೧೩೪೨) | 


ಬಲ್ಲಾಳ (೪), ೧೩೪೩ 1 


ಹೊಯ್ದಳ ಯಾದವರು. 


(೧೧೧೬-೨೩೪೬). 


1: ಈ ಪ್ರಕಾರಚಿಹ್ನವಿದ್ದಲ್ಲಿ ಕೆಳಗಿನವನು ಸಾಕ್ಷಾತ್‌ ಮಗನಲ್ಲ ವ೦ಶಜನೆ೦ದು ತಿಳಿಯಬೇಕು. 


ಚೋಳರು ಗ೦ಗ ರಾಜರನ್ನು ೧೦೦೪ರಲ್ಲಿ ಮುರಿದನ೦ತರ ಮೈಸೂರಿನ 
ಪಶ್ಚಿಮದಲ್ಲಿ ಹೊಯ್ಸಳರು ತಲೆಯೆತ್ತಿದರು. ಮುಂದೆ ಅವರು ೧೧೧೬ರಲ್ಲಿ ಚೋಳರನ್ನು 
ಚದರಿಸಿ ತಾವೇ ರಾಜರಾಗಿ ೧೪ನೆಯ ಶತಮಾನದವರೆಗೆ ಆಳಿದರು. ಈ ವಂಶದ 
ಮೂಲಪುರುಷನು ಸಳನೆ೦ಬವನು. ಈತನು ಸುದತ್ತನೆಂಬೊಬ್ಬ ಬ್ರಾಹ್ಮಣ ಯತಿಯಲ್ಲಿ 
ವಿದ್ಯೆಯನ್ನು ಕಲಿಯುತ್ತಿದ್ದಾಗ ಒಮ್ಮೆ ವಾಸಂತಿಕಾದೇವಿಯ ಗುಡಿಗೆ ಪೂಜೆಗೆ 
ಹೋಗಿದ್ದನು. ಆಗ ಅಲ್ಲಿ ಒ೦ದು ದೊಡ್ಡ ಹುಲಿಯು ಬಂದಿತು. ಕೂಡಲೆ ಆ ಯತಿಯು, 
ತನ್ನ ಕೈಯೊಳಗಿನ ಬೆತ್ತವನ್ನು ಅವನಿಗೆ ಕೊಟ್ಟು ಆ ಹುಲಿಯನ್ನು 'ಹೊಯ್ಯಲಿಕ್ಕೆ 
ಹೇಳಿದನು. ಸಳನು ಆ ಮೇರೆಗೆ ಅದನ್ನು ಕೊ೦ದನು. ಅ೦ದಿನಿ೦ದ ಅವನ ವಂಶಕ್ಕೆ 
ಹೊಸ್ಗಳವೆಂದು ಹೆಸರು ಬಂತು. ಈ ಸಳನು ಹುಲಿ ಹೊಡೆಯುವ 
ಚಿತ್ರಗಳನ್ನೊಳಕೊ೦ಡ ಕಟ್ಟಡಗಳೆಲ್ಲವೂ ಈ ವಂಶದವರವೇ. 

ಕೆಳಗೆ ತಂಜಾವರದಿಂದ ಮೇಲ್ಲಡೆ ಸೊಲ್ಲಾಪುರದವರೆಗೆ ಈ ವಂಶದ 
ಲೇಖಗಳು ದೊರೆಯುತ್ತವೆ. ಹೊಯ್ದಳರು ಮೊದಲು ಕಲ್ಯಾಣಚಾಲುಕ್ಕರ 
ಮಾಂಡಲಿಕರಾಗಿದ್ದರು. ಆದರೆ ಮುಂದೆ ವಿಷ್ಣುವರ್ಧನನ ಕಾಲದಲ್ಲಿ ಇವರು 
ಸ್ವತಂತ್ರರಾಗಿ ಆಳುತ್ತಿದ್ದರು. ಇವರ ರಾಜಧಾನಿಯು ಮೊದಲು ಬೇಲೂರು, ಅನಂತರ 
ಹಳೇಬೀಡು ಅಥವಾ ದ್ವಾರಸಮುದ್ರ. 

ಈ ವಂಶದಲ್ಲಿ ವಿನಯಾದಿತ್ಯ ವಿಷ್ಣುವರ್ಧನ ಇವರೇ ಬಲವಾದ ಅರಸರು. 

ಬಿಟ್ಟಿದೇವ ಅಥವಾ ವಿಷ್ಣುವರ್ಧನನು ಈ ವಂಶಕ್ಕೆ ಮೊದಲು ಪೂರ್ಣ 
ಸ್ಥಾತ೦ತ್ರ್ಯವನ್ನು ಕೊಟ್ಟವನು. ಇವನು ರಾಮಾನುಜಾಚಾರ್ಯರ ಉಪದೇಶದಿಂದ 
ಜೈನಮತವನ್ನುಬಿಟ್ಟು ವೈಷ್ಣವಮತವನ್ನಂಗೀಕರಿಸಿದ ಸ೦ಗತಿಯು ಎಲ್ಲರಿಗೂ ತಿಳಿದಿದೆ. 
ಈತನು ಮೈಸೂರುಪ್ರಾಂತದಿಂದ ಚೋಳರನ್ನು ಹೊಡೆದಟ್ಟಿದನು. ಈತನು ಶೂರನಾದ 
ಅರಸನಾಗಿದ್ದನು. ತಲಕಾಡು, ಉಚ್ಚಂಗಿ, ಬನವಾಸಿ ಮು೦ತಾದ ನಾಡುಗಳ ಅರಸರನ್ನು 


ಗೆದ್ದನು. ತಳಕಾಡು, ದ್ವಾರಸಮುದ್ರ ಬಂಕಾಪುರ ಮುಂತಾದುವುಗಳು ಬೇರೆಬೇರೆ 
ಕಾಲಕ್ಕೆ ಈತನ ರಾಜಧಾನಿಗಳಾಗಿದ್ದುವು. 

೨ನೆಯ ಬಲ್ಲಾಳ ಅಥವಾ ವೀರಬಲ್ಲಾಳನೇ ಈತನ ತರುವಾಯದ ಪ್ರಸಿದ್ಧ 
ರಾಜನು. ಈತನು ೧೧೭೩ನೆಯ ಇಸವಿಯ ಜುಲೈ ೨೨ನೆಯ ದಿವಸ ದ್ವಾರಸಮುದ್ರದಲ್ಲಿ 
ಪಟ್ಟವೇರಿದನು. ಈತನು ಚ೦ಗಾಳ ಉಚ್ಚಂಗಿಯ ಪಾ೦ಡ್ಯ ಕಲಚೂರ್ಯ ಮುಂತಾದ 
ಅರಸರನ್ನು ಸೋಲಿಸಿದನು. ಆದರೆ ಎಲ್ಲಕ್ಕೂ ಮೇಲಾದ ಈತನ ಶೂರತನದ 
ಕೃತ್ಯವಾವುದೆ೦ದರೆ ಸೇವುಣ ಅ೦ದರೆ ದೇವಗಿರಿ ಯಾದವರ ದೊಡ್ಡ ಸೈನ್ಯವನ್ನು 
ಸೊರಟೂರಿನಲ್ಲಿ ಸೋಲಿಸಿದ್ದು ಈ ಸೈನ್ಯದಲ್ಲಿ ಎರಡು ಲಕ್ಷ ಕಾಲಾಳುಗಳಿದ್ದುವು. 
೧೧೯೩ರಲ್ಲಿ ಇವನು ಲಕ್ಕುಂದಿಯಲ್ಲಿ ವಾಸವಾಗಿದ್ದನು. ಆದರೆ ಮುಂದೆ ರಾಣೇಬಿನ್ನೂರ 
ತಾಲುಕಿನಲ್ಲಿರುವ ಹುಲ್ಲೂರ ಪಟ್ಟಿಣವನ್ನು ತನ್ನ ರಾಜಧಾನಿಯನ್ನಾಗಿ 
ಮಾಡಿಕೊಂಡಿದ್ದನು. ಈತನು ೪೭ ವರ್ಷಗಳವರೆಗೆ ವೈಭವದಿಂದ ಆಳಿ ೧೨೨೦ರಲ್ಲಿ 
ಮಡಿದನು. ಈತನು ಮಡಿದ ಕೂಡಲೆ ಈತನ ಪರಮ ಭಕ್ತನಾದ ಲಕ್ಷನೆಂಬವನೂ 
ಇವನ ಹೆಂಡತಿಯೂ ಒಂದುಸಾವಿರ ಜನ ವೀರರೂ ಈತನ ಮೇಲಿನ 
ಪ್ರೇಮಾತಿಶಯದ ಮೂಲಕ ಆತ್ಮಹತ್ಯವನ್ನು ಮಾಡಿಕೊಂಡರು! 

ಈತನ ತರುವಾಯದಲ್ಲಿ ಪಟ್ಟಿವೇರಿದ ೨ನೆಯ ನರಸಿಂಹನು 
ಪರಾಕ್ರಮಿಯಾದ ಅರಸನೇ. ಇವನು ಅನೇಕ ರಾಜ್ಯಗಳನ್ನು ಗೆದ್ದು ರಾಮೇಶ್ವರದಲ್ಲಿ 
ವಿಜಯಸ್ತಂಭವನ್ನೂರಿದನು. ಈತನು ದೇವಗಿರಿ ಯಾದವರನ್ನು ಸೋಲಿಸಿದನು. 

ಈ ನರಸಿ೦ಹನ ಮಗನಾದ ಸೋಮೇಶ್ವರನೂ ಶೂರನೇ. ಆದರೆ ಈ 
ಸೋಮೇಶ್ವರನ ಮರಣದನಂತರ ಈ ರಾಜ್ಯದಲ್ಲಿ ಎರಡು ಭಾಗಗಳಾಗಿ ಕನ್ನಡ ರಾಜ್ಯವು 
೩ನೆಯ ನರಸಿಂಹನ ಪಾಲಿಗೆ ಬಂದಿತು. ತಮಿಳುರಾಜ್ಯವು ರಾಮನಾಥನೆ೦ಬ ಅವನ 
ತಮ್ಮನ ಪಾಲಿಗೆ ಹೋಯಿತು. ೩ನೆಯ ನರಸಿಂಹನು ದೇವಗಿರಿಯಾದವರನ್ನು 


ಬೆಳವಡಿಯಲ್ಲಿ ಸೋಲಿಸಿದನು. ಆದರೆ ಮುಂದೆ ೩ನೆಯ ಬಲ್ಲಾಳನ ಕಾಲಕ್ಕೆ ಇವರ 
ರಾಜ್ಯದಲ್ಲಿ ಮುಸಲ್ಮಾನರ ಪ್ರವೇಶವಾಗಿ ಇವರ ವಂಶವು ನಷ್ಟವಾಯಿತು. 


ಕೊಲ್ಹಾಪುರದ ಶಿಲಾಹಾರರು. 
ಇಲ್ಲಿಯವರೆಗೆ ನಾವು ಸ್ವತಂತ್ರ ರಾಜವ೦ಶಗಳನ್ನುಹೇಳಿದೆವು. ಇನ್ನುಮುಂದೆ 
ಸಾಗುವ ಮೊದಲು, ರಾಷ್ಟ್ರಕೂಟರ ಕಾಲಕ್ಕೂ ಚಾಲುಕ್ಯರ ಕಾಲಕ್ಕೂ ಪ್ರಾಬಲ್ಯಕ್ಕೆ ಬಂದ 
ಕೆಲವು ಮಾಂಡಲಿಕ ರಾಜವ೦ಶಗಳನ್ನುಕುರಿತು ಹೇಳುವೆವು. 
ಒಟ್ಟು ಶಿಲಾಹಾರ ಮನೆತನಗಳು ಮೂರು. ಅವೆಲ್ಲರಾಷ್ಟ್ರಕೂಟರ ಕಾಲದಲ್ಲಿ 
ತಲೆಯೆತ್ತಿದುವು. ಉತ್ತರಕೊ೦ಕಣದಲ್ಲಿ೧೪೦೦ ಹಳ್ಳಿಗಳಿದ್ದುವು. ಪುರಿ ಎಂಬುದು ಈ 
ಉತ್ತರಕೊ೦ಕಣದ ಶಿಲಾಹಾರವ೦ಶದ ರಾಜಧಾನಿಯು. ರಾಷ್ಟ್ರಕೂಟರ ಅರಸನಾದ 
ಅಮೋಘವರ್ಷ ಅಥವಾ ನ್ಯಪತು೦ಗ(೮೧೫-೮೭೭)ನ ಕಾಲಕ್ಕೆ ಅಲ್ಲಿ 
ಫುಲ್ಲಶಕ್ತಿಯೆಂಬವನು ಅವನ ಮಾಂಡಲಿಕನಾಗಿ ಆಳುತ್ತಿದ್ದನು. ದಕ್ಷಿಣಕೊ೦ಕಣದ 
ಶಿಲಾಹಾರರ ರಾಜಧಾನಿಯು ಖಾರೆಪಟ್ಟಣವಾಗಿತ್ತು. ಈ ಶಿಲಾಹಾರರು ಅಷ್ಟು 
ಪ್ರಸಿದ್ಧರಾಗಿರಲಿಲ್ಲ. ಕೊಲ್ಲಾಪುರದ ಶಿಲಾಹಾರವ೦ಶವೇ ಮೂರನೆಯ ಶಿಲಾಹಾರ 
ವಂಶ. ಕೊಲ್ಲಾಪುರ, ಮಿರಜ, ಕರ್ಹಾಡ ಪ್ರಾಂತಗಳು ಇವರ ವಶದಲ್ಲಿದ್ದುವು. ಇದು 
ಎಲ್ಲಕ್ಕೂ ಈಚೆಯ ಮನೆತನವು. ರಾಷ್ಟ್ರಕೂಟ ವ೦ಶವು ಹಾಳಾಗುವ ಕೊನೆಕೊನೆಗೆ ಈ 


ಮನೆತನವು ಉದಯಕ್ಕೆ ಬಂದಿತು. ಇವರ ವಂಶಾವಳಿಯನ್ನು ಇಲ್ಲಿ ಕೊಟ್ಟಿದೆ. 


| ಜಟ್ಟಿಗ (0) 


ಚಂದ್ರಾದಿತ್ಯ 


ಮಾರಸಿಂಹ (೧೦೫೮) 


ಗ೦ಡರಾದಿತ್ಯ 


ಭೋಜ (೨) ೧೧೭೮. 
ಗಂಡರಾದಿತ್ಯನೆಂಬವನು ಪ್ರಸಿದ್ಧ ರಾಜನು. ಮಿರಜ ಸಂಸ್ಥಾನದಲ್ಲಿಯ 
ಇರಕೂಡಿಯಲ್ಲಿ'ಗಂಡಸಮುದ್ರ' ವೆಂಬ ಸರೋವರವನ್ನುಕಟ್ಟಿಸಿದನು. 


ಸವದತ್ತಿಯ ರಟ್ಟಿರು. 
ರಾಷ್ಟ್ರಕೂಟರ ಕಾಲದಲ್ಲಿಯೂ ಚಾಲುಕ್ಕರ ಕಾಲದಲ್ಲಿಯೂ ರಟ್ಟರು 
ಮಾಂಡಲಿಕ ರಾಜರಾಗಿದ್ದರು. ಮುಂದೆ ಕೆಲವು ದಿವಸ ಸ್ವತಂತ್ರರಾಗಿ ಆಳಿದರು. 


ಅನ೦ತರ ದೇವಗಿರಿಯ ಯಾದವರಿಗೆ ತುತ್ತಾದರು. ಇವರ ರಾಜಧಾನಿಯು ಮೊದಲು 
ಸುಗ೦ಧವರ್ತಿ ಅಥವಾ ಸವದತ್ತಿಯಲ್ಲಿ ಇತ್ತು ಮು೦ದೆ ವೇಣುಗ್ರಾಮ ಅಥವಾ 
ಬೆಳಗಾಂವಿಗೆ ಅದನ್ನು ನೂಕಿಸಿದರು. ಇವರ ಶಿಲಾಲೇಖಗಳು ಸೊಗಲ ನೇಸರ್ಗಿ 
ಕೊಣ್ಣೂರ, ರಾಯಬಾಗ ಮು೦ತಾದ ಊರುಗಳಲ್ಲಿ ದೊರೆಯುತ್ತವೆ. ಇವರು 
ಲತ್ತನೂರಪುರವರಾಧೀಶ್ವರರೆಂದು ಹೇಳಿಕೊಳ್ಳುತ್ತಾರೆ... ಇವರು ಜೈನರು. 
ಸುವರ್ಣಗರುಡಧ್ವಜವು ಇವರ ಪತಾಕೆಯು; ಇವರು ಸಿಂದೂರಲಾಂಛನರು, ಇವರ 
ವಂಶಾವಳಿಯನ್ನು ಕೆಳಗೆ ಕಾಣಿಸಿದೆ. 


ಈ ಬಗೆಯಾಗಿ ನಾವು ಈ ಪ್ರಕರಣದಲ್ಲಿ ಕಲಚೂರ್ಯ ಯಾದವ ಮುಂತಾದ 
ಅನೇಕ ರಾಜವಂಶಗಳನ್ನು ಹೇಳಿದೆವು. ಕಲ್ಯಾಣಚಾಲುಕ್ಕರನ೦ತರ ಕಲಚೂರ್ಯರು 
ಅವರ ರಾಜ್ಯಕ್ಕೆ ಅರಸರಾಗಿ ಆಳಿದರೂ ಅವರು ಬಹಳ ದಿವಸ ಆಳಲಿಲ್ಲ ಮುಂದೆ ಆ 
ರಾಜ್ಯವು ಎರಡು ತು೦ಡಾಗಿ ಉತ್ತರದ ಅರ್ಥಭಾಗವು ದೇವಗಿರಿ ಯಾದವರ ವಶಕ್ಕೂ 
ದಕ್ಷಿಣದ ಅರ್ಧಭಾಗವು ಹೊಯ್ಸಳ ಯಾದವರ ವಶಕ್ಕೂ ಹೋಯಿತೆಂದು 
ಸ್ಥೂಲಮಾನದಿ೦ದ ಹೇಳಬಹುದು. ಮುಂದೆ ಇವುಗಳಲ್ಲಿ ಉತ್ತರಭಾಗವು ಹಿ೦ದೂ 
ಜನರ ಕೈಬಿಟ್ಟುಹೋಯಿತು. ದಕ್ಷಿಣಭಾಗಕ್ಕೆ ವಿಜಯನಗರದ ಅರಸರು 
ಒಡೆಯರಾದರು. ಇರಲಿ. ಅವರ ಇತಿಹಾಸವನ್ನು ಮುಂದೆ ಕೊಡುವೆವು. ಸದ್ಯಕ್ಕೆ 
ಹೇಳುವುದೇನೆಂದರೆ, ಇವೆರಡು ವ೦ಶಗಳೂ ಸ್ವತಂತ್ರ ರಾಜವಂಶಗಳು. ಮಿಕ್ಕವುಗಳು 
ಎಂದರೆ ರಟ್ಟಿ ಶಿಲಾಹಾರ ಕದಂಬ ಮುಂತಾದುವುಗಳು ಮಾಂಡಲಿಕ 
ರಾಜವಂಶಗಳೆಂಬುದನ್ನುವಾಚಕರು ಮರೆಯಕೂಡದು. ಕಲ್ಯಾಣಚಾಲುಕ್ಕರ ಕಾಲದಲ್ಲಿ 
ಕದ೦ಬರಲ್ಲಿಎರಡು ಶಾಖೆಗಳಿದ್ದಂತೆ ಕಂಡುಬರುತ್ತದೆ. ಬನವಾಸಿ ಅಥವಾ ಹಾನಗಲ್ಲದ 
ಕದಂಬರ ಶಾಖೆಯೇ ಮೊದಲನೆಯದು. ಗೋವೆ ಅಥವಾ ಹಲಸಗಿಯ ಕದಂಬರ 
ಶಾಖೆಯೇ ಎರಡನೆಯದು. ಮೊದಲನೆಯ ಶಾಖೆಯಲ್ಲಿ ಕೀರ್ತಿವರ್ಮ, ಶಾಂತಿವರ್ಮ, 
ಮಲ್ಲಿಕಾರ್ಜುನ, ಕಾಮದೇವ, ಸೋಮದೇವ ಮುಂತಾದ ಮಾಂಡಲಿಕ ರಾಜರು 
ಪ್ರಬಲರಾಗಿದ್ದು ಅವರು ಚಾಲುಕ್ಕರಿಗೆ ಅನೇಕ ಮಹತ್ವದ ಪ್ರಸಂಗಗಳಲ್ಲಿ 
ಸಹಾಯಮಾಡಿದ್ದಾರೆ. ಎರಡನೆಯ ಶಾಖೆಯ ರಾಜಧಾನಿಯು ಕೆಲವುಕಾಲ 
ಗೋವೆಯಲ್ಲಿಯೂ ಕೆಲವುಕಾಲ ಹಲಸಗಿಯಲ್ಲಿಯೂ ಇತ್ತು. ಇವರಲ್ಲಿಯೂ 
ವಿಜಯಾದಿತ್ಯ ಜಯಕೇಶಿ ಮುಂತಾದವರು ಚಾಲುಕ್ಕರ ಮಾಂಡಲಿಕರಾಗಿ ಹೆಸರಿಗೆ 
ಬಂದರು. 

ಸಾರಾಂಶ, ಈ ಪ್ರಕರಣದಲ್ಲಿ ಹೇಳಿದ ರಾಜವಂಶಗಳಲ್ಲಿ ಕಲಚೂರ್ಯ 
ದೇವಗಿರಿ ಯಾದವ ಮತ್ತು ಹೊಯ್ದಳ ಯಾದವ ಈ ವಂಶಗಳು ಸ್ವತಂತ್ರವಾಗಿ ಆಳಿದ 


ವಂಶಗಳೆಂಬುದನ್ನೂ ಶಿಲಾಹಾರ, ರಟ್ಟಿ ಕದಂಬ ಮುಂತಾದುವುಗಳು ಮಾಂಡಲಿಕ 
ರಾಜರ ಮನೆತನಗಳೆಂಬುಹನ್ನೂ ವಾಚಕರು ನೆನಪಿನಲ್ಲಿಡಬೇಕು. 


೧೧ನೆಯ ಪ್ರಕರಣ. 
ವಿಜಯನಗರ ವಂಶಾವಳಿ.  ಸಂಗಮವಂಶ. 


ಸಂಗಮ ಕಾಮಾಂಬಿಕಾ. 
(೧) ಹರಿಹರ (೧ನೇ) ಕಂಪಣ (ಸಂಗಮ) (೨) ಬುಕ್ಕರಾಯ = ಗೌರಾಂಬಿಕಾ | | ಮಾರಪ್ಪ ಮುದ್ದಪ್ಪ 
(೧೩೩೬ -೧೩೫೩). kel (೧೩೫೩-೧೩೭೭) 


(೩) ಹರಿಹರ (೨ ನೇ) 
(೧೩೭೭-೧೪೦೪) 


(೪) ಬುಕ್ಕರಾಯ (೧೪೦೫-೧೪೦೬) 


(೫) ದೇವರಾಯ, ಪ್ರತಾಪದೇವರಾಯ (೧೪೦೬-೧೪೧೬) 


(೬) ವಿಜಯರಾಯ ೧೪೧೬-೧೪೧೭ 
(೭) ದೇವರಾಯ (೨) ೧೪೧೯-೧೪೪೬ 


(೮) ಮಲ್ಲಿಕಾರ್ಜುನ ೧೪೪೮- ೧೪೯೭ 


(೯) ವಿರೂಪಾಕ್ಷ ೧೪೬೭-೧೪೭೮ 


ನರಸ ಮನೆತನ. 
(೧೨) ನರಸ. ನರಸಿ೦ಹ ೧೪೯೬-೧೫೦೩ 


(೧೩) ವೀರನರಸಿ೦ಹ. 
ಭುಜಜಲರಾಯ 
(೧೫೦೪-೧೫೦೯) 


(೧೬) ವೆಂಕಟಿದೇವರಾಯ (೧೫೪೨) 


(೧೪) ಕೃಷ್ಣರಾಯ 
(೧0೫೦೯-೧೫೨೯) 


(೧೫) ಅಚ್ಯುತರಾಯ ರಂಗ 
(೧೫೩೦-೧೫೪೨) 


ಸದಾಶಿವರಾಯ (೧೫೪೩-೧೫೬೭) 


ವಿಜಯನಗರದ ಅರಸರು. 

soflcaeaaeitcnaqoTeie:| 

ATF ಕಾಗ FAFA NE: 

ಕ7೫ ಗಾಗಾ FANT: gait | 

dra fAasrarqgAeaarid ॥ 

—ಗಂಗಾದೇವಿ. 

ಕರ್ನಾಟಿಕದ ಕೊನೆಯ ಮನೆತನವೇ ವಿಜಯನಗರವು. ಬಾದಾಮಿಯ 
ಚಾಲುಕ್ಯರನ್ನು ಕರ್ನಾಟಕ-ಸಿ೦ಹಾಸನ-ಸ್ಥಾಪನಾಚಾರ್ಯರೆ೦ದು ಹೇಳಬಹುದು. 
ಯಾಕೆಂದರೆ, ಚಾಲುಕ್ಕರಿಗಿಂತ ಮೊದಲು ಕದ೦ಬ, ಗ೦ಗ ಮುಂತಾದ ಬೇರೆ ಬೇರೆ 
ರಾಜ್ಯಗಳು ಕರ್ನಾಟಕದಲ್ಲಿ ಆಳಿಹೋಗಿದ್ದರೂ, ಇಡೀ ಕರ್ನಾಟಕವು ಒಬ್ಬನೇ ಅರಸನ 
ಏಕಛತ್ರಾಧಿಪತ್ಯಕ್ಕೆ ಬಾದಾಮಿಯ ಚಾಲುಕ್ಕರ ಕಾಲದಲ್ಲಿಯೇ ಒಳಪಟ್ಟಿತು. ಆಗ 
ಸ್ಥಾಪಿತವಾದ ಏಕಛತ್ರಾಧಿಪತ್ಯವು ರಾಷ್ಟ್ರ ಕೂಟಿರ ಕಾಲಕ್ಕೂ ಪುನಃ ಕಲ್ಯಾಣ-ಚಾಲುಕ್ಕರ 
ಕಾಲಕ್ಕೂ ಅವಿಚ್ಛಿನ್ನವಾಗಿ ನಡೆಯಿತು. ಮುಂದೆ ಅದು ಎರಡು ಹೋಳುಗಳಾಗಿ, 
ಉತ್ತರದ ಅರ್ಧ ಭಾಗವು ದೇವಗಿರಿ ಯಾದವರ ವಶವಾಯಿತೆಂದೂ ದಕ್ಷಿಣದ ಅರ್ಧ 
ಭಾಗವು ಹೊಯ್ದಳ ಯಾದವರ ವಶಕ್ಕೆ ಹೋಯಿತೆಂದೂ ಸ್ಥೂಲಮಾನದಿಂದ 
ಹೇಳಬಹುದು. ಮುಂದೆ ಮುಸಲ್ಮಾನರು ದೇವಗಿರಿ ಯಾದವರನ್ನು ಸೋಲಿಸಿ ಉತ್ತರದ 
ಅರ್ಧ ಭಾಗವನ್ನು ನುಂಗಿದರು. ದಕ್ಷಿಣದ ಅರ್ಧ ಭಾಗವನ್ನು ನುಂಗುವ 
ಹ೦ಚಿಕೆಯಲ್ಲಿದ್ದರು. ಮುಸಲ್ಮಾನರ ಮೊದಲನೆಯ ಪ್ರಹಾರವು ದೇವಗಿರಿ 
ಯಾದವರಿಗೂ ವರಂಗಲ್ಲ ಕಾಕತೀಯ ಅರಸರಿಗೂ ತಗುಲಿತು. ಆ ಪೆಟ್ಟು 
ತಗಲುವವರೆಗೆ ಮಿಕ್ಕ ಅರಸರು, ಎಚ್ಚರಗೊಳ್ಳಲಿಲ್ಲ. ಆದರೆ ಆ ಪಟ್ಟು ಬಡಿದ ಕೂಡಲೆ 
ದಕ್ಷಿಣ ಹಿಂದುಸ್ಥಾನದಲ್ಲಿ ಹಾಹಾಕಾರವೆದ್ದಿತು. ಮುಸಲ್ಮಾನರು ಪ್ರಬಲರಾದ 
ಶತ್ರುಗಳಾದುದರಿಂದ, ಒಬ್ಬೊಬ್ಬರೇ ಅವರಿದಿರಿಗೆ ನಿಂತರೆ ನಡೆಯಲಾರದೆಂದು 


ಬಗೆದು, ಎಲ್ಲರೂ ಒಕ್ಕಟ್ಟಾಗಿ ನಿಲ್ಲುವುದು ಅವಶ್ಯವೆ೦ಬ ಕಲ್ಪನೆಯು ಆಗ ಉದ್ಭವಿಸಿತು. 
ಈ ಕಲ್ಪನೆಯ, ಮೂಲೋತ್ಪಾದಕರೇ ಶ್ರೀ ವಿದ್ಯಾರಣ್ಯರು. ಚದರಿಹೋದ ಚಿಕ್ಕ ಚಿಕ್ಕ 
ರಾಜ್ಯಗಳನ್ನು ಒಟ್ಟುಗೂಡಿಸಿ, ಮುಸಲ್ಮಾನರಿದಿರಿಗೆ ಒಕ್ಕಟ್ಟಿನಿಂದ ನಿಲ್ಲುವಂತೆ 
ಮಾಡಿದುದೇ ಶ್ರೀ ವಿದ್ಯಾರಣ್ಯರು ಮಾಡಿದ ಮಹತ್ವದ ಕೆಲಸವು. ಪರದೇಶೀಯ 
ಶತ್ರುಗಳಿಗೆ ಇದಿರಾಗಬೇಕಾದರೆ ನಾವು ನಮ್ಮ ಒಳ ಜಗಳಗಳನ್ನೆಲ್ಲವನ್ನೂ ಮರೆತು 
ಬಿಡಬೇಕೆಂಬ ತತ್ವವನ್ನು ಹಿಂದುಸ್ಥಾನದ ಇತಿಹಾಸದಲ್ಲಿ ಎಲ್ಲಕ್ಕೂ ಮೊದಲಿಗೆ ಶ್ರೀ 
ವಿದ್ಯಾರಣ್ಯರೇ ಕಲಿಸಿದವರು. ಈ ತತ್ವವನ್ನರಿಯದ ಮೂಲಕವೇ ಉತ್ತರ ಹಿಂದುಸ್ಥಾನವು 
ಮುಸಲ್ಮಾನರ ಅಂಕಿತವಾಯಿತು; ಈ ತತ್ವವನ್ನು ಮರೆತ ಮುಸಲ್ಮಾನರು 
ವಿಜಯನಗರದ ಬಲಾಢ್ಯರಾದ ಅರಸರೊಡನೆ ಸುಮಾರು ಎರಡು ಶತಮಾನಗಳವರೆಗೆ 
ಎಡೆಬಿಡದೆ ಕಾದಬೇಕಾಯಿತು. ಈ ತತ್ವವನ್ನು ಮುಸಲ್ಮಾನರು ಕ೦ಡುಹಿಡಿದು, ತಮ್ಮ 
ತಪ್ಪನ್ನು ತಿದ್ದಿಕೊ೦ಡು ಒಕ್ಕಟ್ಟಿನಿಂದ ಕಾದಿದುದರಿ೦ದಲೇ ಅವರಿಗೆ ವಿಜಯನಗರವನ್ನು 
ಪಾತಾಳಕ್ಕೆ ಮೆಟ್ಟುವುದಕ್ಕೆ ಸಾಧ್ಯವಾಯಿತು, ಇರಲಿ! ಸುಮಾರು ಎರಡು 
ಶತಮಾನಗಳವರೆಗೆ ವಿಜಯ ನಗರದ ಅರಸರು ಮುಸಲ್ಮಾನರ ಪ್ರವಾಹವನ್ನು ಕೃಷ್ಣೆಯ 
ದಕ್ಷಿಣಕ್ಕೆ ಬರಗುಡದಂತೆ ಹೇಗೆ ತಡೆದು ಹಿಡಿದರೆ೦ಬುದರ ಇತಿಹಾಸವು ಅತ್ಯಂತ 
ಮನೋರಂಜಕವಾಗಿದೆ. ಈ ದೃಷ್ಟಿಯಿಂದ ನೋಡಲು, ವಿಜಯನಗರ ರಾಜ್ಯವು 
ಹಿಂದಿನ ರಾಜ್ಯಗಳಷ್ಟು ವಿಸ್ತಾರವನ್ನು ಹೊಂದಿರದಿದ್ದರೂ ಅದಕ್ಕಿಂತ ಹೆಚ್ಚು 
ಮಹತ್ವವುಳ್ಳದ್ದಾಗಿದೆ. ಯಾಕಂದರೆ ದಕ್ಷಿಣ ಹಿ೦ದುಸ್ಥಾನಕ್ಕೆ ಅತ್ಯಂತ ದುರ್ಫಟವಾದ 
ಸ೦ಕಟಕಾಲವೊದಗಿದಾಗ ಅದನ್ನು ರಕ್ಷಿಸಿದ್ದೇನೂ ಕಡಿಮೆಯ ಕಾರ್ಯವಲ್ಲ ವಿಜಯ 
ನಗರದ ಅರಸರು ತಮ್ಮ ಪೂರ್ವ ವೈಭವವನ್ನೂ ಅಚ್ಚಳಿಯದೆ 
ಕಾಯ್ದುಕೊಂಡರೆಂಬುದು ಕರ್ನಾಟಿಕಸ್ಥರಿಗೆ ನಿಜವಾಗಿಯೂ ಅತ್ಯಂತ 
ಗೌರವಾಸ್ಪದವಾದ ಸಂಗತಿಯಾಗಿದೆ. 


ಶ್ರೀ ವಿದ್ಯಾರಣ್ಯರು ಹುಕ್ಕಬುಕ್ಕರನ್ನು ಪ್ರೋತ್ಸಾಹಿಸಿ, ಈ ಸ್ವರಾಜ್ಯ ಸ್ಥಾಪನೆಯ 
ಕಾರ್ಯವನ್ನು ಕೊನೆಗಾಣಿಸಿದರು. ಶ್ರೀ ವಿದ್ಯಾರಣ್ಯರು ಆಗ ಶೃಂಗೇರಿಯಲ್ಲಿ 
ಶಂಕರಾಚಾರ್ಯರ ಸ್ಥಾನಾಪನ್ನರಾಗಿದ್ದರು. ಆದರೆ ದೇಶಕ್ಕೆ ಇಂಥ ವಿಪತ್ತು 
ಬಂದೊದಗಿದಾಗ ಸುಮ್ಮನೆ ಮೂಗು ಹಿಡಿದುಕೊಂಡು ಕುಳ್ಳಿರುವುದು ಮಾತ್ರವೇ ತಮ್ಮ 
ಕರ್ತವ್ಯವಲ್ಲವೆಂದೂ ಆ ತಮ್ಮ ಧರ್ಮ ರಕ್ಷಣಾರ್ಥವಾಗಿಯೇ ಸ್ವರಾಜ್ಯವನ್ನು 
ಸ್ಥಾಪಿಸುವುದು ತಮ್ಮ ಆದ್ಯ ಕರ್ತವ್ಯವೆಂದೂ ಆಲೋಚಿಸಿ, ಅವರು ವಿಜಯನಗರದಲ್ಲಿ 
ರಾಜ್ಯವನ್ನು ಸ್ಥಾಪಿಸಿದರು. ಸಂಗಮವಂಶ (೧೩೩೬-೧೪೭೮), ವಿಜಯನಗರದಲ್ಲಿ ಒಟ್ಟು 
ಮೂರು ವಂಶಗಳು ಆಳಿದವು. ಮೊದಲನೆಯ ವಂಶವು ಸಂಗಮವಂಶವು. ಇದರಲ್ಲಿ 
೯ ಜನ ಅರಸರು ಆಗಿಹೋದರು. ಇವರು ಯಾದವರು. ಇವರ ಕುಲದೇವತೆ 
ವಿರೂಪಾಕ್ಷನು. ಬುಕ್ಕರಾಯನೇ ಈ ವಂಶದಲ್ಲಿ ಪ್ರಬಲನಾದ ಮೊದಲನೆಯ ರಾಜನು 
(೧೩೫೪-೧೩೭೭). ವಿಜಯನಗರದಲ್ಲಿಯ ಕೋಟಿ ಕೊತ್ತಳಗಳನ್ನು ಕಟ್ಟಿಸಿದವನು 
ಇವನೇ. ಇವನಿಗೆ “ಭಾಷೆಗೆ ತಪ್ಪುವ ರಾಯರ ಗಂಡ”, “ಪೂರ್ವ-ಪಶ್ಚಿಮ-ದಕ್ಷಿಣ 
ಸಮುದ್ರಾಧೀಶ್ವರ” ಎ೦ಬ ಬಿರುದುಗಳಿದ್ದುವು. ೧೩೬೮ನೆಯ ಇಸವಿಯಲ್ಲಿ ಈತನು 
ಜೈನರಿಗೂ ವೈಷ್ಣವರಿಗೂ ಉಂಟಾದ ಜಗಳವನ್ನು ತೀರಿಸಿದ ಕಥೆಯು 
ಮನೋವೇಧಕವಾಗಿದೆ. (೧೪ನೆಯ ಪ್ರಕರಣ ನೋಡಿರಿ.) ಅದರಿಂದ ಈ ಅರಸನು 
ಧರ್ಮ ವಿಷಯದಲ್ಲಿ ಎಷ್ಟು ಸಮ ಬುದ್ಧಿಯುಳ್ಳವನಿದ್ದನೆಂಬುದು ಗೊತ್ತಾಗುತ್ತದೆ. ಈ 
ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯೆಂಬವಳು “ವೀರಕ೦ಪಣರಾಯ 
ಚರಿತ”ವೆಂಬ ಅತ್ಯಂತ ಸರಸವಾದ ಸಂಸ್ಕೃತ ಕಾವ್ಯವೊಂದನ್ನು ರಚಿಸಿದ್ದಾಳೆ. ಅದು 
ಮೊನ್ನೆ ಮೊನ್ನೆ ಪ್ರಸಿದ್ಧವಾಗಿದೆ. ಬುಕ್ಕರಾಯಪಟ್ಟಿಣ ಮು೦ತಾದ ಇವನ ಹೆಸರಿನ 
ಊರುಗಳೂ ಈಗಲೂ ಪ್ರಸಿದ್ಧವಿರುತ್ತವೆ. ಇವನ ಮಗನಾದ ಹರಿಹರನು ವಿದ್ವಾಂಸರಿಗೆ 
ಬಹಳ ಆಶ್ರಯಕೊಡುತಿದ್ದನು. ಈ ೨ನೆಯ ಹರಿಹರರಾಯನನ್ನು “ಕರ್ನಾಟಕ 
ವಿದ್ಯಾವಿಲಾಸ” ವೆಂದು ಕರೆಯುತ್ತಿದ್ದರು. ಈ ಹರಿಹರನ ಕಾಲದಲ್ಲಿ ಗುಂಡನೆಂಬ 


ಸೇನಾನಾಯಕನು ಅನೇಕ ಶೂರಕೃತ್ಯಗಳನ್ನುಮಾಡಿದನು. ಹರಿಹರನು ೩೦-೮-೧೪೦೪ 
ನೆಯ ಇಸವಿಯಲ್ಲಿಮರಣಹೊಂದಿದನು. 

೨ನೆಯ ದೇವರಾಯನಿಗೆ ಪ್ರೌಢದೇವರಾಯನೆಂದೂ ಹೆಸರು೦ಟು. ಈತನು 
ಧೂರ್ತವಿಚಾರವಾಡಿ ತನ್ನ ಸೈನ್ಯದಲ್ಲಿ ಮುಸಲ್ಮಾನರನ್ನಿಟ್ಟುಕೊಂಡು, ತನ್ನ ಸೈನಿಕರಿಗೆ 
ಯುದ್ಧಕಲೆಯನ್ನು ಕಲಿಸಿದನು. ಈತನು ೨೪-೫-೧೪೪೬ರಲ್ಲಿ ಸತ್ತನು. ಇವನ 
ತರುವಾಯ ಈ ಸ೦ಗಮವಂಶವು ಕುಗ್ಗಿತು. ಮುಂದೆ ವಿಜಯನಗರದ ೨ನೆಯ 
ವಂಶವು ಎದ್ದಿತು. 

ಸಾಳ್ವರ ಮನೆತನ (೧೪೭೯-೧೪೯೬). ಸಂಗಮ ಮನೆತನದ ಕೊನೆಯ 
ಅರಸನಾದ ವಿರೂಪಾಕ್ಷನ ಮುಖ್ಯಸರದಾರನಾದ ಸಾಳ್ವನರಸಿ೦ಹನು ವಿಜಯ ನಗರದ 
ಪಟ್ಟಿವನ್ನು ಸೆಳೆದುಕೊಂಡು ಅರಸನಾದನು. ಮುಸಲ್ಮಾನರಿಗೂ, ವಿಜಯನಗರದ 
ಅರಸರಿಗೂ ಕೃಷ್ಣಾತು೦ಗಭದ್ರಾ ನದಿಗಳ ನಡುವಿನ ಸೀಮೆಗಾಗಿ ಆಗಾಗ 
ಯುದ್ಧಗಳಾಗುತ್ತಿದ್ದುವು. ಈ ಯುದ್ಧಗಳಲ್ಲಿ ಸಾಳ್ವ ನರಸಿ೦ಹನು ಪರಾಕ್ರಮವನ್ನು 
ತೋರಿಸಿ ಅತ್ಯಂತ ಪ್ರಬಲನಾಗಿದ್ದನು. ಆದುದರಿ೦ದಲೇ ಇವನಿಗೆ ಸಿ೦ಹಾಸನವನ್ನು 
ಎತ್ತಿಹಾಕುವುದಕ್ಕೆ ಸಾಧ್ಯವಾಯಿತು. ಆದರೆ ಈತನ ವ೦ಶಜರು ಬಹಳ ದಿವಸ ಆಳಲಿಲ್ಲ 
ಈತನ ಮಗನಾದ ಇಮ್ಮಡಿ ನರಸಿಂಹನನ್ನು ನರಸ ಅಥವಾ ನರಸಿಂಗನೆಂಬ ಅವನ 
ಸೇನಾಧಿಪತಿಯು ೧೪೯೬ನೆಯ ಇಸ್ವಿಯಲ್ಲಿ ಕೊ೦ದುಹಾಕಿದಂತೆ ತೋರುತ್ತದೆ. 

ನರಸಮನೆತನ (೧೪೯೬-೧೫೬೭): ಈ ನರಸನು ತುಳವನು; ಬಲು ಶೂರನು, 
ಈತನು ಚೇರ-ಚೋಳ-ಪಾಂಡ್ಯ ದೇಶಗಳನ್ನು ಗೆದ್ದನು. ಈತನ ತರುವಾಯ ಈತನ 
ಮೂರು ಮಂದಿ ಮಕ್ಕಳು ಒಬ್ಬರ ಹಿ೦ದೊಬ್ಬರು ಪಟ್ಟವೇರಿದರು. ಆದರೆ ಅವರಲ್ಲಿ 
೨ನೆಯವನಾದ ಕೃಷ್ಣದೇವರಾಯನೇ ಅತ್ಯಂತ ಪ್ರತಾಪಶಾಲಿಯು. ಈತನು 
ಪಟ್ಟಿವೇರಿದಕೂಡಲೇ ಮುಸಲ್ಮಾನರೊಡನೆ ಕಾಳಗಕ್ಕೆ ನಿಂತನು. ಈತನ ಆಳಿಕೆಯಲ್ಲಿ 
ಮುಸಲ್ಮಾನರು ಇವನೊಡನೆ ಅನೇಕ ಕಾಳಗಗಳನ್ನು ಮಾಡಿದರೂ, ಅವರಿಗೆ 


ಒ೦ದರಲ್ಲಿಯೂ ಜಯವು ಸಿಕ್ಕಲಿಲ್ಲ. ಕೃಷ್ಣರಾಯನು ಮಹಾ 
ಪರಾಕ್ರಮಿಯಾಗಿದ್ದುದಲ್ಲದೆ, ವಿದ್ಯೆಕಲಾಕೌಶಲ್ಯಔದಾರ್ಯಗಳಲ್ಲಿಯೂ ಬಹು 
ವಿಖ್ಯಾತನಾಗಿದ್ದನು. ಈತನು ಸ್ವತಃ ತೆಲುಗು ಭಾಷೆಯಲ್ಲಿ ಗ್ರ೦ಥವನ್ನು ಬರೆದಿರುವನು. 
ಇವನಿಗೆ ಆಂಧ್ರಭೋಜನೆಂದು ಕರೆಯುತ್ತಿದ್ದರು. ಇವನು ತೆಲುಗು ಮನುಷ್ಯನೆಂದು 
ಕೆಲವರ ಕಲ್ಪನೆ. ಆದರೆ, ಇದು ತಪ್ಪೆಂದು ತೋರುತ್ತದೆ. ಇವನು ತೆಲುಗು ಭಾಷೆಯಲ್ಲಿ 
'ಅಮುಕ್ತ ಮಾಲ್ಕದ' ಅಥವಾ 'ವಿಷ್ಣು ಚಿತ್ತೀಯ' ಎಂಬ ಗ್ರಂಥವನ್ನು 
ರಚಿಸಿರುವನೆಂಬುದರಿಂದ ಇವನು ತೆಲುಗುಮನುಷ್ಯನೆಂದು ಜನರು ಊಹಿಸುವಂತೆ 
ತೋರುತ್ತದೆ. ಆದರೆ ಆ ಪುಸ್ತಕವು ಏಕೆ ಬರೆಯಲ್ಪಟ್ಟಿತೆಂಬುದಕ್ಕೆ ಅದರ ಪ್ರಾರಂಭದಲ್ಲಿ 
ಕೊಟ್ಟ ಕಥೆಯನ್ನು ಓದಿದರೆ ಅವನು ನಿಜವಾಗಿಯೇ ಕನ್ನಡ ಮನುಷ್ಯನೆಂದು ಹೇಳಲಿಕ್ಕೆ 
ಆಸ್ಪದವಿದೆ. 

ಕೃಷ್ಣರಾಯನು ಶ್ರೀಕುಲವೆ೦ಬ ಗ್ರಾಮಕ್ಕೆ ಹೋದಾಗ ಅಲ್ಲಿಯ ಆಂಧ್ರ ವಿಷ್ಣು 
ದೇವರು ಏಕಾದಶಿಯ ದಿವಸ ಆ ರಾಜನ ಕನಸಿನಲ್ಲಿ ಬ೦ದು, ಆತನಿಗೆ ತೆಲುಗು 
ಭಾಷೆಯಲ್ಲಿ ಒಂದು ಕಾವ್ಯವನ್ನು ಬರೆದು ಅದನ್ನು ತಿರುಪತಿಯ ಶ್ರೀ ವೆಂಕಟರಮಣ 
ದೇವರಿಗೆ ಸಮರ್ಪಿಸಲಿಕ್ಕೆ ಹೇಳಿದನಂತೆ. ಆಗ ತೆಲುಗು ಭಾಷೆಯಲ್ಲಿಯೇ ಈ 
'ಕನ್ನಡರಾಯ'ನು ಏಕೆ ಗ್ರಂಥವನ್ನು ಬರೆಯಬೇಕೆಂಬುದಕ್ಕೆ ಆ ದೇವರು ಕೆಲವು 
ಕಾರಣಗಳನ್ನು ಹೇಳಿದನು. ಅವು ಯಾವುವೆಂದರೆ:- (೧) ಇದು ತೆಲುಗುದೇಶ, (೨) 
ನಾನು ತೆಲುಗು ದೇವರು, (೩) ತೆಲುಗು ಭಾಷೆ ಸಾಮಾನ್ಯ ಭಾಷೆಯಲ್ಲ (೪) ಅನೇಕ 
ದೇಶಭಾಷೆಗಳನ್ನು ಬಲ್ಲವನಾದ ನಿನಗೆ ತೆಲುಗು ಭಾಷೆಯು ಲೇಸಾದ ಭಾಷೆಯೆಂಬುದು 
ಗೊತ್ತುಂಟು. ಆದರೆ, ಇಷ್ಟರಿ೦ದ ಆತನ ಮಾತ್ಯ ಭಾಷೆಯು ತೆಲುಗು ಆಗಿತ್ತೆಂದು 
ಊಹಿಸಲಾಗದು, ತದ್ವಿರುದ್ಧವಾಗಿ (೧) ಆ ತೆಲುಗು ದೇವರು ಆತನಿಗೆ 'ಕನ್ನಡರಾಯ' 
ನೆಂದು ಕರೆದಿರುವನು, (೨) ಕೃಷ್ಣರಾಯನು ತೆಲುಗು ಭಾಷೆಯವನೇ ಆಗಿದ್ದರೆ ಆತನಿಗೆ 
ತೆಲುಗು ಭಾಷೆಯಲ್ಲಿಯೇ ಗ್ರಂಥವನ್ನು ಬರೆಯಬೇಕೆಂದು ಬೇರೆ ಹೇಳುವ 


ಪ್ರಯೋಜನವಿರಲಿಲ್ವ (೩) ವಿಜಯನಗರ ರಾಜ್ಯವು ಬಹುತರವಾಗಿ ಕನ್ನಡ ರಾಜ್ಯವು, 
(೪) ರಾಜಧಾನಿಯಾದ ವಿಜಯನಗರ ಪಟ್ಟಿಣದ ಮುಖ್ಯ ಭಾಷೆ ಕನ್ನಡವು, (೫) 
ಕೃಷ್ಣರಾಯನಿಗೆ “ಕನ್ನಡ ರಾಜ್ಯ ರಮಾ ರಮಣ?” ಎಂದು ಬಿರುದಿತ್ತು. ಇವೇ ಮುಂತಾದ 
ಕಾರಣಗಳ ಮೂಲಕ ಆ ರಾಯನ ಮಾತ್ಯಭಾಷೆಯು ಕನ್ನಡವೇ ಆಗಿತ್ತೆಂದು 
ಊಹಿಸಲಿಕ್ಕೆ ಬಲವಾದ ಆಸ್ಪದವು೦ಟಾಗಿದೆ. ಇರಲಿ. 

ಇವನ ಕಾಲಕ್ಕೆ ವಿಜಯನಗರದ ಸಾಮ್ರಾಜ್ಯವು ಪರಮಾವಧಿಯ 
ಘನತೆಗೇರಿತ್ತು. ಆದರೆ ನಮ್ಮ ಮಿಕ್ಕ ರಾಜ್ಯಗಳಂತೆ ಇದಕ್ಕೂ ಮುಂದೆ ಬಲಾಢ್ಯರಾದ 
ರಾಜರು ದೊರೆಯದುದರಿ೦ದ, ಇದು ಒಮ್ಮೆಲೆ ನೆಲಕ್ಕೆ ಕುಕ್ಕರಿಸಿತು. ಇರಲಿ. ಈ 
ಕೃಷ್ಣರಾಜನು ಅತ್ಯ೦ತ ಉದಾತ್ತ ಗುಣಗಳುಳ್ಳವನಾದುದರಿ೦ದ ತನ್ನ ದೇಶದಲ್ಲಿಯ 
ಮುಸಲ್ಮಾನ ಪ್ರಜೆಗಳು ತನಗೆ ಸಲಾಂ ಮಾಡಲಿಕ್ಕೆ ಹಿಂದುಮುಂದೆ ನೋಡಿಯಾರೆಂದು 
ಬಗೆದು, ತನ್ನಿದಿರಿಗೆ ಒಂದು ಕುರಾನವನ್ನು ಇಟ್ಟು ಅದಕ್ಕೆ ಪೂಜ್ಯ ಭಾವವನ್ನು 
ತೋರಿಸಿದರೆ ಸಾಕೆಂದು ಹೇಳಿದ್ದನು. ಈತನ ದರಬಾರಿನಲ್ಲಿ ಅಷ್ಟ ದಿಗ್ಗಜಗಳೆಂಬ 
ಎಂಟು ಮಂದಿ ಮಹಾ ಪಂಡಿತರಿದ್ದರು. ತೆನ್ನಾಲರಾಮಕೃಷ್ಣನೂ ಅಪ್ಪಯ್ಯ ದೀಕ್ಷಿತರೂ 
ಅವರೊಳಗಿನವರೇ. ಈತನ ಕಾಲಕ್ಕೆ ಪರದೇಶಿಯ ಪ್ರವಾಸಿಕರು ವಿಜಯನಗರದ 
ವೈಭವವನ್ನು ಬಲು ಸು೦ದರವಾಗಿ ವರ್ಣಿಸಿದ್ದಾರೆ. (ಮು೦ದೆ ೧೨ನೆಯ ಪ್ರಕರಣದಲ್ಲಿ 
ನೋಡಿರಿ.) 

ಅಚ್ಯುತರಾಯನೆ೦ಬ ಮುಂದಿನ ಅರಸನು ೧೫೩೯ನೆಯ ಇಸವಿಯಲ್ಲಿ 
“ಆನ೦ದನಿಧಿ”ಯೆ೦ಬ ದೊಡ್ಡದಾನವನ್ನು ಮಾಡಿದನು. 

ಆದರೆ ಅವನ ತರುವಾಯ ವಿಜಯನಗರದ ರಾಜ್ಯವು ಬಹಳ ದಿವಸ 
ಬಾಳಲಿಲ್ಲ. ಕಡೆಯಲ್ಲಿ ಸದಾಶಿವರಾಯನ ಆಳಿಕೆಯಲ್ಲಿ ಕೃಷ್ಣ ದೇವರಾಯನ 
ಅಳಿಯನಾದ ರಾಮರಾಜನೆ೦ಬವನ ಕೈಯಲ್ಲಿ ರಾಜ್ಯ ಸೂತ್ರಗಳಿದ್ದುವು. ವಿಜಾಪುರ, 
ಗೋವಳ ಕೊ೦ಡ, ಅಹಮ್ಮದನಗರ, ಬೀದರ, ಈ ನಾಲ್ಕು ರಾಜ್ಯಗಳ ಬಾದಶಹಗಳೂ 


ಒಕ್ಕಟ್ಟಾಗಿ ಒಳಸಂಚು ಮಾಡಿ ಅವನೊಡನೆ ಯುದ್ಧಕ್ಕೆ ಅನುವಾದರು. ರಾಮರಾಜನು 
ಅತ್ಯಂತ ಶೂರನಾಗಿದ್ದನು, ಅವನಿಗೆ ಆಗ ೯೬ ವರುಷವಾಗಿತ್ತು ಇಂಥ ಮುಪ್ಪಿನ 
ಮುದುಕನಾದರೂ ಅವನು ೩೦ ವರುಷದ ತರುಣನಂತೆ 
ಉತ್ಸಾಹವುಳ್ಳವನಾಗಿದ್ದನಂತೆ ! | ಅವನು ತನ್ನ ದೊಡ್ಡ ಸೈನ್ಯದೊಂದಿಗೆ 
ತಾಳಿಕೋಟೆಯಲ್ಲಿಮುಸಲ್ಮಾನರ ಒಕ್ಕಟ್ಟಾದ ಮಹಾಸ್ಯೆನ್ಯಕ್ಕೆ ಇದಿರಾದನು. ಅಲ್ಲಿ ೧೫೬೫ 
ನೆಯ ಇಸವಿಯ ಜನವರಿ ೨೩ ರಲ್ಲಿ ಅತ್ಯಂತ ತುಮುಲ ಕಾಳಗವೆಸಗಿತು. ರಾಮರಾಜನ 
ಪಕ್ಷದ ವೆ೦ಕಟಾದ್ರಿಯೂ, ಇಳೋತ್ತಮರಾಜನೂ ಬಹು ಪರಾಕ್ರಮದಿ೦ದ ಹೋರಾಡಿ 
ಹಗೆಗಳನ್ನು ಓಡಿಸುವ ಸ೦ಧಿಯಲ್ವಿ ರಾಮರಾಜನು ತಾನು ಮೇನೆಯಲ್ಲಿಕುಳಿತು ತನ್ನ 
ಸೈನ್ಯದವರಿಗೆ ಧೈರ್ಯಕೊಡುವುದಕ್ಕಾಗಿ ತಿರುಗಾಡುತ್ತಿದ್ದನು. ಅಷ್ಟರೊಳಗೆ ಶತ್ರುಗಳ 
ಮದ್ದಾನೆ. ಮೈಮೇಲೆ ಬಿದ್ದುದನ್ನು ನೋಡಿ ಬೋಯಿಗಳು ಅಂಜಿ ತಮ್ಮ 
ಜೀವದಾಶೆಯಿ೦ದ ಮೇನೆಯನ್ನು ಚೆಲ್ಲಿ ಓಡಿಹೋಗಲಾಗಿ, ನಿಜಾಮ ಶಹನು 
ರಾಮರಾಜನನ್ನು ಸೆರೆಹಿಡಿದು ಅಲ್ಲಿಯೇ ಅವನ ತಲೆಯನ್ನು ಕೊಯ್ದು ಭಲ್ಯಕ್ಕೆ ಚುಚ್ಚಿ 
ಸೈನ್ಯದೊಳಗೆ ತಿರುಗಿಸಿದನು. ಅದನ್ನು ನೋಡಿ ವಿಜಯನಗರದ ದಂಡಿನವರು 
ದೈರ್ಯಗುಂದಿ ಬೆನ್ನು ತೋರಿಸಿದರು. ಆಗ ಮುಸಲ್ಮಾನರು ಮಾಡಿದ ಕೊಲೆಗೆ ಅಳವಿಲ್ಲ; 
ರಕ್ತದ ಕಾಲುವೆಗಳು ಹರಿದುವು. ಈ ಮೇರೆಗೆ ಜಯವಾದ ಕೂಡಲೆ ಮುಸಲ್ಮಾನರು 
ನೆಟ್ಟಗೆ ವಿಜಯನಗರಕ್ಕೆ ಸಾಗಿ, ತಮಗೆ ಜಯವು ಸಿಕ್ಕೇ ಸಿಕ್ಕುವುದೆಂಬ ಭರವಸದಿ೦ದ 
ಮೈ ಮರೆತಿದ್ದ ಪಟ್ಟಣದ ನಿವಾಸಿಗಳನ್ನೆಲ್ಲ ಕೈಗೆ ಸಿಕ್ಕಿದಂತೆ ಕೊಂದು, ಪಟ್ಟಣವನ್ನು 
ಯಥೇಚ್ಚವಾಗಿ ಸುಲಿಗೆಮಾಡಿದರು. 

ಈ ಮೇರೆಗೆ ಸುಮಾರು ೨೩೦ ವರ್ಷ ಘನತೆಯಿಂದ ಮೆರೆದ ವೈಭವ 
ಸ೦ಪನ್ನರಾಷ್ಟ್ರವು ಆಕಸ್ಮಿಕ ಕಾರಣದಿ೦ದ ಅರ್ಧ ನಿಮಿಷದಲ್ಲಿ ಮಾಯವಾಯಿತು. 
ತೀರಿತು. ಅ೦ದಿಗೆ ಕರ್ನಾಟಕದ ವೈಭವಕ್ಕೆ ಕೊನೆಯಾಯಿತು! ಕರ್ನಾಟಕ ದೇವಿಯ 
ಹಣೆಯ ಕು೦ಕುಮವು ಅಳಿಸಿತು; ಕೊರಳ ಮ೦ಗಳಸೂತ್ರವು ಹೆಚ್ಚಿತು! ಕರ್ನಾಟಕದ 


ಸಂಪತ್ತಿಯು ಸಮಾಧಿ ಹೊಂದಿತು! ಕರ್ನಾಟಕ ವಿದ್ಯಾನಿಧಿಯು ಅಡಗಿಹೋಯಿತು! 
ಕರ್ನಾಟಕ ಪ್ರತಾಪ ಸೂರ್ಯನು ಅಸ್ತನಾದನು. ಸಾರಾಂಶವೇನೆಂದರೆ ಅಂದಿನಿಂದ 
ಇಂದಿನವರೆಗೆ ಕರ್ನಾಟಕರಾದ ನಾವು ಇತಿಹಾಸದಿಂದ ನಾಮಶೇಷರಾಗಿ 
ಹೋಗಿರುವವು! ಕರ್ನಾಟಿಕರೇ ನಾವು ಪೂರ್ವವೈಭವವನ್ನು ಪಡೆಯಲು ಪ್ರಯತ್ನಿಸುವ 
ಕಾಲವು ಇನ್ನೂಪ್ರಾಪ್ತವಾಗಿಲ್ಲವೋ? ವಿಚಾರ ಮಾಡಿರಿ. 


೧೨ನೆಯ ಪ್ರಕರಣ. 
ವೈಭವ ವರ್ಣನೆ 


ಹಿಂದಿನ ಪ್ರಕರಣದಲ್ಲಿ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಕರ್ನಾಟಕದ 
ಇತಿಹಾಸದೊಳಗಿನ ಮಹತ್ವದ ಸಂಗತಿಗಳನ್ನು ಸಂಕ್ಷೇಪವಾಗಿ ಹೇಳಿರುವೆವಷ್ಟೆ. ಇನ್ನು 
ಈ ಪ್ರಕರಣದಲ್ಲಿ ನಾವು ನಮ್ಮ ಕರ್ನಾಟಕ ದೇಶವನ್ನೂ ರಾಜಧಾನಿಗಳನ್ನೂ 
ವರ್ಣಿಸುವೆವು. ನಾವು ನಮ್ಮ ಸ್ವಕಪೋಲಕಲ್ಪಿತವಾದ ವರ್ಣನೆಗಳನ್ನು ಇಲ್ಲಿ 
ಕೊಡುವುದಿಲ್ಲ ನಮ್ಮ ಕರ್ನಾಟಕದ ರಾಜರನ್ನೂ ಪಟ್ಟಣಗಳನ್ನೂ ಕುರಿತು 
ಪರದೇಶೀಯ ಪ್ರವಾಸಿಕರೂ ಪ್ರಾಚೀನಕಾಲದ ಕವಿಗಳೂ ಮಾಡಿದ ವರ್ಣನೆಗಳನ್ನು 
ಮಾತ್ರವೇ ಇಲ್ಲಿಕೊಡುವೆವು. 

ಕರ್ನಾಟಿಕದಲ್ಲಿಎಲ್ಲಕ್ಕೂ ಹಳೆಯ ಅರಸು ಮನೆತನವು ಕದ೦ಬರದು. ಇವರ 
ರಾಜಧಾನಿಯು ಬನವಾಸಿ. ಕದ೦ಬರಾಳಿದ ದೇಶವನ್ನು ಬನವಾಸಿ ದೇಶವೆಂದೂ 
ಕರೆಯುತ್ತಿದ್ದರು. ಈ ಬನವಾಸಿ ದೇಶವನ್ನು ಕನ್ನಡ ಭಾಷೆಯ ಪ್ರಖ್ಯಾತ ಕವಿಯಾದ 
ಆದಿಪ೦ಪನು ತನ್ನಭಾರತದಲ್ಲಿ ಈ ಬಗೆಯಾಗಿ ವರ್ಣಿಸಿರುವನು. 


ತೆಂಕಣ ಗಾಳಿ ಸೋ೦ಂಕಿದೊಡಮೊಳ್ಳುತಿಗೆಯೊಡಮಿ೦ಪನಾಳ್ಬಗೇ | 
ಯಂ ಕಿವಿವೊಕ್ಕಡಂ ಬಿರಿದ ಮಲ್ಲಿಗೆಗಂದೊಡಮಾದ ಕೆ೦ಂದಲಂ || 

ಪಂ ಕೆಳೆಗೊಂಡೊಡಂ ಮಧುಮಹೋತ್ಸವಮಾದೊಡಮೇನನೆಂಬೆನಾ | 
ರಂಕುಸವಿಟ್ಟೊಡಂ ನೆನೆವುದೆನ್ನಮನಂ ಬನವಾಸಿದೇಶಮಂ | | 


“ದಕ್ಷಿಣದ ಮಲಯಮಾರುತವು ನನ್ನ ಮೈಗೆ ಸುಳಿದರೂ, ಉತ್ತಮವಾದ 
ಸ್ತೋತ್ರಮಿಶ್ರಿತವಾದ ಸುಭಾಷಿತಗಳನ್ನು ಶ್ರವಣಮಾಡಿದರೂ, ಇಂಪಾದ ಗಾಯನವು 
ಕಿವಿಗೆ ಬಿದ್ದರೂ ಅದೇ ಈಗ ಅರಳಿದ ಮಲ್ಲಿಗೆಯ ಮೊಗ್ಗೆಗಳನ್ನು ಕಂಡರೂ 
ಕಾಂತಾಸಮಾಗಮದ ಸಂತೋಷವುಂಟಾದರೂ, ವಸ೦ತೋತ್ಸವವನ್ನು 
ಅನುಭವಿಸಿದರೂ (ಮುಖ್ಯವಾಗಿ, ಎ೦ಥ ಸುಖಗಳನ್ನು ಅನುಭವಿಸುತ್ತಿದ್ದಾಗ್ಯೂ), 
ಯಾರು ಎಷ್ಟೇ ಪ್ರತಿಬ೦ಧಮಾಡಿದರೂ, ನನ್ನ ಮನಸ್ಸು ಆ ಬನವಾಸಿದೇಶವನ್ನು 
ಸ್ಮರಿಸದೆ ನಿಲ್ಲದು.” 

ಬಾದಾಮಿಯ ಚಾಲುಕ್ಯವ೦ಶದ ಪ್ರಖ್ಯಾತ ರಾಜನಾದ ೨ನೆಯ ಪುಲಿಕೇಶಿಯ 
ಆಳಿಕೆಯಲ್ಲಿ ಹುಎನ್‌ ತ್ನಾಂಗ ಎಂಬೊಬ್ಬ ಚೀನ ಪ್ರವಾಸಿಯು, ೬೨೯ರಿಂದ ೬೪೫ ನೆಯ 
ಇಸವಿಯವರೆಗೆ ಹಿಂದುಸ್ಥಾನದಲ್ಲೆಲ್ಲಾ ಸ೦ಚರಿಸಿದನು. ಆತನು ಪುಲಿಕೇಶಿಯ 
ರಾಜ್ಯವನ್ನೂ ಪ್ರಜೆಗಳನ್ನೂ ಕುರಿತು ಬರೆದಿರುವುದೇನೆ೦ದರೆ-- 

ಈ ಮಹಾರಾಷ್ಟ್ರ (ದೊಡ್ಡ ರಾಷ್ಟ್ರ'ದ ರಾಜ್ಯದ ಸುತ್ತಳತೆಯು ಸುಮಾರು ೬೦೦೦ 
ಲಾಯಿ (೧೨೦೦ ಮೈಲು) ಉ೦ಟು. ರಾಜಧಾನಿಯು ಪಶ್ಚಿಮಭಾಗದಲ್ಲಿ ಒ೦ದು ದೊಡ್ಡ 
ಹೊಳೆಯ ಸಮೀಪದಲ್ಲಿ ಇರುತ್ತದೆ. (ಇದು ಬಾದಾಮಿಯೇ ಎಂದು ಡಾ. ಬರ್ಗೆಸ ಇವರು 
ಅಭಿಪ್ರಾಯಪಟ್ಟಿರುತ್ತಾರೆ. ಮಲಪ್ರಭೆಯೇ ಆ ಹೊಳೆಯು). ಇದರ ಸುತ್ತಳತೆ ಸುಮಾರು 
೬೦ ಲಾಯಿ, ಭೂಮಿಯು ಕಸುವುಳ್ಳದ್ದೂಫಲವತ್ತಾಗಿಯೂ ಇದ್ದು ಅದರಲ್ಲಿ ಧಾನ್ಯಗಳು 
ವಿಪುಲವಾಗಿ ಬೆಳೆಯುತ್ತವೆ. ಹವೆಯು ಉಷ್ಣ ಜನರು ನಿಷ್ಕಪಟಿಗಳೂ ಸಜ್ಜನರೂ 
ಸತ್ಯವ೦ತರೂ ಆಗಿರುತ್ತಾರೆ; ಇವರ ನಿಲುವಿಕೆ ಎತ್ತರ; ನಡತೆಯಲ್ಲಿ ಛಲವೂ 
ಅಭಿಮಾನವೂ ಹೆಚ್ಚು; ಮಾಡಿದ ಉಪಕಾರವನ್ನೆಂದಿಗೂ ಮರೆಯರು. ಅಪಕಾರ 
ಮಾಡಿದವರನ್ನು ಮಾತ್ರ ಮೆಟ್ಟದೆ ಬಿಡರು. ಅಪಮಾನವನ್ನು ಪರಿಹರಿಸುವುದಕ್ಕಾಗಿ 
ತಮ್ಮ ಜೀವವನ್ನೂ ಲೆಕ್ಕಿಸರು. ಸಂಕಟಿಕಾಲದಲ್ಲಿ ಮರೆ ಹೊಕ್ಕವರನ್ನು 
ಸ೦ರಕ್ಷಿಸುವುದಕ್ಕಾಗಿ ಯತ್ನಿಸುವಾಗ ಇವರು ತಮ್ಮನ್ನೂ ಕೂಡ ಮರೆತುಬಿಡುವರು. ಹಗೆ 


ತೀರಿಸುವುದಿದ್ದಾಗ ಇವರು ಮೊದಲು ಆ ಹಗೆಗೆ ಸೂಚನೆಯನ್ನು ಕೊಡಲಿಕ್ಕೆ ಎಂದೂ 
ಮರೆಯುವುದಿಲ್ಲ ಆ ಸೂಚನೆಯನ್ನು ಕೊಟ್ಟಿ ಬಳಿಕ ಇಬ್ಬರೂ ಜಗಳವಾಡತಕ್ಕವರು 
ಢಾಲು- ಭಾಲೆಗಳನ್ನು ತೆಗೆದುಕೊಂಡು, ಜಗಳಕ್ಕೆ ಹೊರಡುವರು. ರಣಭೂಮಿಯಿಂದ 
ಓಡಿಹೋಗುವವರನ್ನು ಇವರು ಬೆನ್ನಟ್ಟುವರು. ಆದರೆ ಮರೆಹೊಕ್ಕನರನ್ನು 
ಕಡಿಯುವುದಿಲ್ಲ. ದಳವಾಯಿಯು ಯುದ್ಧದಲ್ಲಿ ಸೋತುಬಂದರೆ, ಅರಸನು ಅವನಿಗೆ 
ದೇಹದ೦ಡನೆಯನ್ನು ಮಾಡುವುದಿಲ್ಲ ಸೀರೆಯನ್ನುಡಿಸಿ ಮೆರೆಸುವನು. ಅದರಿ೦ದ ಆ 
ಸೋತ ದಳವಾಯಿಯು ತಾನಾಗಿಯೇ ಪ್ರಾಣಕೊಡುವನು. ಈ ಸಂಸ್ಥಾನದಲ್ಲಿ 
ಎದೆಗುಂದದ ವೀರಾಳುಗಳು ಸಾವಿರಾರು ಮಂದಿಯುಂಟು..... ಇವರು 
ಮುಂಭಾಗದಲ್ಲಿಯ ರಣಭೇರಿಯ ನಾದವನ್ನನುಸರಿಸಿ ಹೆಜ್ಜೆಯಿಕ್ಕುವರು. ಸಾವಿರಾರು 
ಮುದ್ದಾನೆಗಳಿ೦ದಲೂ ಕಾಲಾಳುಗಳಿ೦ದಲೂ ಕೂಡಿದ ಈ ಸೇನಾಸಮೂಹವನ್ನು 
ಇದಿರುವ ಎದೆ ಯಾರಿಗುಂಟು? ಇಂಥ ಅನುಪಮವಾದ ಸೇನಾಬಲವೂ ಗಜಬಲವೂ 
ಉಳ್ಳ ಈ ಅರಸನು ದರ್ಪದಿಂದ ನೆರೆಹೊರೆಯ ರಾಜರನ್ನೆಲ್ಲಾ ಧಿಕ್ಕರಿಸುವುದರಲ್ಲಿ 
ಸೋಜಿಗವೇನು? ಈ ಅರಸನು ಕ್ಷತ್ರಿಯ ಕುಲದವನು. ಈತನ ಹೆಸರು ಪುಲಿಕೇಶಿ. 
ಇವನ ವಿಚಾರಗಳು ಉದಾತ್ತ ಮತ್ತು ಗ೦ಭೀರವಾದವುಗಳು; ಪ್ರಜೆಗಳ ಮೇಲೆ ಇವನಿಗೆ 
ಬಲು ಪ್ರೀತಿ, ಇವನು ಕೊಡುಗೈ ದೊರೆ ಎಂದು ಹೆಸರುಗೊಂಡಿರುವನು. ಈತನ 
ಪ್ರಜೆಗಳು ಅತ್ಯಂತ ರಾಜನಿಷ್ಠರಾಗಿ ಈತನ ಸೇವೆಯಲ್ಲಿ ತತ್ನರರಾಗಿರುವರು, 
ಚಕ್ರವರ್ತಿಯಾದ ಹರ್ಷವರ್ಧನನು ಅನೇಕ ರಾಜ್ಯಗಳನ್ನು ಗೆದ್ದಿರುವನು; 
ನೆರೆಹೊರೆಯವರೂ ದೂರ ದೂರ ದೇಶದವರೂ ಈ ಹರ್ಷವರ್ಧನನಿಗೆ ಅಂಜಿ 
ನಡಗುವರು. ಆದರೆ ಈ ಪುಲಿಕೇಶಿಯ ಪ್ರಜೆಗಳು ಮಾತ್ರ ಆತನನ್ನು ಲೆಕ್ಕಿಸಿರುವುದಿಲ್ಲ. 
ಆ ಹರ್ಷವರ್ಧನನು ಇವರನ್ನು ಸೋಲಿಸುವುದಕ್ಕಾಗಿ ಪಂಚನದಗಳ ಸೈನ್ಯವೆಲ್ಲವನ್ನೂ 
ಕಲೆ ಹಾಕಿದ್ದಾನೆ; ತನ್ನ ರಾಜ್ಯದೊಳಗಿನ ಅತಿರಥ ಮಹಾರಥರನ್ನೆಲ್ಲ ಕರೆಸಿಕೊಂಡಿದ್ದಾನೆ. 
ಇಷ್ಟೆಲ್ಲ ಬಲವಾದ ಸೇನಾ ಸಾಮಗ್ರಿಯನ್ನಳವಡಿಸಿಕೊ೦ಡು ಹರ್ಷವರ್ಧನನು ತಾನೇ 


ಸ್ವತಃ ಇವರ ಮೇಲೆ ದಂಡೆತ್ತಿ ಬ೦ದಿದ್ದಾನೆ. ಆದರೂ ಇವರನ್ನು ಮುರಿಬಡಿಯುವದು 
ಅವನಿ೦ದಾಗಲಿಲ್ಲ. ಇದರ ಮೇಲಿಂದ, ಈ ನಾಡಿನ ಜನರ ಕ್ಷಾತ್ರತೇಜವು ಎಷ್ಟೆಂಬುದು 
ಗೊತ್ತಾಗುವುದು. ಜನರು ವಿದ್ಯಾವ೦ತರು; ಇವರಲ್ಲಿ ನಾಸ್ತಿಕರೂ ಆಸ್ತಿಕರೂ ಇರುವರು. 
ಈ ರಾಜ್ಯದಲ್ಲಿ ನೂರು ಮಠಗಳು೦ಟು. ಅದರೊಳಗೆ ಸುಮಾರು ೫೦೦೦ ಬೌದ್ಧ 
ಭಿಕ್ಷುಗಳಿದ್ದಾರೆ.. ಅವರೊಳಗೆ ಮಹಾಯಾನ ಪಂಥದವರೂ, ಹೀನಯಾನ 
ಪ೦ಥದವರೂ ಇರುವರು... 

ವಾಚಕರೇ ! ಈ ರೀತಿಯಾಗಿ ಇನ್ನೂ ಹೆಚ್ಚಿಗೆ ವರ್ಣನೆಯಿರುವುದು. ವಿಸ್ತಾರ 
ಭಯದಿಂದ ನಾವು ಅದನ್ನು ಇಲ್ಲಿ ಕೊಟ್ಟಿಲ್ಲ ಕರ್ನಾಟಕಸ್ಥರೇ ಈ ಮೇಲಿನ 
ವರ್ಣನೆಯನ್ನು ಓದಿ ಯಾವ ಕರ್ನಾಟಕಸ್ಥನಿಗೆ ತನ್ನ ಪೂರ್ವಜರ ಬಗ್ಗೆ ಸಕೌತುಕವಾದ 
ಅಭಿಮಾನವು೦ಟಾಗುವುದಿಲ್ಲ? ಕನ್ನಡಿಗರೇ, ನಿಮ್ಮಪೂರ್ವಜರ ಆ ಧೀರೋದಾತ್ತವಾದ 
ಸ್ವಭಾವಕ್ಕೆ ಈಗಿನ ನಿಮ್ಮನಿರ್ಬಲ ಸ್ವಭಾವವನ್ನು ಹೋಲಿಸಿ ನೋಡಿ, ನಾಚಿರಿ. 

ಇನ್ನು ಚಾಲುಕ್ಯರ ಅನ೦ತರದಲ್ಲಿ ರಾಷ್ಟ್ರಕೂಟವ೦ಶದ ರಾಜಧಾನಿಯಾದ 
ಮಳಖೇಡ ಪಟ್ಟಣದ ವರ್ಣನೆಯನ್ನು ಇಲ್ಲಿ ಕೊಡುವೆವು. ವರ್ಧಾ ಮತ್ತು 
ಕರ್ಹಾಡಗಳಲ್ಲಿ ಸಿಕ್ಕಿದ ತಾಮ್ರ ಶಾಸನಗಳಲ್ಲಿ ಈ ಕೆಳಗಿನ ಶ್ಲೋಕವು ದೊರೆಯುತ್ತದೆ. 


ಯು ಬ 
Wm ೫ನಾರಸಾಣರ್ಮಾಗಿ71 Tor: 
27 ATTA Gis | 
ಯ gata aed 
- ವರ್ಧಾ ಮತ್ತು ಕರ್ಹಾಡ ತಾಮ್ರ ಶಾಸನ 
“ತನ್ನ ಮಹಾಸೈನ್ಯದಿ೦ದ ಅಹಿರಾಜನನ್ನು ಹಣ್ಣಿಗೆ ತಂದಂಥ ಮತ್ತು 
ನೃಪತಿಗಳಿಂದ ನಮಿಸಲ್ಲಡುವಂಥ ಅವನ ಮಗ ನಾದ ನೃಪತು೦ಗದೇವನು- 


ದೇವತೆಗಳ ಗರ್ವವನ್ನು ಖಂಡಿಸುವ ಉದ್ದೇಶದಿಂದಲೋ ಏನೋ, ತನ್ನ 
ರಾಜಧಾನಿಯಾದ ಮಾನ್ಯಖೇಟ (ಮಳಖೇಡ) ಪುರವನ್ನು ದೇವತೆಗಳ 
ಅಮರಾವತಿಯ ಪಟ್ಟಣವನ್ನು ಕೂಡ ನಾಚಿಸುವಂತೆ ಬೆಳಿಸಿದನು” ಎಂಬುದಾಗಿ 
ಇದರಲ್ಲಿ ವರ್ಣಿಸಿರುತ್ತದೆ. 

ಸಾಲೋಟಗಿಯ ಶಿಲಾಲೇಖದಲ್ಲಿ ಈ ಪಟ್ಟಣವು ಸುಂದರವಾದ ಭವ್ಯ 
ಮಂದಿರಗಳಿಂದ ತುಂಬಿತ್ತೆಂದೂ ನದಿಯ ದಂಡೆಯ ಮೇಲೆ ವೀರಾ೦ಗನೆಯರ ಮುಖ 
ಕಮಲಗಳೇ ಕಾಣುತ್ತಿದ್ದುವೆ೦ದೂ ವರ್ಣನೆಯುಂಟಿ. 

ಇನ್ನು ನಾವು ಕರ್ನಾಟಕದ ಅರಸರೆಲ್ಲರೊಳಗೆ ಶ್ರೇಷ್ಠನಾದ ಚಾಲುಕ್ಯ 
ವಿಕ್ರಮಭೂಪತಿಯ ವರ್ಣನೆಯನ್ನು ಕೊಡುವೆವು. ಕವಿವರನಾದ ಬಿಲ್ಲಣನು ಈ 
ವಿಕ್ರಮದೇವನ ಚರಿತೆಯ ಬಗ್ಗೆ ಸ್ವತಂತ್ರವಾದ ಒಂದು ಸಂಸ್ಕೃತ ಕಾವ್ಯವನ್ನೇ 
ರಚಿಸಿರುವನು, ಅದರೊಳಗಿನ ಒ೦ದೇ ಶ್ಲೋಕವನ್ನು ಇಲ್ಲಿಉದ್ದರಿಸುತ್ತೇವೆ. 

ತಾಣಕಾಗಕಾಕಶಾಶ್ಟೆ: ಚರತ emacs | 

sx ಡಾಗ್‌ ಹಾ aera aA ಕರಾ: ॥ 

- ಔತಾಗಾಕಾಗೌಡ ಇ-& 

ಎಂದರೆ ಜನರು ರಾತ್ರಿಯಲ್ಲಿ ತಮ್ಮ ಬಾಗಿಲುಗಳನ್ನು ಕೂಡ ಮುಚ್ಚುತ್ತಿರಲಿಲ್ಲ; 
ಅವರಿಗೆ ಕಳ್ಳರ ಭೀತಿಯೇ ಇಲ್ಲ ಕಳ್ಳರಿಗೆ ಬದಲು ಚ೦ದ್ರಕಿರಣಗಳು ಅವರ ಗೃಹಗಳನ್ನು 
ಪ್ರವೇಶಿಸುತ್ತಿದ್ದುವು. ಸಾರಾ೦ಶ, ಈಗ, ರಾಮೇಶ್ವರದಿ೦ದ ಕಾಶಿಯವರೆಗೆ, ಕೋಲಿಗೆ 
ಬಂಗಾರ ತೂಗಹಾಕಿಕೊಂಡು ಹೋದರೂ ಅಂಜಿಕೆಯಿಲ್ಲವೆಂದು ಜನರು 
ನುಡಿಯುವಂತೆ, ಆಗ ಚಾಲುಕ್ಯ ವಿಕ್ರಮನ ಕಾಲದಲ್ಲಿ ಶಾಂತತೆಯು ಪೂರ್ಣವಾಗಿ 
ನೆಲೆಗೊಂಡಿತ್ತೆಂಬುದನ್ನುಮೇಲೆ ಹೇಳಿದಂತೆ ವರ್ಣಿಸುತ್ತಿದ್ದರು. ಹಿಂದೆ ನಮ್ಮದೇಶದಲ್ಲಿ 
ಶಾ೦ತತೆಯೇ ಇರಲಿಲ್ಲ ಎಲ್ಲಿ ನೋಡಿದರೂ ಅರಾಜಕತೆಯೇ ಇತ್ತು ಎಂದು 
ತಲೆಯೊಳಗೆ ತಪ್ಪು ಕಲ್ಪನೆಯನ್ನು ಹಾಕಿಕೊ೦ಡಿರುವ ನಮ್ಮಸುಶಿಕ್ಷಿತರ ತಲೆಯೊಳಗೂ 


ಮೇಲಿನ ವಾಕ್ಕದಿ೦ದ ಪ್ರಕಾಶ ಕಿರಣಗಳು ಬೀಳುವುವೆ೦ದು ಆಶೆಯದೆ. ಬಿಲ್ಲಣನು 
ಬರೆದುದು ಕೇವಲ ಕವಿ ಕಲ್ಪನೆಯಲ್ಲವೆಂಬುದು ಚಾಲುಕ್ಯ ವಿಕ್ರಮನ ಮಿಕ್ಕ 
ಇತಿಹಾಸವನ್ನೋದಿದರೆ ಮನವರಿಕೆಯಾಗುವುದು. ಆತನು, ಪಟ್ಟವೇರುವ 
ಪೂರ್ವದಲ್ಲಿಯೇ ಅನೇಕಾನೇಕ ರಾಜ್ಯಗಳನ್ನು ಗೆದ್ದನು. ಪಟ್ಟವೇರಿದ ನಂತರ ೫೦ 
ವರ್ಷಗಳವರೆಗೆ ಅವನ ರಾಜ್ಯದಲ್ಲಿ ಪೂರ್ಣ ಶಾ೦ತತೆಯು ನೆಲೆಗೊಂಡಿತ್ತು ಅವನ 
ಕಾಲಕ್ಕೆ ಆಗಿ ಹೋದ ಗ್ರಂಥಗಳನ್ನು ನೋಡಲು, ಅಂಥ ಗ್ರಂಥಗಳು, ಪೂರ್ಣ 
ಶಾ೦ತತೆಯು ನೆಲೆಗೊಂಡ ಕಾಲದಲ್ಲಲ್ಲದೆ ಮಿಕ್ಕಕಾಲಕ್ಕೆ ಆಗುವುದು ಶಕ್ಯವಿಲ್ಲವೆಂದೂ 
ಗೊತ್ತಾಗುವುದು. ಅದೇ ಕಾಲದ ಮತ್ತೊಬ್ಬ ಪಂಡಿತನು ನಮ್ಮ ಈ ಕರ್ನಾಟಕದ 
ಅರಸನನ್ನು ವರ್ಣಿಸುವುದನ್ನು ಆಲಿಸಿರಿ. ವಿಜ್ಞಾನೇಶ್ಚರನು ತನ್ನ ಪ್ರಸಿದ್ಧ ಪುಸ್ತಕವಾದ 
'ಮಿತಾಕ್ಷರಾ' ಎಂಬ ಧರ್ಮ ಶಾಸ್ತ್ರದ ಕೊನೆಗೆ ಬರೆದಿರುವುದೇನೆಂದರೆ- 
2 22202೧ ಜೂ ಬ್ಲ 
ಷೆ ಕ a a a ಈಗಿನ: ೫ರ: || 
aera ನ ೫೪೪ ARSENE: | 
Heed RRNA ತಾಸಸಗೌತ FET TATA || 

“ಪೃಥ್ವಿಯ ಮೇಲೆ ಕಲ್ಯಾಣದ೦ಥ ಮತ್ತೊಂದು ಪಟ್ಟಣವು ಹಿಂದೆ ಇದ್ದಿಲ್ಲ 
ಈಗಲೂ ಇಲ್ಲ ಮುಂದೆಯೂ ಹುಟ್ಟುವುದಿಲ್ಲ ವಿಕ್ರಮಾರ್ಕನ೦ಥ ಪ್ರತಾಪಶಾಲಿಯಾದ 
ಅರಸನು ಜಗತ್ತಿನೊಳಗೆ ಬೇರೊಬ್ಬರೂ ಇಲ್ಲ” - ಮುಂತಾಗಿ ವರ್ಣಿಸಿದುದೇನು 
ಸಾಮಾನ್ಯ ವರ್ಣನೆಯೇ? ಕನ್ನಡಿಗರೇ ನಿಮ್ಮ ಅರಸನ ಸ್ತುತಿಯನ್ನು ನಿತ್ಯದಲ್ಲಿ 
ಪಾರಾಯಣಮಾಡಿ ಪುಣ್ಯ ಕಟ್ಟಿಕೊಳ್ಳಿರಿ. 


ಆದರೆ ನಮ್ಮ ಅರಸರ ವರ್ಣನೆಗಳನ್ನು ಆದ್ಯ೦ತವಾಗಿ ಕೊಡುವುದು ನಮ್ಮ 
ಉದ್ದೇಶವಲ್ಲ ಕನ್ನಡಿಗರಲ್ಲಿ ಬೇರೂರಿದ ಕೆಲವು ಭ್ರಾಮಕ ಕಲ್ಪನೆಗಳನ್ನು 
ಹೊಡೆದೋಡಿಸಲಿಕ್ಕೆ ದಿಗ್ಗರ್ಶನಾರ್ಥವಾಗಿ ನಾವು ಇವನ್ನು ಇಲ್ಲಿಕೊಟ್ಟಿರುವೆವು. 

ಇನ್ನು ಕನ್ನಡಿಗರ ಕೊನೆಯ ರಾಜಧಾನಿಯಾದ ವಿಜಯನಗರದ ವೈಭವವನ್ನು 
ಸಂಗ್ರಹವಾಗಿ ವರ್ಣಿಸುವೆವು. ಇರಾಣದ ರಾಯಭಾರಿಗಳೂ ಯರೋಪಿಯು 
ಪ್ರವಾಸಿಗಳೂ ವಿಜಯನಗರ ರಾಜ್ಯಕ್ಕೆ ಬ೦ದು ಆ ಪಟ್ಟಣವನ್ನು ನೋಡಿ ಬೆರಗಾಗಿ 
ಬೆರಳು ಕಚ್ಚಿರುವರು. 

ನಿಕೊಲಿಸಕೊಂಟ ಎಂಬೊಬ್ಬ ಇಟಲಿ ದೇಶದ ಪ್ರವಾಸಿಯು ೧೪೨೦ ನೆಯ 
ಇಸವಿಯಲ್ಲಿ ಈ ಪಟ್ಟಣಕ್ಕೆ ಬಂದಿದ್ದನು. ಅವನು ಹೇಳಿದ ವರ್ಣನೆಯ ಸಾರಾಂಶವನ್ನು 
ಕೊಡುತ್ತೇವೆ. 

“ಈ ಪಟ್ಟಿಣದ ಸುತ್ತಳತೆಯು ೬೦ ಮೈಲು ಇರುತ್ತದೆ. ಈ ಒಂದೇ ಪಟ್ಟಿಣದಲ್ಲಿ 
೯0,೦೦೦ ಸೈನಿಕರಿರುವರು. ಈ ಪಟ್ಟಣಕ್ಕೆ ಪ್ರಚ೦ಡವಾದ ಅಗಸೆ ಬಾಗಿಲಗಳು ಏಳು 
ಸುತ್ತಿನ ಭದ್ರವಾದ ಕೋಟೆಯಿರುವುದು. ನೀರಿನ ವಿಪುಲತೆಯಿರುವುದರಿ೦ದ ಎಲ್ಲಿ 
ನೋಡಿದರೂ ಸುಂದರವಾದ ಬನಗಳೂ ಭತ್ತದ ಮತ್ತು ಕಬ್ಬಿನ ತೋಟಗಳೂ 
ಕಂಗೊಳಿಸುವುವು. ಅಲ್ಲಲ್ಲಿ ಭವ್ಯವಾದ ಸುಂದರ ದೇವಾಲಯಗಳೂ ಅವಕ್ಕೆ ಹೊಂದಿ 
ಮಹಾಪಾಠಶಾಲೆಗಳೂ ವಿದ್ಯಾಲಯಗಳೂ ತುಂಬಿವೆ.” 

ಅಬ್ದುಲರಜಕನೆ೦ಬ ಇರಾಣದ ರಾಯಭಾರಿಯು ೧೪೪೨ ನೆಯ ಇಸ್ವಿಯಲ್ಲಿ 
ಇಲ್ಲಿಗೆ ಬಂದಿದ್ದನು. ಆತನು ಈ ಪಟ್ಟಣವನ್ನು ಬಲು ಸುಂದರವಾಗಿ ಬಣ್ಣಿಸಿರುವನು. 
ಅದೇನಂದರೆ :- 


ಈ ವಿಜಯನಗರದ ರಾಯನ' ವಶದಲ್ಲಿ ೩೦೦ ಬ೦ದರಗಳು೦ಟು. 
ಎಡೆಬಿಡದೆ ಮೂರು ತಿ೦ಗಳು ಪ್ರವಾಸ ಮಾಡುವಷ್ಟು ಈ ರಾಜ್ಯವಿಸ್ತಾರವಿದೆ. ಈ ರಾಜನ 
ಹತ್ತಿರ ೧೧ ಲಕ್ಷ ಸೈನ್ಯವಿರುತ್ತದೆ. ಇಂಥ ವೈಭವ ಸ೦ಪನ್ನನಾದ ಬೇರೆ ಅರಸನನ್ನು 
ಕಾಣುವುದು ದುರ್ಲಭ. ಈ ವಿಜಯನಗರಕ್ಕೆ ಸರಿಗಟ್ಟುವ ಪಟ್ಟಣವನ್ನು ಕಣ್ಣುಗಳು 
ನೋಡಿಲ್ಲ ಕಿವಿಗಳು ಕೇಳಿಲ್ಲ ಅರಮನೆಯ ಮಗ್ಗಲಿಗೆ ಪಗಡಿಯ ಪಟದಂತೆ ಇದಿರು 
ಬದಿರಾಗಿ ನಾಲ್ಕು ಪೇಟೆಯ ಸಾಲುಗಳಿರುತ್ತವೆ. ಉತ್ತರಕ್ಕೆ ರಾಯನ ಅರಮನೆಯ 
ಮುಖ ಮಂಟಿಪವಿರುತ್ತದೆ. ಪೇಟೆಗಳ ಎರಡು ಮಗ್ಗಲಿಗೂ ಭವ್ಯವೂ ಎತ್ತರವೂ ಆದ 
ಉಪ್ಪರಿಗೆಯ ಸಾಲುಗಳು ಕಂಗೊಳಿಸುತ್ತವೆ. ಅರಮನೆಯ ಸಭಾಮಂಟಪವು 
ಇವೆಲ್ಲಕ್ಕೂ ಎತ್ತರವಾಗಿ ಭವ್ಯವಾಗಿರುತ್ತದೆ. ಪೇಟೆಯ ಬೀದಿಗಳು ಅತ್ಯಂತ 
ವಿಶಾಲವಾದವೂ ಉದ್ದವಾದವೂ ಇರುತ್ತವೆ. ಈ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ 
ಗುಲಾಬಿ ಹೂಗಳ ಸುಗ್ಗಿ ಇಲ್ಲಿಯ ಜನರಿಗೆ ಅವುಗಳ ಮೇಲೆ ಬಲು ಪ್ರೀತಿ; 
ಊಟಿವಿಲ್ಲದಿದ್ದರೂ ಅವರಿಗೆ ಸಾಗೀತು, ಆದರೆ ಈ ಹೂವುಗಳಿಲ್ಲದೆ ಸಾಗುವುದಿಲ್ಲ, 
ಮುತ್ತು-ರತ್ವ ಪಚ್ಚ-ವಜ್ರಗಳ ವ್ಯಾಪಾರವು ಪ್ರತಿ ನಿತ್ಯವೂ ನಡೆಯುತ್ತದೆ. ಎಲ್ಲಿ 
ನೋಡಿದರೂ, ಅಂದವಾದ ಕಲ್ಲುಗಳಿಂದ ಕಟ್ಟಿಲ್ಲಟ್ಟಿ ನೀರುಕಾಲುವೆಗಳು ಜುಳುಜುಳು 
ಹರಿಯುತ್ತವೆ. ಅರಮನೆಯಲ್ಲಿ ಅನೇಕ ನೆಲಮನೆಗಳು೦ಟು. ಅವೆಲ್ಲವುಗಳಲ್ಲಿ ನಾಣ್ಯದ 
ಬೊಕ್ಕಸಗಳು ತುಂಬಿವೆ. ದಿವಾಣಖಾನೆಯ ಇದಿರಿಗೆ ಆನೆಯ ಸಾಲುಗಳು ಉ೦ಟು. 
ಪ್ರತಿಯೊಂದು ಆನೆಗೆ ನಿಲ್ಲಲಿಕ್ಕೆ ಒಂದು ದೊಡ್ಡ ಕಟ್ಟಡ ಇರುತ್ತದೆ. ಟಿಂಕಸಾಲೆಯ 
ಮುಂದೆ ಪಟ್ಟಣದ ಮುಖ್ಯಧಿಕಾರಸ್ಥನ ಮನೆಯುಂಟು. ಅಲ್ಲಿ ೧೨೦೦೦ 


ಕಾವಲುಗಾರರಿದ್ದಾರೆ. 


1 ಆಗ ವಿಜಯನಗರದ ಅರಸರಿಗೆ ಮಾತ್ರ'ರಾಯ' ರೆಂದು ಪ್ರಸಿದ್ದಿಯಿತ್ತು ಈಗ ನಾವೂ ರಾಯರೇ ನೀವೂ 
ರಾಯರೇ! ರಾಜ, ರಾಯ, ರಾವ ಈ ಅನುಕ್ರಮವಾಗಿ ರೂಪಗಳಲ್ಲಿಬದಲಾಗುತ್ತ ಬಂದಿರುತ್ತದೆ. 


ಈ ಅಬ್ದುಲರಜಕನು ಪಟ್ಟಿಣದಲ್ಲಿ ಒಮ್ಮೆ ಉತ್ಸವ ನಡೆದುದನ್ನು ನೋಡಿ, ಈ 
ರೀತಿಯಾಗಿ ವರ್ಣಿಸಿರುವನು. 

“ರಾಯನ ಅಪ್ಪಣೆಯ ಮೇರೆಗೆ ರಾಜ್ಯದೊಳಗಿನ ಮುಖ್ಯಮುಖ್ಯಸರದಾರರೂ 
ರಾಜಪುತ್ರರೂ, ಚಕಚಕಿಸುವ ಅ೦ಬಾರೆಗಳನ್ನೊಡಗೂಡಿದ ಸಾವಿರಾರು ಆನೆಗಳನ್ನೇರಿ 
ಅರಮನೆಗೆ ಬಂದಿರುವರು. ಕೆಳಗಿನಿಂದ ಮೇಲ್ದುದಿಯವರೆಗೆ ಸುಂದರವಾದ 
ಚಿತ್ರಗಳಿಂದ ಮುಚ್ಚಿದ ೩-೪-೫ ಅಂತಸ್ತುಗಳುಳ್ಳ ಡೇರೆಗಳಲ್ಲಿ ಇವರು 
ಇಳಿದುಕೊಂಡಿರುವರು. ಈ ಡೇರೆಯಲ್ಲಿ ಹಲವು ಡೇರೆಗಳು ತಿರುಗಿಸಿದತ್ತ ತಿರುಗುತ್ತವೆ. 
ಆ ಡೇರೆಯಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಸಭಾ ಮಂಟಪಗಳು ದೃಷ್ಟಿಗೆ 
ಬೀಳುತ್ತಿದ್ದುವು. ಇವೆಲ್ಲವುಗಳ ಮುಂದೆ ೯ ಅಂತಸ್ತುಗಳುಳ್ಳ ಸುಂದರವಾದ ಒಂದು 
ದೊಡ್ಡ ಡೇರೆಯುಂಟು. ಈ ಡೇರೆಯಲ್ಲಿ ೯ನೆಯ ಉಪ್ಪರಿಗೆಯಲ್ಲಿ ರಾಯನ 
ರತ್ನಖಚಿತವಾದ ಬಂಗಾರದ ಸಿಂಹಾಸನವು ಕಂಗೊಳಿಸುತ್ತದೆ. ೧೦ ಗಜ (೩೦ ಚಚ್ಚೌಕ 
ಫೂಟು) ಉದ್ದಗಲವುಳ್ಳ ನಡುವಿನ ಸಭಾಮಂಡಪಕ್ಕೆ ನನ್ನನ್ನು ಕರೆದೊಯ್ದುರು. ಆ 
ಸಭಾಮಂಡಪದ ಗೋಡೆಗಳೂ, ಮೇಲ್ಪದಿಯೂ ಬೆಲೆಯುಳ್ಳ ಮುತ್ತು ರತ್ನಗಳಿಂದ 
ಕೆತ್ತಲ್ಪಟ್ಟ ಬಂಗಾರದ ನಕ್ಷತ್ರಗಳಿಂದ ತು೦ಬಾ ಮುಚ್ಚಲ್ಪಟ್ಟಿದ್ದು ವು. ಅದರ ತಗಡುಗಳು 
ಕತ್ತಿಯ ಅಲಗಿನಷ್ಟು ದಪ್ಪವಾಗಿ ಬಂಗಾರದ ಮೊಳೆಗಳಿಂದ ಗಟ್ಟಿಯಾಗಿ 
ಕೂಡಿಸಲ್ಪಟ್ಟಿದ್ದುವು. 

“ದುಯಾರ್ಟ ಬಾರ್ಬೊಸಾ” ಎ೦ಬ ಪೋರ್ಚುಗೀಸ್‌ ಪ್ರವಾಸಿಯು ೧೫೦೪ 
ರಲ್ಲಿ ಇಲ್ಲಿಗೆ ಬಂದಿದ್ದನು. ಅವನೂ ಹೀಗೆಯೇ ಬಣ್ಣಿಸಿರುವನು. 


“ಈ ಪಟ್ಟಣದಲ್ಲಿ ಅಸಂಖ್ಯಾತ ಜನರು೦ಂಟು.* ಅರಮನೆಗಳೂ 
ಅಸಂಖ್ಯಾತವಾಗಿವೆ; ಇಲ್ಲಿ ಎಲ್ಲ ತರದ ಜನಾಂಗಗಳ ಮತ್ತು ಜಾತಿಗಳ ಜನರ 
ಮುಖಗಳನ್ನು ನೋಡಬಹುದು, ಇಲ್ಲಿಗೆ ಪೇಗೂ ಮತ್ತು ಸಿಂಹಲದೀಪದಿಂದ ವಜ್ರಗಳು 
ಬರುತ್ತವೆ”. 

ನನಿರುನೆಂಬ ಮತ್ತೊಬ್ಬ ಪೋರ್ಚುಗೀಸ್‌ ಪ್ರವಾಸಿಯೂ ಹೀಗೆಯೇ 
ವರ್ಣಿಸುವನು. 

ಪೇಯಸನೆ೦ಬ ಪೋರ್ಚುಗೀಸ್‌ ಪ್ರವಾಸಿಯು ೧೫೨೦ರಲ್ಲಿ ಎಂದರೆ ಈ 
ವೈಭವದ ಪರಮಾವಧಿಯ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದನು. ಅವನು ವಿಜಯನಗರ 
ಪಟ್ಟಣವನ್ನು ಅತಿವಿಸ್ತಾರವಾಗಿ ವರ್ಣಿಸಿರುವನು. ಅದರಿಂದ ಇಂಥ ಪೇಟೆಯು ಇಂಥ 
ಕಡೆಯೇ ಇತ್ತೆಂದೂ ಇಂಥ ಗುಡಿಯು ಇಲ್ಲಿಯೇ ಇತ್ತೆಂದೂ ಈಗಲೂ ಗೊತ್ತು 
ಹಿಡಿಯಬಹುದು. ಆದರೆ ಸ್ವಲ್ಪಸಾರಾ೦ಶವನ್ನು ಇಲ್ಲಿ ಕೊಡದಿರಲಾರೆವು. 

“ಈ ಪಟ್ಟಣದ ವಿಸ್ತಾರವನ್ನು ನಾನು ಏನೆಂದು ಬಜ್ಜಿಸಲಿ! ಒಮ್ಮೆಯೇ ಇಡೀ 
ಪಟ್ಟಣವನ್ನು ಕ೦ಡರಷ್ಟೇ ಇದನ್ನು ನಾನು ಚೆನ್ನಾಗಿ ಬಣ್ಣಿಸಲಾದೀತು! ಆದರೂ ನಾನು 
ಒ೦ದು ಗುಡ್ಡವನ್ನೇರಿ ನೋಡಿದನು. ಆಗ ನನ್ನ ಕಣ್ಣಿಗೆ ಬಿದ್ದ ಭಾಗವೇ ರೋಮ್‌ 
ಪಟ್ಟಣದಷ್ಟು ವಿಶಾಲವೂ ಅತ್ಯಂತ ಮನೋಹರವೂ ಆಗಿದೆ. ಅಲ್ಲಿ ನಿಬಿಡವಾದ 
ಗಿಡಗಳ ಸಾಲುಗಳು ಅಂದವಾಗಿ ಕಂಡವು. ಅಲ್ಲಲ್ಲಿಗೆ ಅನೇಕ ಸರೋವರಗಳು 
ಕಂಗೊಳಿಸುತ್ತವೆ, ಅರಮನೆಯ ಸಮೀಪದಲ್ಲಿಯೇ ತೆಂಗಿನ ಬನಗಳೂ ಫಲಭರಿತವಾದ 
ತೋಟಗಳೂ ತುಂಬಿವೆ, ಅಲ್ಲಲ್ಲಿಗೆ ನಿರ್ಮಲವಾಗಿ ಹರಿಯುವ ರುರಿಗಳಿಂದಲ್ಲೂ 
ಹಸರು ಬಳ್ಳಿಗಳಿ೦ದಲೂ ಲಿಂಬಿ, ದ್ರಾಕ್ಷ ಕಿತ್ತಳೆ ಅಂಜೀರು ಮುಂತಾದ 


೨ಎ) 


2 ಹಿಂದೆ ಆನೆಯ ಪ್ರಕರಣದಲ್ಲಿ ಜನಸಂಖ್ಯೆಯು ೫೦-೬೦ ಲಕ್ಷ ಇರಬಹುದೆಂದು ತಪ್ಪಿಬಿದ್ದದೆ. ಶ್ರಿ. ಬಿ. 
ಸೂರ್ಯನಾರಾಯಣರಾವ ಇವರು ೩೦ ಲಕ್ಷವಿರಬಹುದೆ೦ದು ಊಹೆ ಕಟ್ಟುತ್ತಾರೆ. 


ಫಲವ್ಯಕ್ಷಗಳಿ೦ದಲೂ ಈ ಪಟ್ಟಣವು ಬಹು ಶೋಭಾಯಮಾನವಾಗಿದೆ. ಈ ಪಟ್ಟಣದಲ್ಲಿ 
ಜನಸಂಖ್ಯೆಯು ಅಪರಿಮಿತವಾಗಿದೆ. ವರ್ತಕರು ಮುತ್ತು-ರತ್ನ-ಹವಳ-ಮಾಣಕ- 
ವಜ್ರಗಳ ವ್ಯಾಪಾರವನ್ನು ಮಿತಿಮೀರಿ ಮಾಡುತ್ತಾರೆ, ಪ್ರತಿ ಶುಕ್ರವಾರಕ್ಕೊಮ್ಮೆ ದೊಡ್ಡ 
ಸಂತೆಯಾಗುತ್ತದೆ. ಆದರೆ ಪ್ರತಿಯೊಂದು ದಿನವೂ ಬೇರೆ ಬೇರೆ ಬೀದಿಗಳಲ್ಲಿ ಸಂತೆಗಳು 
ಕೂಡಿಯೇ ಕೂಡುತ್ತವೆ. ಈ ಪಟ್ಟಣದಲ್ಲಿ ಇಂಥ ಮಾಲು ಸಿಕ್ಕುವುದಿಲ್ಲವೆಂದಿಲ್ಪ ಹಣ್ಣು 
ಹಂಪಲ ಕಾಯಿಪಲ್ಯಗಳ ರಾಶಿಯನ್ನು ನೋಡಿದರೆ ಕಣ್ಣು ತಿರುಗುತ್ತವೆ. ಅಂಗಡಿ 
ಮುಂತಾದವುಗಳಲ್ಲದೆ, ಜನರು ವಾಸಿಸುವ ಮನೆಗಳೇ ಈ ಪಟ್ಟಣದಲ್ಲಿ ಒಂದು 
ಲಕ್ಷವಿರುತ್ತವೆ. ಈ ರಾಯನು ೨೦ ಲಕ್ಷ ಸೈನ್ಯವನ್ನು ಕೂಡಿಸಬಲ್ಲನು. ಇವನ ಸೈನಿಕರನ್ನು 
ನಾನು ನೋಡಿದೆನು. ಆ ಸೈನಿಕರಲ್ಲಿ ಹೇಡಿಯೊಬ್ಬನೂ ನನಗೆ ಕಾಣಬರಲಿಲ್ಲ”. 

ವಾಚಕರೇ, ದಕ್ಷಿಣೋತ್ತರ ೧೪ ಮೈಲು, ಪೂರ್ವ ಪಶ್ಚಿಮ ೧೦ ಮೈಲು 
ವಿಸ್ತಾರವುಳ್ಳ ಈ ಪಟ್ಟಣದ ವೈಭವವನ್ನು ಸಾಕಾದಷ್ಟು ಬಣ್ಣಿಸುವುದ೦ತು? ಅಲ್ಲಿಯ 
ಪ್ರತಿಯೊಂದು ಬೀದಿಯು ಮುಂಬಯಿಯಲ್ಲಿರುವ ಎಲ್ಲಕ್ಕೂ ದೊಡ್ಡ ಬೀದಿಗಿಂತ 
ಅಗಲವೂ ಸರಳವೂ ಚ೦ದವೂ ಆಗಿದೆ. ಪ್ರತಿಯೊಂದರ ಮಗ್ಗಲಿಗೆ ಒಂದು 
ಸುಂದರವಾದ ಸರೋವರವಿತ್ತು ಈಗಲೂ ಆ ಹಾಳುಪಟ್ಟಿಣದ ಕುರುಹುಗಳನ್ನು 
ಕಾಣಬಹುದು. ಆದುದರಿಂದ ಅದನ್ನು ಪ್ರತಿಯೊಬ್ಬ ಕನ್ನಡಿಗನೂ ಸ್ವತಃ ನೋಡಿಯೇ 
ತೃಪ್ತಿಗೊ೦ಡು ಸ್ಫೂರ್ತಿಗೊಳ್ಳಬೇಕು. ಆ ಪಟ್ಟಣವನ್ನು ನೋಡದವನು ಕನ್ನಡಿಗನೇ 
ಅಲ್ಲವೆ೦ದು ಹೇಳಬಹುದು. 

ಈ ಪಟ್ಟಣಗಳಲ್ಲದೆ ಇನ್ನೂ ಅನೇಕ ಪಟ್ಟಣಗಳ ವರ್ಣನೆಯನ್ನೂ 
ಕೊಡಬಹುದು, ಹಳೆಬೀಡು ಅಥವಾ ದ್ವಾರಸಮುದ್ರವು ೫ ಮೈಲು ಉದ್ದವಿತ್ತು; 
ಅದೊಂದೇ ಪಟ್ಟಣದಲ್ಲಿ ೭೭೦ ಗುಡಿಗಳಿದ್ದುವಂತೆ. ಐಹೊಳೆಯು ವ್ಯಾಪಾರದ 
ಪಡಿಮೂಲಿಯಿತ್ತೆಂದು ವರ್ಣನೆಗಳಿವೆ. ಬಳ್ಳಿಗಾವಿ, ದೇವಗಿರಿ, ತೇರದಾಳ, ಪಟ್ಟಿದಕಲ್ಲ 


ಮುಂತಾದ ಅನೇಕ ಪಟ್ಟಿಣಗಳ ವರ್ಣನೆಯನ್ನು ನಾವು ಪುಸ್ತಕಗಳಲ್ಲಿ ಓದಬಹುದು, 
ಕನ್ನಡಿಗರೇ ಅದನ್ನು ಓದಿ ಆನ೦ದಪಡಿರಿ. 


೧೩ನೆಯ ಪ್ರಕರಣ. 
ಕರ್ನಾಟಕದ ಕಟ್ಟಡಗಳು. 


“Nothing is more admirable in the great movements of 
India, than the consummate skill and imagination with which, in 
spite of the extra-ordinary wealth of detail, every part of the whole 
is perfectly adjusted in its place, and so balanced that aesthetical 


unity is always perfectly observed.” 


Mr. Havell 
ಸಾರಾ೦ಶ:- ಹಿಂದೂದೇಶದ ಕಟ್ಟಿಡಗಳಲ್ಲಿ ವಿಶೇಷವಾಗಿ ಆಶ್ಚರ್ಯಪಡತಕ್ಕ 
ಸಂಗತಿಯೇನೆಂದರೆ -- ಚಿತ್ರಗಳಲ್ಲಿ ಅತಿಸೂಕ್ಷವಾದ ಕೆತ್ತಿಗೆಯ ಕೆಲಸವು 


ಕಂಡುಬರುತ್ತದೆ. ಆದರೆ ಈ ಕೆತ್ತಿಗೆಯ ಕೆಲಸವು ಆಯಾ ಚಿತ್ರಕ್ಕೆ ಒಪ್ಪುವಂತೆ, 
ಯೋಗ್ಯವಾದ ಸ್ಥಳದಲ್ಲಿಯೇ ಕೊರೆಯಲ್ಲಟ್ಟಿರುವುದರಿಂದ ಆ ಚಿತ್ರದ ಒಟ್ಟು 
ಸೌಂದರ್ಯಕ್ಕೆ ಅದರಿಂದ ತಿಲ ಪ್ರಾಯವೂ ಕುಂದುಂಟಾಗಿರುವುದಿಲ್ಲ ಹೀಗೆ 
ಮಾಡುವುದರಲ್ಲಿ ಅವರು ತೋರಿಸಿದ ಚಾತುರ್ಯವೂ ಕಲ್ಪಕತೆಯ ಉತ್ತಮವಾಗಿವೆ. 

ಹ್ಯಾವೆಲ್‌. 


“All architecture is but the expression of the national life 


and character.” 


Ruskin 


ಶಿಲ್ಲಕಲೆಯೆಲ್ಲವೂ ರಾಷ್ಟ್ರೀಯ ಜೀವನದ ಮತ್ತು ರಾಷ್ಟ್ರಸ್ವಭಾವದ 
ಆದರ್ಶವೇ ಆಗಿರುತ್ತದೆ. 


“The craft traditions of South India form a priceless record 
of great civilization, to which the whole world is deeply indebted. 
No civilization ancient or modern has produced a higher culture, 


no other has succeeded better in making religion the philosophy of 
life, and no other has contributed so much to human knowledge. 


Mr. Havell 


ಸಾರಾಂಶ: ದಕ್ಷಿಣ ಹಿ೦ದುಸ್ಥಾ ನದಲ್ಲಿಯ ಪರಂಪರಾಗತವಾದ 
ಕೈಗಾರಿಕೆಯ ಕೆಲಸಗಳು ಉಚ್ಚಸುಧಾರಣೆಯ ಉತ್ತಮವಾದ ಸಾಕ್ಷಿಗಳಾಗಿವೆ. ಆ ಬಗ್ಗೆ 
ಇಡೀ ಜಗತ್ತೇ ಅವುಗಳಿಗೆ ಅತ್ಯಂತ ಯಣಿಯಾಗಿದೆ. ಪ್ರಾಚೀನ ಸುಧಾರಣೆಯಲ್ಲಿಯೇ 
ಆಗಲಿ, ಅರ್ವಾಚೀನ ಸುಧಾರಣೆಯಲ್ಲಿಯೇ ಆಗಲಿ, ಅಷ್ಟೊಂದು ಉನ್ನತವಾದ 
ಸಂಸ್ಕೃತಿಯನ್ನು ಬೇರಾವುದೂ ಹುಟ್ಟಿಸಿರುವುದಿಲ್ಲ ಧರ್ಮವನ್ನು ಆಯುಷ್ಯದ ಇತಿ 
ಕರ್ತವ್ಯತೆಯಾಗಿ ಮಾಡುವುದರಲ್ಲಿ ಅದರಷ್ಟು ಸಿದ್ಧಿಯನ್ನು ಬೇರಾವ ಸುಧಾರಣೆಯೂ 
ಪಡೆದಿರುವುದಿಲ್ಲ; ಅಲ್ಲದೆ, ಮಾನವಜ್ಞಾನಭಾ೦ಡಾರಕ್ಕೆ ಅದರಿಂದಾದಷ್ಟು ಸಹಾಯವು 
ಬೇರಾವುದರಿ೦ದಲೂ ಆಗಿರುವುದಿಲ್ಲ 


ಅತಿ ಪ್ರಾಚೀನಕಾಲದಿ೦ದ ಇಂದಿನವರೆಗಿನ ಇತಿಹಾಸವನ್ನು ನೋಡಿದರೆ. 
ಉನ್ನತಿಶಿಖರವನ್ನು ತಲಪಿದ ಪ್ರತಿಯೊಂದು ರಾಷ್ಟ್ರವೂ ಶಿಲ್ಪಕಲೆಯಲ್ಲಿ ತನ್ನ 
ಪ್ರಾವೀಣ್ಯವನ್ನುತೋರಿಸಿರುತ್ತದೆ೦ದು ಕಂಡುಬರುವುದು. ಮಿಕ್ಕ ಕಲೆಗಳ ಕುರುಹುಗಳು 
ಕಾಲನಿ೦ದ ಸ್ವಲ್ಪಾವಧಿಯಲ್ಲಿ ಅಳಿಸಿಹೋಗುವಂತೆ ಈ ಕಲೆಯ ಪರಿಣಾಮಗಳು ಅಳಿಸಿ 
ಹೋಗುವುದಿಲ್ಲ. ಆದುದರಿಂದ ಶಿಲ್ಪಕಲೆಯು ಇತಿಹಾಸಕ್ಕೆ ಪ್ರಧಾನವಾದ 
ಅಂಗವಾಗಿದೆ. ನಮ್ಮ ಕರ್ನಾಟಕದ ವೈಭವವು ಈಗ ಹಾಳಾಗಿ ಹೋಗಿರುವುದರಿಂದ 
ಅದನ್ನು ಈಗ ಒಂದು ಶ್ಶಶಾನಕ್ಕೆ ಹೋಲಿಸಬಹುದು. ಇಲ್ಲಿ ನಮ್ಮ ಹಿಂದಿನ 
ವೈಭವವೆಲ್ಲವೂ ತಾಳೀಕೋಟೆಯ ಕಾಳಗದಲ್ಲಿ ಸುಟ್ಟು ಬೂದಿಯಾಗಿ ಹೋಗಿದೆ. ಎಲ್ಲಿ 
ನೋಡಿದರೆ ಹಾಳು ಸುರಿಯುತ್ತದೆ. ಇಂಥ ಸ್ಥಿತಿಯಲ್ಲಿ ಶ್ಮಶಾನಭೂಮಿಯಲ್ಲಿ 
ದೊರೆಯುವ ಎಲುಬು ಮುಂತಾದ ಅವಶೇಷಗಳಿಂದಲೇ ನಾವು ಆ 
ಶೃಶಾನಭೂಮಿಯಲ್ಲಿ ಸುಟ್ಟು ಬೂದಿಯಾಗಿ ಹೋದ ಜನರ ಮೈಕಟ್ಟು ನಿಲುವಿಕೆ 
ಮುಂತಾದುವುಗಳ ಬಗ್ಗೆ ಕಲ್ಪನೆಗಳನ್ನು ಮಾಡುವಂತೆ, ನಾವು ನಮ್ಮ ಪೂರ್ವವೈಭವದ 
ಅವಶೇಷಗಳಾದ ಈ ಕಟ್ಟಿಡಗಳಿ೦ದಲೇ ನಮ್ಮಪೂರ್ವಜರ ಸಾಮರ್ಥ್ಯದ ಕಲ್ಪನೆಯನ್ನು 
ಮಾಡಬೇಕಾಗಿದೆ. ಆದುದರಿ೦ದ ನಮ್ಮ ಕರ್ನಾಟಕ ಶಿಲ್ಪಕಲೆಯ ಇತಿಹಾಸವನ್ನು ಇಲ್ಲಿ 
ಸ೦ಕ್ಷೇಪವಾಗಿ ವರ್ಣಿಸುವೆವು. 

ಜೈನ ಮತ್ತು ಬುದ್ಧರ ಕಾಲದಲ್ಲಿ ವಿಹಾರಗಳನ್ನೂ ಚೈತ್ಯಾಲಯಗಳನ್ನೂ 
ಕಲ್ಲುಗಳಲ್ಲಿ ಕೊರೆಯುವ ಸಂಪ್ರದಾಯವಿತ್ತು. ಈ ಕೊರೆದ ಗುಡಿಗಳು ನಮ್ಮ ದೇಶದಲ್ಲಿ 
ವಿಪುಲವಾಗಿರುವುವು. ಹಿ೦ದುಸ್ಥಾನದಲ್ಲಿರುವ ಈ ತರದ ಗುಡಿಗಳಲ್ಲಿ ಹತ್ತರಲ್ಲಿ 
ಒ೦ಬತ್ತು ಪಾಲು ಗುಡಿಗಳು ಈ ಪಶ್ಚಿಮ ಹಿ೦ದುಸ್ಥಾನದಲ್ಲಿಯೇ ಇರುವುವು. ಪಕ್ಷಿಮ 
ಘಟ್ಟದ ಮಾರ್ಗಗಳ ನೆರೆಯಲ್ಲಿಯ ಗುಡ್ಡದ ಸಾಲುಗಳಲ್ಲಿ ಇ೦ಥ ಗುಡಿಗಳು ನೂರಾರು 
ಇರುವುವು. ನಾಶಿಕ ಕಾರ್ಲೆ, ಅಜಂತಾ, ಕಾನ್ನೆರಿ, ಭಾಜಾ, ನಾನಘಾಟ ಕೂಡ, ಜುನ್ನರ 
ಮು೦ತಾದ ಸ್ಥಳಗಳಲ್ಲಿ ಈ ಮಾದರಿಯ ಗುಡಿಗಳು ತುಂಬಿವೆ. ಈ ತರದ ಹಲವು 


ಕೊರೆದ ಗುಡಿಗಳಲ್ಲಿ ಲಿಪಿಗಳೂ ದೊರೆಯುತ್ತವೆ. ಕಾರ್ಲೆ ಮತ್ತು ನಾಸಿಕ ಗುಡಿಗಳೇ 
ಅತ್ಯಂತ ಪ್ರಾಚೀನವಾದುವುಗಳು. 

ಇವುಗಳ ತರುವಾಯದ ಗುಡಿಗಳಿ೦ದರೆ, ಇದೇ ಗವಿಗಳ ಮಾದರಿಯ ಮೇಲೆ 
ಕಟ್ಟಿದ ಗುಡಿಗಳು. ಈ ತರದ ಗುಡಿಗಳು ಐಹೊಳೆ, ಪಟ್ಟದಕಲ್ಲು ಬಾದಾಮಿಗಳಲ್ಲಿ 
ದೊರೆಯುತ್ತವೆ. ಇವು ಪೂರ್ಣ ಗುಡಿಗಳೂ ಅಲ್ಪ ಗವಿಗಳೂ ಅಲ್ವ 

ಈ ಅಖಂಡವಾದ ಕಲ್ಲುಗುಡಿಗಳಲ್ಲಿ ಕಾರ್ಲೆ, ಕಾನ್ಹೇರಿ ಅಜಂತಾ 
ಇವುಗಳಲ್ಲಿಯ ಹಲವು ಗುಡಿಗಳು ನಮ್ಮ ಕರ್ನಾಟಕ ರಾಜರ ಆಳಿಕೆಯಲ್ಲಿಯೇ 
ಕೊರೆಯಲ್ಪಟ್ಟಿವೆ, ಎ೦ಬ ಸಂಗತಿಯು ನೆನಪಿನಲ್ಲಿಡತಕ್ಕುದಾಗಿದೆ. ಕಾರ್ಲೆಯೊಳಗಿನ 
ದೊಡ್ಡ ಸುಂದರವಾದ ಚೈತ್ಯಾಲಯವನ್ನು ಕದಂಬ ಅರಸರ ಆಳಿಕೆಯಲ್ಲಿ 
ಧನಶೆಟ್ಟಿಯೆ೦ಬೊಬ್ಬ ಧನವ೦ತನು ಕೊರಿಸಿದನಂತೆ. ಕಾನ್ನೇರಿಯಲ್ಲಿ ನೂರಾರು 
ವಿಹಾರಗಳನ್ನು ರಾಷ್ಟ್ರಕೂಟ ಅರಸನಾದ ಅಮೋಘವರ್ಷ ಅಥವಾ ನೃಪತುಂಗನು 
ಸಾರ್ವಭೌಮ ಚಕ್ರವರ್ತಿಯಾಗಿದ್ದಾಗ ಅವನ ಮಾಂಡಲಿಕ ಅರಸರಾದ ಶಿಲಾಹಾರರು 
ಕೊರಿಸಿದರೆಂದು ಆ ಗವಿಗಳಲ್ಲಿ ಉಲ್ಲೇಖವಿದೆ. ಅಜ೦ತೆಯಲ್ಲಿಯ ಗುಡಿಗಳೂ 
ಅವುಗಳೊಳಗಿನ ಅತ್ಯಂತ ಸುಂದರವಾದ ಚಿತ್ರಗಳೂ ಬಹುತರವಾಗಿ ಬಾದಾಮಿಯ 
ಚಾಲುಕ್ಕರೊಳಗೆ ಅತ್ಯಂತ ಪ್ರಸಿದ್ಧನಾದ ೨ನೆಯ ಪುಲಿಕೇಶಿಯ ಕಾಲದಲ್ಲಿ ಹುಟ್ಟಿರುತ್ತವೆ. 
ಆ ಅಜಂತೆಯೊಳಗಿನ ನಮ್ಮ ಪುಲಿಕೇಶಿಯ ರಾಜಾಸ್ಥಾನದ ಚಿತ್ರವನ್ನೇ ನಾವು ಈ 
ಪುಸ್ತಕದಲ್ಲಿ ಕೊಟ್ಟಿರುವೆವು. 

ಬಾದಾಮಿಯ ಪ್ರಸಿದ್ಧ ವೈಷ್ಣವ ಗವಿಯನ್ನು ೨ನೆಯ ಪುಲಿಕೇಶಿಯ ಕಕ್ಕನಾದ 
ಮಂಗಲೀಶನೆಂಬವನು ೫೦೦ನೆಯ ಶಕದಲ್ಲಿ ಕೊರಿಸಿದನು. ಈ ಗುಡಿಯೊಳಗಿನ 
ಚಿತ್ರಗಳು ಬಲು ಸುಂದರವಾಗಿವೆ. ಐಹೊಳೆಯಲ್ಲಿ ಚಿಕ್ಕ ದೊಡ್ಡ ಸುಂದರವಾದ 
ದೇವಾಲಯಗಳು ತುಂಬಿರುತ್ತವೆ. ಇದೇ ಐಹೊಳೆಯಲ್ಲಿಯ ಒಂದು ಜೈನ ಗುಡಿಯಲ್ಲಿ 
ಅತ್ಯಂತ ಪ್ರಸಿದ್ಧವಾದ ದೊಡ್ಡ ಶಿಲಾಲಿಪಿಯು ಇಂದಿಗೂ ಅಚ್ಚಳಿಯದೆ ಉಳಿದಿರುತ್ತದೆ. 


ಇದರಿ೦ದ ದೊರೆತಷ್ಟು ಐಶಿಹಾಸಿಕ ಮಾಹಿತಿಯು ಮಿಕ್ಕ ಯಾವ ಶಿಲಾಲಿಪಿಯಿ೦ದಲೂ 
ದೊರೆತಿಲ್ಲ. ೨ನೆಯ ಪುಲಿಕೇಶಿಯ ಮತ್ತು ಅವನ ಪೂರ್ವಜರ ವಿಷಯಕ್ಕೆ ಆ ಲಿಪಿಯು 
ಮಹತ್ವದ ಸ೦ಗತಿಯನ್ನುವಿವರಿಸುತ್ತದೆ. ಪಟ್ಟದಕಲ್ಲೊಳಗೆ ಒಂದೇ ಕಡೆಗೆ ಸಾಲಾಗಿ ಆ- 
೯ ಒಂದಕ್ಕಿಂತ ಒಂದು ಸುಂದರವಾದ ದೇವಾಲಯಗಳು ನೋಡತಕ್ಕವಾಗಿವೆ. 
ಅವುಗಳಲ್ಲೆಲ್ಲಾವಿರೂಪಾಕ್ಷ ದೇವಾಲಯವು ದೊಡ್ಡದು. ಇದನ್ನು ೨ನೆಯ ಪುಲಿಕೇಶಿಯ 
ವ೦ಶಜನಾದ ವಿಕ್ರಮಾದಿತ್ಯನೆಂಬವನ ಹೆ೦ಡತಿಯಾದ ಲೋಕಮಹಾದೇವಿಯು 
೬೫೬ನೆಯ ಶಕದಲ್ಲಿ ತನ್ನ ಗಂಡನು ಪಲ್ಲವರನ್ನು ಸೋಲಿಸಿದ್ದರ ಸೂಚನಾರ್ಥವಾಗಿ 
ಕಟ್ಟಿಸಿದಳು. ಈ ದೇವಾಲಯಗಳಲ್ಲದೆ, ಇಟಿಗಿ, ಲಕ್ಕುಂಡಿ, ಲಕ್ಷ್ಮೇಶ್ವರ ಹಾನಗಲ್ಪ 
ಕುಕನೂರ ಮುಂತಾದ ಅನೇಕ ಸ್ಥಳಗಳಲ್ಲಿಯ ದೇವಾಲಯಗಳು ನೋಡತಕ್ಕವಾಗಿವೆ. 
ಈ ತರದ ಗುಡಿಗಳಿಗೆ ಚಾಲುಕ್ಕಪದ್ಧಶಿಯ ಕಟ್ಟಡಗಳೆಂದು ಕರೆಯುವ 
ವಾಡಿಕೆಯು೦ಟು. ಈ ಪದ್ಧತಿಯ ಗುಡಿಗಳ ವಿಷಯವಾಗಿ ಪ್ರಸಿದ್ಧ ಶಿಲ್ಪಶಾಸ್ತ್ರಜ್ಞನಾದ 
ಡಾ೦| ಫರ್ಗ್ಯುಸನ್‌ ಎ೦ಜವನು ಹೇಳುವುದೇನೆಂದರೆ -- 


The area over which the style extended includes Mysore 
andall the Kanarese Country - its birth place in the west- eastwards 


its southern limit was the Tungabhadra and Krishna rivers; and on 


the North it perhaps extended to aline drawn from the South end 
of the Chilka lake towards Nagpur, and thence Westwards and 


Southwards to the coast. 


The Dharwar District may be regarded as the Cradle of the 
style. 


ಸಾರಾಂಶ:- ಈ ಚಾಲುಕ್ಯ ಪದ್ದತಿಯ ಗುಡಿಗಳು ಅವುಗಳ ಉಗಮ 
ಸ್ಥಾನವಾದ ಮೈಸೂರ ಪ್ರಾಂತದಲ್ಲಿಯೂ ಮಿಕ್ಕ ಕರ್ನಾಟಕದಲ್ಲಿಯೂ ವಿಶೇಷವಾಗಿ 
ಕಂಡುಬರುತ್ತವೆ. ಪೂರ್ವ ದಿಕ್ಕಿಗೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳೇ ಅವುಗಳ 
ದಕ್ಷಿಣಗಡಿಯು, ಚಿಲ್ಕಾ ಸರೋವರದ ದಕ್ಷಿಣ ತುದಿಯಿಂದ ಮೇಲೆ ಉತ್ತರಕ್ಕೆ 
ನಾಗಪುರದವರೆಗೂ ಅಲ್ಲಿಂದ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಸಮುದ್ರ ತೀರದವರೆಗೂ ಈ 
ಗುಡಿಗಳು ತುಂಬಿರುತ್ತವೆ. 

ಧಾರವಾಡ ಜಿಲ್ಲೆಯಂತೂ ಇಂಥ ಗುಡಿಗಳ ಹುಟ್ಟು ಭೂಮಿಯೇ ಆಗಿದೆ. 
ಕರ್ನಾಟಕ ರಾಜರು ಆಳಿದ ಪ್ರದೇಶವೆಲ್ಲವೂ ಈ ಚಾಲುಕ್ಯ ಪದ್ಧತಿಯ ಗುಡಿಗಳಿಂದ 
ತುಂಬಿದೆ. ಆದುದರಿಂದ ಕರ್ನಾಟಕವು ಇಂಥ ಗುಡಿಗಳ ಆಗರವೆಂದೂ ಧಾರವಾಡ 
ಜಿಲ್ಲೆಯು ತವರುಮನೆಯೆಂದೂ ಹೇಳಬಹುದು. ಈ ಪದ್ಧತಿಗೆ ಚಾಲುಕ್ಕ 
ಪದ್ಧತಿಯನ್ನಬೇಕೋ ಬೇಡವೋ ಎ೦ಬ ವಾದದಲ್ಲಿ ನಾವು ಪ್ರವರ್ತಿಸುವುದಿಲ್ಲ. 
ಚಾಲುಕ್ಕರೂ ರಾಷ್ಟ್ರಕೂಟದವರೂ ಹೊಸ ಚಾಲುಕ್ಕರೂ ಹೊಯ್ದಳರೂ ಕರ್ನಾಟಕರೇ 
ಆಗಿರುವುದರಿಂದ ಅವರು ಕಟ್ಟಿದ ಗುಡಿಗಳ ಪದ್ಧತಿಗೆ ಇತಿಹಾಸದೃಷ್ಟಿಯಿ೦ದ 
ಕರ್ನಾಟಕ ಪದ್ಧತಿಯೆಂದೇ ಕರೆಯಬಹುದು. 

ಈ ನಮ್ಮ ಕಟ್ಟಡಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೆಲವು ದೇವಾಲಯಗಳ 
ವರ್ಣನೆಯನ್ನುನಾವು ಇದರಡಿ ಕೊಡುತ್ತೇವೆ. 

ಜಗತ್ತಿನೊಳಗೆಲ್ಲ ಅತ್ಯಂತ ಅದ್ಭುತಕೃತ್ಯವೆ೦ಂದು ಹೆಸರುಗೊಂಡು, ಪರ 
ದೇಶಿಯ ಪ್ರವಾಸಿಕರನ್ನೂ ಶಿಲ್ಪಜ್ಜರನ್ನೂ ತನ್ನ ಕಡೆಗೆ ಎಡೆಬಿಡದ ಎಳೆದುಕೊಂಡು 
ಬರುವ ದೇವಾಲಯವಾವುದೆ೦ದರೆ, ನಾಸಿಕದ ಹತ್ತಿರ ಮೊಗಲಾಯಿಯೊಳಗೆ 
'ಕನ್ನಡ'ವೆಂಬ ತಾಲುಕಿನಲ್ಲಿ ವೇರೂಳವೆ೦ಬ ಗ್ರಾಮದೊಳಗಿನ ಕೈಲಾಸವೆಂಬ 
ದೇವಾಲಯವು. ಒಂದು ದೊಡ್ಡ ಗುಡ್ಡವನ್ನೇ ಪೂರ್ಣವಾಗಿ ಕೊರೆದು 
ವಿಸ್ತೀರ್ಣವಾಗಿರುವ ಈ ಅಖಂಡವಾದ ಸುಂದರದೇವಾಲಯವನ್ನುನಿರ್ಮಿಸಿರುತ್ತಾರೆ. 


ವೇರೂಳಿನ ಪ್ರಸಿದ್ಧ "ಕೈಲಾಸ' ದೇವಾಲಯ, 


ದೂರದಿ೦ದ ನೋಡಿದರೆ ಕಟ್ಟಿಸಿದ ಗುಡಿಯೆ೦ದೇ ಭಾಸವಾಗುತ್ತದೆ. ವೇರೂಳ 
ಗುಡ್ಡದಲ್ಲಿ ಸಾಲಾಗಿ ಸುಮಾರು ೩೪ ದೊಡ್ಡ ದೊಡ್ಡ ಕೊರೆದ ಗುಡಿಗಳುಂಟು. ಇಷ್ಟು 


ವಿಸ್ತೀರ್ಣವಾದ ಸಭಾಮ೦ಟಪಗಳನ್ನು ಕರ್ನಾಟಕದ ಶಿಲ್ಪಿಗರು ಹೇಗೆ ಕಡಿದರೆಂಬುದೇ 
ಅತ್ಯಂತ ಆಶ್ಚರ್ಯಜನಕವಾದ ಸಂಗತಿಯಾಗಿದೆ. ಕೊರೆದು ತೆಗೆದ ಒಳಗಿನ 
ಕಲ್ಲುಬಂಡೆಗಳು ಒಂದು ದೊಡ್ಡ ಗುಡ್ಡವೇ ಆಗಬಹುದು. ಅದೆಲ್ಲವನ್ನೂ ಹೇಗೆ 
ತೆಗೆದರೋ ಅದು ಈಗ ಎಲ್ಲಿವೆಯೋ ಮುಂತಾದ ಸಂಗತಿಗಳು ಊಹಿಸಲಶಕ್ಕವಾಗಿವೆ. 
ಈ ೩೪ ಗುಡಿಗಳಲ್ಲಿ ಕೈಲಾಸಗುಡಿಯೇ ಅತ್ಯಂತ ಸು೦ದರವಾದದ್ದೂ ಭವ್ಯವಾದದ್ದೂ 
ಆಗಿದೆ. ಇದನ್ನು ನಮ್ಮ ರಾಷ್ಟ್ರಕೂಟ ಅರಸನಾದ ಕೃಷ್ಣ(೭೫೩-೭೭೫)ನೆಂಬವನು 
ಕೂರಿಸಿದನು. ಬಡೋದೆಯಲ್ಲಿ ಸಿಕ್ಕಿದ ತಾಮ್ರ ಪಟಗಳಲ್ಲಿ ಈ ಗುಡಿಯ ವರ್ಣನೆಯು 
ದೊರೆಯುತ್ತದೆ. “ಈ ಗುಡಿಯು 'ಸ್ವಯಂಭೂ' ಗುಡಿಯೇ ಸರಿ; ಇದು ಮನುಷ್ಯ 
ಕೃತಿಯಾಗಿರಲಾರದು, ಮಾನವರಿಗೆ ಇಂಥ ಅದ್ಬುತ ಗುಡಿಯನ್ನು ಮಾಡುವ 
ಶಕ್ತಿಯೆಲ್ಲಿ?” ಎಂದು ಅಲ್ಲಿ ವರ್ಣನೆಯುಂಟಿ. ವಿಶ್ವಕರ್ಮನೆಂಬ ಶಿಲ್ಪಿಗನು ಇದನ್ನು 
ಕೊರೆದನಂತೆ. ಈ ಗುಡಿಯನ್ನು ಕೊರೆದ ಮೇಲೆ ಅವನಿಗೆ ಅತ್ಯಂತ ಆನಂದವಾಗಿ ಇಂಥ 
ಗುಡಿಯನ್ನು ತಾನು ಹೇಗೆ ರಚಿಸಿದನೆಂಬುದು ತನಗೇ ತಿಳಿಯದಷ್ಟು 
ಆಶ್ಚರ್ಯವಾಯಿತಂತೆ! 

ಈ ದೇವಾಲಯವನ್ನು ನೋಡಿದ ಕೂಡಲೆ, ಮನುಷ್ಯನ ಮನಸ್ಸು ಮೊದಲು 
ದ೦ಗುಬಡೆದು, ಆಶ್ಚರ್ಯ ಆನಂದಾದಿ ಮನೋವೃಕ್ತಿಗಳು ಅಲ್ಲಿ ಉಕ್ಕೇರಿ, 
ನೋಡುವವನು ನೋಡುವುದನ್ನು ಬಿಟ್ಟು ಸ್ವಸ್ಥವಾಗಿ ನಿಲ್ದುತ್ತಾನೆ. ಮತ್ತು ನಿ೦ತಲ್ಲಿಯೇ 
ನಿಂತು, ಮೇಲೆ ಕೆಳಗೆ ಹಿಂದುಮುಂದೆ ನೋಡಿ “ಅಬಬ, ಇದು ಏನು ಅದ್ಭುತ ಕೃತಿ” 
ಎಂದು ಉದ್ಗಾರ ತೆಗೆಯುತ್ತಾನೆ. ಕೆಲವು ಹೊತ್ತಿನ ಮೇಲೆ ಅವನು ನೋಡಲಿಕ್ಕೆ 
ಮುಂದಕ್ಕೆ ಒಂದೊಂದೇ ಹೆಜ್ಜೆಯನ್ನಿಕ್ಕುತ್ತಾನೆ. ದೇವಾಲಯದ ಶೋಭೆಯನ್ನೂ 
ಭವ್ಯತೆಯನ್ನೂ ವಿಶಾಲತ್ವವನ್ನೂ ನೋಡಿ ಅವನ ಮನಸ್ಸಿನಲ್ಲಿ ಅದನ್ನು ಕಟ್ಟಿದ ಕುಶಲ 
ಶಿಲ್ಪಿಗರ ವಿಷಯದಲ್ಲಿ ಪೂಜ್ಯ ಬುದ್ಧಿಯೂ ಆದರವೂ ಪ್ರತಿಕ್ಷಣಕ್ಕೆ ಬೆಳೆಯುತ್ತ 
ಹೋಗುತ್ತವೆ. ಈ ದೇವಾಲಯದಲ್ಲಿ ಒಳಗಡೆ ಮೇಲ್ಪದಿಯಲ್ಲಿ ಅಲ್ಲಲ್ಲಿಗೆ ಸುಂದರವಾದ 


ಬಣ್ಣವು ಇ೦ದಿಗೂ ಅಚ್ಚಳಿಯದೆ ಉಳಿದಿರುತ್ತದೆ! ಈ ಗುಡಿಯು ಹುಚ್ಚಿ ಈಗ ಸುಮಾರು 
೧೨೦೦ ವರ್ಷಗಳಾದುವು. ಎಂದಮೇಲೆ ಅಷ್ಟು ಹಿಂದಿನ ಬಣ್ಣವನ್ನು ನೋಡಿ 
ಕರ್ನಾಟಿಕರಿಗೆ ಆನ೦ದವಾಗಲಿಕ್ಕಿಲ್ಲವೋ? ಮನೆಯಲ್ಲಿ ಕುಳಿತು ನೀವು ಎಷ್ಟೇ ಅದ್ಬುತ 
ದೇವಾಲಯವನ್ನು ಹುಟ್ಟಿಸಬೇಕೆ೦ದು ಮನಸ್ಸಿನಲ್ಲಿ ಮಂಡಿಗೆ ಮಾಡಿದರೂ, ಇಂಥ 
ಅದ್ಭುತ ಮಂಡಿಗೆಯನ್ನು ಮಾಡಲಾರಿರಿ. ಒಬ್ಬ ಗಣಿತಜ್ಞನು ಈ ಕೈಲಾಸ ಮತ್ತು ಅದರ 
ಹತ್ತರಿರುವ ಗುಡಿಗಳನ್ನು ನೋಡಿ ಲೆಕ್ಕ ಹಾಕಿ, ಈ ಗುಡಿಗಳನ್ನು ಕೊರೆಯಲಿಕ್ಕೆ ೪೮ ಲಕ್ಷ 
ಜನರು ಒಂದೇ ಸಮನಾಗಿ ೨೧ ವರುಷಗಳವರೆಗೆ ಕೆಲಸ ಮಾಡಬೇಕಾದೀತು 
ಎ೦ದೆನ್ನುತ್ತಾನೆ! ಇರಲಿ. 

ಕೃಷ್ಣರಾಜನು ಸ್ವತಃ ತಾನೇ ಅಲ್ಲಿಯ ಲಿಂಗವನ್ನು ಮಾಣಿಕ-ರತ್ನ ಮುಂತಾದ 
ಅಸಂಖ್ಯಾತವಾದ ಆಭರಣಗಳಿಂದ ಅಲಂಕರಿಸಿದನಂತೆ. ಸಾರಾಂಶ: ಈ ಗುಡಿಯ 
ವರ್ಣನೆಯನ್ನು ಬಾಯಿಯಿಂದ ಹೇಳುವುದು ಅಥವಾ ಲೆಕ್ಕಣಿಕೆಯಿಂದ 
ವರ್ಜಿಸುವುದು ಶಕ್ಯವಿಲ್ಲ. ಅದನ್ನು ಕಣ್ಣಿನಿಂದ ನೋಡಬೇಕು. ಎಷ್ಟು ನೋಡಿದರೂ 
ಕಣ್ಣುಗಳಿಗೆ ತೃಪ್ತಿಯಾಗುವುದಿಲ್ಲ! ಇದೇ ಗುಡಿಯನ್ನು ನೋಡಲಿಕ್ಕೆ ಹೋದಾಗ, ಈ 
ಗುಡಿಗಳ ಸಾಲಿನಲ್ಲಿರುವ ಒ೦ದು ಗುಡಿಯಲ್ಲಿ ನಮ್ಮ ಕಣ್ಣಿಗೆ ಕನ್ನಡ ಶಿಲಾಲೇಖವೊ೦ದು 
ದೃಷ್ಟಿಗೆ ಬಿದ್ದಿರುವ ಸಂಗತಿಯನ್ನು ಹಿಂದೆ ಉಲ್ಲೇಖಿಸಿದ್ದೇವೆ. ಕನ್ನಡಿಗರೇ, ಈ 
ಕೈಲಾಸವನ್ನು ಕಣ್ಣಿನಿಂದ ನೋಡಿ ಧನ್ಯರಾಗಬಾರದೇ? 

ಅದೇ ಮೇರೆಗೆ ಅಜ೦ತೆಯಲ್ಲಿಯ ಗುಡಿಗಳೂ ನೋಡತಕ್ಕವಾಗಿವೆ. ಆದರೆ 
ನಾವು ಇನ್ನೂ ಅವುಗಳನ್ನು ನೋಡಿಲ್ಲ ಆದುದರಿಂದ ಆ ವಿಷಯಕ್ಕೆ ಹೆಚ್ಚಿಗೆ 
ಹೇಳುವುದಿಲ್ಲ ಈ ವಿಷಯವಾಗಿ ಹೇಳಿರುವುದೇನೆಂದರೆ -- 


“In the architecture of the various caves is to be read a 
remarkably extended record of the history of the development of 
the art during a period of from five to eight centuries.” 


“ಆ ಕೊರೆದ ಗವಿಗಳಲ್ಲಿಯ ಶಿಲ್ಪದಲ್ಲಿ ಐದನೆಯ ಶತಮಾನದಿಂದ 
ಎಂಟನೆಯ ಶತಮಾನದವರೆಗೆ ಶಿಲ್ಪಕಲೆಯು ಹೇಗೆ ಅಭಿವೃದ್ಧಿಯನ್ನು 
ಹೊಂದಿತೆಂಬುದು ಚೆನ್ನಾಗಿ ಗೊತ್ತಾಗುತ್ತದೆ.” 

೨ನೆಯ ಪುಲಿಕೇಶಿಯ ಚಿತ್ರವು ದೊರೆತುದು ಇದೇ ಗುಡಿಗಳಲ್ಲಿಯೇ. 

ಇನ್ನು ಪಶ್ಚಿಮಚಾಲುಕ್ಕರ ಕಾಲಕ್ಕೆ ಕಟ್ಟಲ್ಪಟ್ಟ ಒಂದು ಗುಡಿಯನ್ನು 
ವರ್ಣಿಸುವೆವು. ಚಾಲುಕ್ಯವಿಕ್ರಮನ ಕಾಲಕ್ಕೆ ಇಟಿಗಿಯಲ್ಲಿ ಅವನ ಮಹಾಪ್ರಧಾನನೂ 
ದಂಡನಾಯಕನೂ “ಕನ್ನಡ ಸಂಧಿವಿಗ್ರಹಿ”ಯೂ ಆದ ಮಹಾದೇವನೆಂಬವನು 
ಸುಂದರವಾದ ಮಹಾದೇವರ ಗುಡಿಯೊಂದನ್ನು ಕಟ್ಟಿಸಿ, ಇಟಿಗಿಯೊಳಗಿನ ನಾನೂರು 
ಮಹಾಜನರಿಗೆ ಭೂಮಿಗಳನ್ನು ದಾನವಾಗಿ ಕೊಟ್ಟಿನು. ಈ ಗುಡಿಯಲ್ಲಿಯ 
ಶಿಲಾಲೇಖದಲ್ಲಿ ಈ ಗುಡಿಗೆ 'ದೇವಾಲಯ ಚಕ್ರವರ್ತಿ” ಎ೦ದು ಹೆಸರಿದೆ. ಈ ಗುಡಿಯ 
ವಿಷಯದಲ್ಲಿ ಫರ್ಗ್ಯುಸನ್ನನು ಹೇಳಿರುವುದೇನೆಂದರೆ-- 

“must be regarded as one of the most highly finished and 
architecturally perfect of the Chalukyan shrines, that have come 
down to us. In the opinion of the late Meadow's Taylor the carving 


of the some of the pillars and of the lintels and architraves of the 
doors is quite beyond description. No chased work in silver and 


gold could possibly be finer.” 


ಸಾರಾಂಶ: -- ಸಂಪೂರ್ಣವಾಗಿಯೂ ಶಿಲ್ಪಶಾಸ್ತ್ರ ದೃಷ್ಟಿಯಿ೦ದ ಅತ್ಯ೦ತ 
ಸುಂದರವಾಗಿಯೂ ಕಟ್ಟಲ್ಪಟ್ಟ ಚಾಲುಕ್ಯಪದ್ಧತಿಯ ಗುಡಿಗಳಲ್ಲಿ ಇದನ್ನು ಗಣನೆ 


ಮಾಡಬೇಕು. ಕೆಲವು ಕಂಬಗಳ ಛಾವಣಿಗಳ ಮತ್ತು ಬೋದುಗೆಗಳ ಕೆತ್ತಿಗೆಯ೦ತೂ 
ಮಿ] ಮಿಡೋ ಟೇಲರ್‌ ಇವರು ಹೇಳುವಂತೆ ವರ್ಣಿಸಲಳವಲ್ಲದಷ್ಟು 


ಅಪ್ರತಿಮವಾಗಿದೆ. ಬೆಳ್ಳಿಬಂಗಾರಗಳಲ್ಲಿ ಕೂಡ ಅಷ್ಟು ಸುಂದರನಾದ ಕೆತ್ತಿಗೆಯನ್ನು 
ಮಾಡುವುದು ಅಸಾಧ್ಯವು. 

ಡಾಂ. ಫರ್ಗ್ಯುಸನ್ನನ೦ಥ ಶಿಲ್ಪಶಾಸ್ತ್ರಜ್ಞರು ಈ ಗುಡಿಯ ಶಿಲ್ಪಕಲೆಯು 
ಪೂರ್ಣತ್ವವನ್ನು ಹೊಂದಿರುತ್ತದೆಂದೂ ಮಿ. ಮಿಡೋ ಟೇಲರನ೦ಥವರು ಬೆಳ್ಳಿ 
ಬಂಗಾರಗಳಲ್ಲಿ ಕೂಡ ಇಷ್ಟು ಕುಸುರಿನ ಕೆಲಸವನ್ನು ಕೆತ್ತುವುದು ಅಶಕ್ಕವೆಂದೂ 
ವರ್ಣಿಸಿರುವಂಥ ಗುಡಿಯನ್ನು ನಮ್ಮ ಕರ್ನಾಟಕಸ್ಸನೊಬ್ಬನು ಕಟ್ಟಿಸಿರಲು ಅದರ 
ಅಭಿಮಾನವು ನಮಗೆ ಏನೂ ಇರಬೇಡವೆ? 

ಪೂರ್ವಚಾಲುಕ್ಕರು ಪ್ರಾರಂಭಿಸಿದ ಶಿಲ್ಪಶಾಸ್ತ್ರವು ಹೊಯ್ಗಳ ಬಲ್ಲಾಳರ ಕಾಲಕ್ಕೆ 
ಪರಿಣತಿಯನ್ನು ಹೊ೦ದಿತೆ೦ದು ಹೇಳಬಹುದು. ಹಳೇಬೀಡು ಅಥವಾ ದ್ವಾರಸಮುದ್ರ 
ಮತ್ತು ಬೇಲೂರಿನಲ್ಲಿಯ ದೇವಾಲಯಗಳಿಂದರೆ ಇಡೀ ಹಿಂದುಸ್ಥಾನದಲ್ಲಿ ಇರುವ 
ಯಾವತ್ತು ಗುಡಿಗಳಲ್ಲಿ ಅತ್ಯಂತ ಸುಂದರವಾದವುಗಳೆಂದು ಹೇಳಬಹುದು, -- 
ಅಷ್ಟೇಕೆ? ಪೃಥ್ವಿಯಲ್ಲಿಯ ಅತ್ಯಂತ ಸುಂದರವಾದ ಗುಡಿಗಳಲ್ಲಿಯೇ ಇವು 
ಎಜಿಸಲ್ಪಟ್ಟಿವೆ. ಡಾಂ. ಫರ್ಗ್ಯುಸನ್ನನು ಇವುಗಳ ವಿಷಯವಾಗಿ ಬರೆದಿರುವುದೇನೆಂದರೆ- 
“There are many buildings in India, which are unsurpassed for 
delicacy of detail, by any in the world; but the temples at Belur and 
Halebid surpass even these, for freedom of handling and richness 
of fancy. The amount of labour which each facet of this porch 
(Belur) display is such as 1 believe never was bestowed on any 
surface of equal extent in any building in the world.” 

ಇದರ ಸಾರಾ೦ಶವೇನಸೆಂದರೆ-- ಹಿಂದುಸ್ಥಾನದಲ್ಲಿ ಪೃಥ್ವಿಯಲ್ಲಿಯ ಮಿಕ್ಕ 
ಗುಡಿಗಳನ್ನು ಅತ್ಯಂತ ಸೂಕ್ಷ್ಮವಾದ ಕೆಲಸದಲ್ಲಿಮಾರಿಸುವ೦ಥ ಅನೇಕ ಗುಡಿಗಳು೦ಟು. 
ಅವುಗಳಲ್ಲಿಯೂ ಬೇಲೂರ ಮತ್ತು ಹಳೇಬೀಡುಗಳಲ್ಲಿಯ ಗುಡಿಗಳೇ 


ಶ್ರೇಷ್ಠವಾದುವುಗಳು. ಇಷ್ಟು ಕುಸುರಿನ ಕೆಲಸವು ಪೃಥ್ವಿಯಲ್ಲಿಯ ಮಿಕ್ಕ ಯಾವ 
ಗುಡಿಯಲ್ಲಿಯೂ ಕಂಡುಬರುವುದಿಲ್ಲ ಹಳೇಬೀಡಿನ ಗುಡಿಯ ವಿಷಯವಾಗಿ ಅವನು 
ಹೇಳೆರುವುದೇನೆಂದರೆ -- 

“It may probably be considered, as one of the most marvellous 
exhibitions of human labour, to be found even in the patient east 
No two facets of the temples are the same; every convolution of 
every scroll is different. No two canopies in the whole building are 
alike; and every part exhibits joyous exuberance of fancy scorning 
every mechanical restraint.” 

“ಸಾರಾ೦ಶ:-- ಮಾನವಕ್ರತಿಗಳಲ್ಲಿ ಇದೊಂದು ಅಶ್ಚರ್ಯಜನಕವಾದ 
ಕೃತಿಯೆ೦ದೇ ಹೇಳಬಹುದು. ಗುಡಿಗಳಲ್ಲಿ ಒ೦ದು ಚಿತ್ರದ ಮೇಲ್ಮೈಯಂತೆ, ಮತ್ತೊಂದು 
ಚಿತ್ರದ ಮೇಲ್ಮೈಯಿರುವುದಿಲ್ಲ; ಪ್ರತಿಯೊಂದು ಸುಳುವಿನ ತಿರಪುಗಳು ಬೇರೆ ಬೇರೆ 
ಇರುತ್ತವೆ; ಒಂದರಂತೆ ಒಂದು ಗುಮಖವಿಲ್ಲ ಕೈವಾಡದವರು ಪ್ರತಿಯೊಂದು ಕಡೆಗೂ 
ಕೈ ಬಿಗಿಹಿಡಿಯದೆ ಕೆಲಸಮಾಡಿರುವುದರಿ೦ದ ಎಲ್ಲಿ ನೋಡಿದರೂ ಸು೦ದರವಾದ 
ಶಿಲ್ಪಕಲೆಯ ಸುಗ್ಗಿಯೇ ದೃಷ್ಟಿಗೋಚರವಾಗುತ್ತದೆ.” ಎಂದು ಮುಂತಾಗಿ ಮಾಡಿದ 
ವರ್ಣನೆಯನ್ನು ಕನ್ನಡಿಗರು ಮರೆಯುವುದು ಹೇಗೆ? 

ಹಳೇಬೀಡಿನ ಹೊಯ್ದಳೇಶ್ಚರನ ಮತ್ತು ಕೇದಾರೇಶ್ವರನ ಗುಡಿಗಳ 
ವಿಷಯವಾಗಿ ಅವನು ಮತ್ತೂ ಬರೆದಿರುವುದೇನೆಂದರೆ The great temple, had 
it been completed, is one of the buildings on which the advocate of 
Hindu architecture would desire to take his stand...and if carried 


out with the richness of detail exhibited in the Kedareshwar, would 


have made up a whole, which it would be difficult to rival any 
where. The Kedareshwar temple is “one of the most exquisite 
specimens of Chalukyan architecture in existence, and one of the 
most typical” 

ಸಾರಾಂಶ ಈ ಗುಡಿಯು ಪೂರ್ಣವಾಗಿ ಕಟ್ಟಲ್ಲಟ್ಟಿದ್ದರೆ ಹಿ೦ದೂ 
ಶಿಲ್ಪಕಲೆಯ ಪುರಸ್ಕರ್ತರು ಆಧಾರಭೂತವಾಗಿ ತೆಗೆದುಕೊಳ್ಳುವ ಗುಡಿಗಳಲ್ಲಿ ಇದು 
ಒ೦ದಾಗುತ್ತಿತ್ತು. ... ಮತ್ತು ಕೇದಾರೇಶ್ವರ ಗುಡಿಯಲ್ಲಿಯಂತೆ ಇಲ್ಲಿಯೂ ಅತ್ಯಂತ 
ಸೂಕ್ಷ್ಮವಾದ ಕೆಲಸವು ಮಾಡಲ್ಪಟ್ಟಿದ್ದರಂತೂ ಈ ಗುಡಿಯಂಥ ಸುಂದರವಾದ 
ಮತ್ತೊಂದು ಗುಡಿಯನ್ನುಜಗತ್ತಿನಲ್ಲಿ ಕಾಣುವುದೇ ದುರ್ಲಭವಾಗುತ್ತಿತ್ತು. ಕೇದಾರೇಶ್ವರ 
ಗುಡಿಯು ಚಾಲುಕೃಪದ್ಧತಿಯ ಗುಡಿಗಳಲ್ಲಿ ಅತ್ಯಂತ ಸುಂದರವಾದುದೆಂದು 
ಆಗಿರುತ್ತದೆ. 

ಹೊಯ್ಸಳೇಶ್ವರ ಗುಡಿಯನ್ನು ಕಟ್ಟುವ ಕೆಲಸವು ೮೬ ವರ್ಷಗಳವರೆಗೆ 
ಒ೦ದೇಸಮವಾಗಿ ನಡೆದಿತ್ತಂತೆ! ಆದರೂ ಅದು ಮುಗಿದಿರುವುದಿಲ್ಲ ಈ ಗುಡಿಯು 
ಮುಗಿದಿದ್ದರೆ, ಇಂಥ ಗುಡಿಯು ಜಗತ್ತಿ ನಲ್ಲಿ ಮತ್ತೊಂದು ಇರುತ್ತಿರಲಲ್ಲವೆಂದು 
ನಿರ್ವಿವಾದವಾಗಿ ಹೇಳಬಹುದಾಗಿತ್ತು. ಕರ್ನಾಟಕರೆ! ಈ ನಿಮ್ಮ ಪೂರ್ವಜರ 
ವೈಭವವನ್ನು ಕೇಳಿ ನಿಮಗೆ ಆನ೦ದವುಂಟಾಗದೊ? ಇಂಥ ಮಹತ್ಕ್ಯೃತ್ಯಗಳು 
ಶಾ೦ತತೆಯಿಲ್ಲದೆ ಜರಗುವುವೇನು? ಆದರೂ ಬ್ರಿಟಿಶರಾಜರು ಬರುವ ಮೊದಲು 
ದೇಶದಲ್ಲಿ ಶಾಂತತೆಯಿರಲಿಲ್ಪ ಎಲ್ಲಿ ನೋಡಿದರೂ ಅರಾಜಕತೆಯಿತ್ತೆಂದು ನಮಗೆ 
ಆಗದವರು ಹೇಳುತ್ತಾರೆ, ನಾವು ಬಾಯಿಮುಚ್ಚಿಕೊಂಡು ಕೇಳುತ್ತೇವೆ; ಇಂಥ 
ದುರ್ಬಲತನಕ್ಕೇನೆನ್ನಬೇಕು? 

ಈ ಬಗೆಯಾಗಿ, ಹಳೆಯಚಾಲುಕ್ಯ ರಾಷ್ಟ್ರಕೂಟ, ಹೊಸ ಚಾಲುಕ್ಯ ಹೊಯ್ದಳ 
ಮುಂತಾದ ಅರಸರ ಕಾಲದ ಒಂದೊಂದೇ ವರ್ಣನೆಯನ್ನು ಕೊಟ್ಟಿದ್ದಾಯಿತು. ಇನ್ನು 


ಕೊನೆಯ ವಂಶವಾದ ವಿಜಯನಗರದ ಕಾಲದಲ್ಲಿಯ ಕಟ್ಟಡವೊ೦ದನ್ನು ಕುರಿತು ತುಸ 
ಹೇಳೆ ಈ ಬೆಳೆದ ಪ್ರಕರಣವನ್ನುಮುಗಿಸುವೆವು. 

ಹಂಪೆ ಅಥವಾ ವಿಜಯನಗರವನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು 
ಸಾಲವು. ಅಲ್ಲಿ ಸುಮಾರು ೨೦೦೦ ಗುಡಿಗಳಿದ್ದುವಂತೆ! ಆ ಪಟ್ಟಣದೊಳಗಿನ ಅತ್ಯಂತ 
ಪ್ರಸಿದ್ಧವಾದ ವಿಜಯವಿಠ್ಠಲ ಗುಡಿಯೊಂದನ್ನೇ ಇಲ್ಲಿ ವರ್ಣಿಸುವೆವು. ಈ ಗುಡಿಯು 
ವೇರೂಳದ ಕೈಲಾಸಗುಡಿಯನ್ನು ಹೋಲುತ್ತದೆ. ಈ ದೇವಾಲಯವನ್ನು ಕಟ್ಟುವ 
ಕೆಲಸವು ಕೃಷ್ಣದೇವರಾಯನ ಕಾಲಕ್ಕೆ ಪ್ರಾರಂಭವಾಯಿತು. ಮು೦ದೆ ಅಚ್ಯುತರಾಯ 
ಮತ್ತು ಸದಾಶಿವರಾಯನ ಕಾಲದಲ್ಲಿಯೂ ಆ ಕಟ್ಟಿಡದ ಕೆಲಸವು ನಡೆಯುತ್ತಲೇ ಇತ್ತು. 
ಆದರೆ ೧೫೬೫ನೆಯ ಇಸವಿಯಲ್ಲಿ ತಾಳೀಕೊಟೆಯ ಕಾಳಗವಾದುದರಿ೦ದ ಗುಡಿಯ 
ಕಟ್ಟುವಿಕೆಯು ಅಲ್ಲಿಗೆ ನಿಂತುಹೋಯಿತು. ಮದ್ರಾಸ್‌ ಆರ್ಕಿಯಾಲಾಜಿಕಲ್‌ ಸರ್ವೆಯ 
ಸುಪರಿಂಟಂಡೆಂಟರಾದ ಮಿ| ರೇ ಎಂಬವರು ಇದನ್ನು ವರ್ಣಿಸಿರುವುದೇನೆ೦ದರೆ -- 
“It shows the extreme limit in florid magnificence to which the 
style advanced. The building is wholly in granite and carved with a 


boldness and expression of power nowhere surpassed in the 
buildings of its class.” 


ಸಾರಾಂಶ: - ಈ ತರದ ಕಟ್ಟಿನ ಗುಡಿಗಳಲ್ಲಿ ಹೂಬಳ್ಳಿಗಳ ಸುಳುವುಗಳನ್ನು 
ಕೆತ್ತುವ ಕೆಲಸವು ಎಷ್ಟು ಪರಿಣತಾವಸ್ಥೆಯನ್ನು ಹೊಂದಿತ್ತೆಂಬುದಕ್ಕೆ ಈ ಗುಡಿಯು 
ಉತ್ಕೃಷ್ಟವಾದ ಉದಾಹರಣೆಯಾಗಿದೆ. ಗುಡಿಯು ಅಚ್ಚಕರೆಕಲ್ಲಿನದು; ಈ ತರದ 
ಗುಡಿಗಳಲ್ಲಿ ಇಷ್ಟು ಗಂಭೀರವಾಗಿ ಎದ್ದುಕಾಣಿಸುವ ಗುಡಿಯು ಬೇರೆಲ್ಲಿಯೂ 
ಕಾಣಬರುವುದಿಲ್ಲ 

ಈ ಮೇಲೆ ವರ್ಣಿಸಿದ ಗುಡಿಗಳಲ್ಲದೆ ಕರ್ನಾಟಕ ರಾಜರೂ ಮತ್ತು 


ಧನವಂತರೂ ಕಟ್ಟಿಸಿದ ಎಷ್ಟೋ ಗುಡಿಗಳು ನೋಡತಕ್ಕವಾಗಿವೆ. ಕಾರ್ಲೆ, ಕಾನ್ಸೇರಿ, 


ಲಕ್ಕುಂಡಿ, ಐಹೊಳೆ, ಪಟ್ಟಿದಕಲ್ಲು ಮುಂತಾದ ಸ್ಥಳಗಳನ್ನು ಕರ್ನಾಟಕಸ್ಥರು ನೋಡಿ 
ಆನ೦ದಪಡಬೇಕು. ನಾವು ಮೇಲೆ ವರ್ಣಿಸಿದ ಗುಡಿಗಳನ್ನು ನೋಡದಿದ್ದರೆ 
'ಕರ್ನಾಟಿಕ'ರೆಂಬ ನಾಮವನ್ನು ಧರಿಸುವುದಕ್ಕೂ ನಾವು ಅರ್ಹರಿರುವುದಿಲ್ಲ ಆ 
ಪ್ರತಿಯೊಂದು ಗುಡಿಗೂ, ಆ ಪದ್ಧತಿಯಿ೦ದ ಕಟ್ಟಿದ ಗುಡಿಗಳಲ್ಲಿ ಎಲ್ಲಕ್ಕೂ ಶ್ರೇಷ್ಠವೆ೦ದೇ 
ತಜ್ಞರು ಮಾನ್ಯತಾಪತ್ರವನ್ನು ಕೊಟ್ಟಿರುವರು, ಮತ್ತು ತಮ್ಮ ಲೆಕ್ಕಣಿಕೆಯಲ್ಲಿದ್ದಷ್ಟು 
ಸಾಮರ್ಥ್ಯದಿ೦ದ ಅದನ್ನು ವರ್ಣಿಸಿರುವರು. 

ವಾಚಕರೇ, ನಮ್ಮ ಕರ್ನಾಟಕದ ಶಿಲ್ಪಶಾಸ್ತ್ರವು ಎಷ್ಟು ಪರಿಣತಾವಸ್ಥೆಗೆ 
ಮುಟ್ಟಿಕ್ತೆಂಬುದಕ್ಕೆ ಇಷ್ಟು ವರ್ಣನೆಯು ಸಾಲದೇ? 

ಇನ್ನು ಕೊನೆಗೆ ಶಿಲ್ಪಶಾಸ್ತ್ರಾ ಚಾರ್ಯರಾದ ಜಕಣಾಚಾರ್ಯರ ಕಥೆಯನ್ನು 
ಹೇಳಿ ಈ ಬೆಳೆದ ಪ್ರಕರಣವನ್ನು ಮುಗಿಸುವೆವು. 

ಜಕಣಾಚಾರ್ಯರು ತುಮಕೂರ ಜಿಲ್ಲೆಯಲ್ಲಿಯ  ಕೈದಾಳವೆಂಬ 
ಗ್ರಾಮದವರು. ಅವರು ಪ್ರಸಿದ್ಧ ಜ್ಯೋತಿಷ್ಯರು. ಅವರಿಗೆ ಮಗನು ಹುಟ್ಟಿದಾಗ ಅವರು 
ಅವನ ಕುಂಡಲಿಯನ್ನು ಪರೀಕ್ಷಿಸಲು ಆತನು ವ್ಯಭಿಚಾರಕ್ಕೆ ಹುಟ್ಟಿದವನೆ೦ದು ಅವರಿಗೆ 
ತಿಳಿಯಬಂದಿತು. ಕೂಡಲೆ, ಅವರು ವೈರಾಗ್ಯವನ್ನು ತಾಳಿ ಮನೆಬಿಟ್ಟು ಹೊರಟರು. 
ಅವರು ಶಿಲ್ಪಕಲಾಪ್ರವೀಣರಾಗಿದ್ದದರಿ೦ದ, ಹೋದ ಹೋದಲ್ಲಿ ಗುಡಿಗಳನ್ನು ಕಟ್ಟುತ್ತ 
ಕೊನೆಗೆ ಬೇಲೂರಿಗೆ ಬರಲು, ಅಲ್ಲಿಯ ಅರಸನಾದ ವಿಷ್ಣುವರ್ಧನನು ಅವರಿ೦ದ 
ಚೆನ್ನಕೇಶವನ ದೇವಾಲಯವೊಂದನ್ನು ಕಟ್ಟಿಸಿದನು. ಆ ಗುಡಿಯಲ್ಲಿ ಚೆನ್ನಕೇಶವನ 
ಸುಂದರವಾದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕೆನ್ನುವಷ್ಟರಲ್ಲಿ ಹದಿನಾರು 
ವರುಷದ ಹುಡುಗನೊಬ್ಬನು ಆ ಉತ್ಸವಕ್ಕೆ ಬ೦ದು, ಆ ಚೆನ್ನಕೇಶವ ಮೂರ್ತಿಯು 
ಅಶುದ್ಧವಾದ ಕಲ್ಲಿನಿಂದ ಮಾಡಲ್ಪಟ್ಟಿರುವುದೆ೦ದೂ ಅದು ಪ್ರಾಣ ಪ್ರತಿಷ್ಠಾಪನೆಗೆ 
ಯೋಗ್ಯವಿಲ್ಲವೆ೦ದೂ ಪ್ರತಿಪಾದಿಸಿದನು. ಆಗ ಅವರಿಬ್ಬರಲ್ಲಿ ವಾದ ನಡೆಯಿತು. ಅದು 
ಅಶುದ್ಧ ಎಂದು ತೋರಿಸಿಕೊಟ್ಟರೆ ತಮ್ಮ ಬಲಗೈಯನ್ನೇ ಕಡಿದು 


ಕೊಂಡುಬಿಡುವೆನೆ೦ದು ಜಕಣಾಚಾರ್ಯರು ಹೇಳಿದರು. ಆಗ ಆ ಹುಡುಗನು ಆ 
ಮೂರ್ತಿಯ ನಾಭಿಕಮಲದ ಹತ್ತರ ತುಸು ಮಳಲೂ ನೀರೂ ಒಂದು ಕಪ್ಪೆಯೂ 
ಇರುವುವೆಂದೂ ಆದಕಾರಣ ಅದು ಅಶುದ್ಧವೆಂದೂ ಆ ಮೂರ್ತಿಯನ್ನು ಒಡೆದು 
ಪರೀಕ್ಷಿಸಬಹುದೆ೦ದೂ ಹೇಳಿದನು. ಆ ಹುಡುಗನ ಮಾತನ್ನುನಂಬಿ, ಆ ಸುಂದರವಾದ 
ಮೂರ್ತಿಯನ್ನು ಒಡೆಯುವುದು ಹೇಗೆ? ಆದುದರಿಂದ ಅವನ ಮಾತನ್ನು ಯಾರೂ 
ಆಲಿಸಲಿಲ್ಲ. ಆ ಮೂರ್ತಿಯಲ್ಲಿ ಅವನು ತಾನು ಹೇಳುವಂತೆ ನೀರು ಮುಂತಾದುವು 
ಇರುವುವೆಂಬ ಬಗ್ಗೆ ತಮಗೆ ವಿಶ್ವಾಸ ಹುಟ್ಟಿಸಿದರೆ ಮಾತ್ರ ತಾವು ಅದನ್ನು ಒಡೆಯ 
ಬಹುದೆಂದು ಜನರು ಆ ಹುಡುಗನಿಗೆ ಹೇಳಿದರು. ಆಗ ಆ ಬಾಲಕನು, ತುಸು 
ವಿಚಾರಮಾಡಿ “ನೀವು ಈ ಮೂರ್ತಿಯ ಶರೀರಕ್ಕೆಲ್ಲ ಗಂಧವನ್ನು ತೊಡೆದು ನೋಡಿರಿ, 
ಅ೦ದರೆ ನಾಭಿಕಮಲದ ಹತ್ತಿರ ಒಳಗೆ ನೀರಿರುವುದರಿ೦ದ ಗ೦ಧವು ಹಸಿಯುಳಿದು 
ಮಿಕ್ಕ ಕಡೆಗೆ ಒಣಗುವುದು. ಅಲ್ಲಿ ನೀರಿರುವುದಕ್ಕೆ ಅದೇ ಗುರುತು” ಎಂದು 
ಉತ್ತರವನ್ನಿತ್ತನು. ಆ ನೆರೆದ ಜನರಿಗೆ ಆ ಮಾತು ಸರಿದೋರಿ ಅವನು ಹೇಳಿದಂತೆ 
ಮಾಡಿದರು. ನಾಭಿಕಮಲದ ಹತ್ತಿರ ತೊಡೆದ ಗಂಧವು ಆರಲಿಲ್ಲ ಆಗ ಅವನು 
ಶಿಲಾಶಾಸ್ತ್ರದಲ್ಲಿ ನಿಪುಣನಿರುವನೆಂಬ ಭರವಸವು೦ಟಾಗಿ ಅವರು ಆ ಮೂರ್ತಿಯ 
ನಾಭಿಕಮಲವನ್ನು ಒಡೆದು ನೋಡಲಾಗಿ ಅವನು ಹೇಳಿದಂತೆ, ಒಳಗೆ ಕಪ್ಪೆ ನೀರು, 
ಮುಂತಾದುವು ಕಂಡುಬಂದವು. ಅಲ್ಲಿಯ ಮಹಾಜನರಿಗೆಲ್ಲರಿಗೂ ಅತ್ಯಂತ 
ವಿಸ್ಮಯವುಂಟಾಗಿ 


ಆ ಬಾಲಕನ ಕುಲಗೋತ್ರಗಳನ್ನು ಕೇಳಿದರು. ಅವನು, ತಾನು ಅದೇ ಜಕಣಾಚಾರ್ಯರ 
ಮಗನಾದ ಡ೦ಕಣಾಚಾರ್ಯನೆ೦ದೂ ತಮ್ಮ ತಂದೆಯು ಒಂದು ಜಾಗೆಯಲ್ಲಿ 
ಜ್ಯೋತಿಷಗಣನೆಯಲ್ಲಿ ತಪ್ಪಿ ನಿಷ್ಕಾರಣವಾಗಿ ತನ್ನ ತಾಯಿಯ ಮೇಲೆ ವ್ಯಭಿಚಾರವನ್ನು 
ಆರೋಪಿಸಿದರೆ೦ದೂ ಹೇಳಿದನು. ಆಗ ತಂದೆಮಕ್ಕಳಿಬ್ಬರನ್ನೂ ಅರಸನು ಸನ್ಮಾನಿಸಿ, 
ತ೦ದೆಮಕ್ಕಳಿಬ್ಬರೂ ಕೂಡಿ ತಮ್ಮ ಉಭಯ ಚಾತುರ್ಯದಿಂದ ಹೊಸದೊಂದು 
ಅತ್ಯುಂತ ಸು೦ದರವಾದ ಗುಡಿಯನ್ನು ನಿರ್ಮಾಣಮಾಡಬೇಕೆಂದು ವಿಜ್ಞಾಪಿಸಿದನು. 
ಅದಕ್ಕೆ ಒಪ್ಪಿ ಅವರಿಬ್ಬರೂ ಬೇಲೂರಲ್ಲಿರುವ ಈಗಿನ ಚೆನ್ನಕೇಶವ ದೇವಾಲಯವನ್ನು 
ನಿರ್ಮಿಸಿದರು. ಬೇಲೂರಿನಲ್ಲಿ ಈಗ ಎರಡು ಗುಡಿಗಳುಂಟು. ಮೊದಲನೆಯ 
ಗುಡಿಯಲ್ಲಿಯ ಚೆನ್ನಕೇಶವ ಮೂರ್ತಿಯು ನಾಭಿಕಮಲದ ಹತ್ತರ ಭಿನ್ನವಾಗಿದೆ. ಮತ್ತು 
ಆ ಗುಡಿಯ ಹತ್ತರವೇ ಈಗಿನ ಹೊಸಗುಡಿಯ ನಿಂತಿದೆ. ಇದರಿ೦ದ, ಮೇಲಿನ ಕಥೆಗೆ 
ಪುಷ್ಟಿ ದೊರೆಯುತ್ತದೆ. ಮುಂದೆ ಜಕಣಾಚಾರ್ಯರು ತಮ್ಮ ಹುಟ್ಟಿದ ಊರು ಆದ 
ಕೈದಾಳದಲ್ಲಿ ಕೇಶವನ ಗುಡಿಯೊಂದನ್ನು ಕಟ್ಟಿಸಿದ ಕೂಡಲೆ ಅವರ ಕೈಯು ಮತ್ತೆ 
ಚಿಗುರಿತಂತೆ. 

ಇರಲಿ ಕರ್ನಾಟಕ ಪ್ರಾಚೀನ ಶಿಲ್ಲಿಗರಲ್ಲಿ ದಾಸೋಜ, ಮಲ್ಹೊಜ, ನಾಗೋಜ 
ಮುಂತಾದ ಹೆಸರುಗಳು ಬಹಳ ದೊರೆಯುತ್ತವೆ. ಇವರ ಕುಲ ಜಾತಿಗಳನ್ನು 
ಸ೦ಶೋಧಕರೇ ಗೊತ್ತುಹಚ್ಚಬೇಕು. 

ಕನ್ನಡಿಗರೆ! ಈ ನಿಮ್ಮಕಟ್ಟಡಗಳನ್ನು ನೋಡಿ ಧನ್ಯರಾಗಬಾರದೇ? 


೧೪ನೆಯ ಪ್ರಕರಣ. 
ಧಾರ್ಮಿಕ ಉನ್ನತಿ. 


ಕನ್ನಡಿಗರೇ, ಕರ್ನಾಟಕ ಅರಸರ ಕಾಲದಲ್ಲಿಧರ್ಮಜಾಗ್ರತಿಯು ಎಷ್ಟರ ಮಟ್ಟಿಗೆ 
ಆಗಿತ್ತೆ೦ಬುದನ್ನು ನಾವು ಸ್ವಲ್ಪದರಲ್ಲಿಯೇ ಹೇಳುವೆವು. ಈ ಪ್ರಕರಣದಲ್ಲಿ ಮೂರೇ 
ವಿಷಯಗಳನ್ನು ಕುರಿತು ಹೇಳತಕ್ಕವರಿದ್ದೇವೆ. ಅವು ಯಾವುವೆ೦ದರೆ(೧) ನಮ್ಮಲ್ಲಿಯ 
ಧಾರ್ಮಿಕ ಗುರುಗಳು ರಾಜಕಾರಣವನ್ನುಧಿಕ್ಕರಿಸಲಿಲ್ಲವೆಂಬುದು, (೨) ದ್ವೈತ, ಅದ್ವೈತ, 
ವಿಶಿಷ್ಟಾದ್ವೈತ ಮುಂತಾದ ಪ್ರಬಲಮತಗಳ ಉತ್ಪತ್ತಿಗೂ ಹೆಚ್ಚಳಕ್ಕೂ ಕರ್ನಾಟಕವೇ 


ಜಂ 
ಹುಟ್ಟಿ  ಭೂಮಿಯೆಂಬುದು, (೩)ನಮ್ಮ ಅರಸರು ಪರಧರ್ಮ 
ಸಹಿಷ್ಣುತೆಯುಳ್ಳವರಾಗಿದ್ದರೆ೦ಬುದು. 

ಸಾಮಾನ್ಯವಾಗಿ ಸಮಾಲೋಚಿಸಿದರೆ, ಹಿಂದುಸ್ಥಾನದೊಳಗಣ ರಾಜ್ಯಗಳೆಲ್ಲವೂ 
ಮೊದಲು ಧಾರ್ಮಿಕ ಪರುಷರಿ೦ದಲೇ ಉಗಮ ಹೊಂದಿರುವುವು, ಅಥವಾ 
ಪೋಷಿಸಲ್ಪಟ್ಟಿರುವುವು ಎ೦ದು ಕ೦ಡುಬರುವುದು. ಶ್ರೀರಾಮಚಂದ್ರನಿಗೆ ವಸಿಷ್ಠ - 
ವಿಶ್ವಾಮಿತ್ರರೇ ರಾಜಕೀಯ ಗುರುಗಳು; ಅರ್ಜುನನಿಗೆ ಶ್ರೀಕೃಷ್ಣನೂ ಯುಧಿಷ್ಠಿರನಿಗೆ 
ಭೀಷ್ಮಾಚಾರ್ಯರೂ ರಾಜ ನೀತಿಯ ಉದ್ದೋಧಕರಾಗಿದ್ದರು. ಇಹಲೋಕದ ಸುಖಕ್ಕೆ 
ಮೆಚ್ಚಿ ಮರುಳಾಗದ ಪಂಡಿತರೇ ರಾಜವೈಭವವನ್ನು ಬೆಳೆಸಲಿಕ್ಕೆ ರಾಜರಿಗೆ 
ಸಹಾಯಕರ್ತರೂ ಉಪದೇಶಕರೂ ಆದರು. ಇವರು ತಮ್ಮ ಸುತ್ತಲೂ ಸ೦ಪತ್ತಿಯ 
ರಾಶಿಯು ಒಟ್ಟಿದ್ದರೂ, ಮತ್ತು ಆ ರಾಶಿಯನ್ನು ಹುಟ್ಟಿಸುವುದಕ್ಕೆ ತಾವೇ 
ಕಾರಣರಾಗಿದ್ದರೂ ಅದರೊಳಗೆ ತಮ್ಮ ಮನಸ್ಸನ್ನು ತೊಡಕಿಸಿ ಅಂಧರಾಗಲಿಲ್ಲ. 
ಆದುದರಿಂದ, ಅವರು ಮಾಡಿದ ಉಪದೇಶವು ಸ್ವಾರ್ಥ ಬುದ್ಧಿಯಿಂದ ಅಲಿಪ್ತವಾಗಿ 
ಉಳಿಯುತ್ತಿತ್ತು. ಇದೊಂದು ಹಿಂದೂ ದೇಶದ ವೈಲಕ್ಷಣ್ಯವೆಂದೇ ಹೇಳಬೇಕು. 


ಬ್ರಾಹ್ಮಣರಾಗಲಿ ಬೇರೆ ಧಾರ್ಮಿಕ ಗುರುಗಳಾಗಲಿ ರಾಜಕೀಯ ಅವನತಿಯ ಕಾಲಕ್ಕೆ 


ಅದಕ್ಕೆ ಸಹಾಯವನ್ನೀಯಲಿಕ್ಕೂ “7೫7೫೫ ೪77೫೫” ಎಂಬಂತೆ, ಸಮಯ ಬಂದರೆ 
ತಾವೇ ಕೈಯಲ್ಲಿ ಖಡ್ಗ ಧರಿಸಲಿಕ್ಕೂ ಮುಂದಾಗಿರುವಂಥ ಸಂಗತಿಗಳು ನಮ್ಮ 
ಭಾರತೀಯ ಇತಿಹಾಸದಲ್ಲೇನೂ ಒಂದೆರಡಿಲ್ಲ ಪ್ರಸ್ತುತಕ್ಕೆ ನಮಗೆ ಕೇವಲ ಕರ್ನಾಟಕದ 
ವಿಚಾರವೇ ಕರ್ತವ್ಯವಿರುವುದರಿಂದ ಆ ದೃಷ್ಟಿಯಿಂದಲೇ ನಾವು ಅದನ್ನು 
ವಿಮರ್ಶಿಸೋಣ. 

ಕರ್ನಾಟಕದೊಳಗೆಲ್ಲಾ ಕದಂಬರು ಬಹಳ ಪ್ರಾಚೀನದ 
ಅರಸುಮನೆತನದವರು. ಈ ವಂಶದ ಮೂಲಪುರುಷನು ಮಯೂರಶರ್ಮನೆಂಬ 
ಬ್ರಾಹ್ಮಣನು. ಇವನು ವೇದಾಧ್ಯಯನ ಮಾಡಬೇಕೆಂಬ ಅಪೇಕ್ಷೆಯಿಂದ ಕಂಚಿಗೆ 
ಹೋಗಿರಲು, ಯಾವ ಕಾರಣದಿಂದಲೋ ಅವಮಾನಿತನಾದನು, ಮತ್ತು “ಕ್ಷತ್ರಿಯ 
ರಾಜರು ಬ್ರಾಹ್ಮಣರಿಗೆ ಅಪಮಾನ ಮಾಡುವುದಕ್ಕೆ ಅವರೇನು ಹೆಚ್ಚಿನವರು” ಎ೦ದು 
ಅವನ ಮನಸ್ಸಿನಲ್ಲಿಉದ್ದವಿಸಿ ಅವನು ಕ್ಷತ್ರಿಯ ವ್ಯಕ್ತಿಯನ್ನು ಕೈಕೊ೦ಡನು. ಸಾರಾ೦ಶ:- 
ಆ ಅಪಮಾನವೇ ಅವನ ಕ್ಷತ್ರಿಯ ವೃತ್ತಿಗೆ ಬೀಜವಾಯಿತು. ಇದರಿಂದ, ಮೊದಲು ವೇದ 
ಪಠಿಸುತ್ತಿರುವವನು ಒಮ್ಮಿ೦ದೊಮ್ಮೆ ಶಸ್ತ್ರಧಾರಿಯಾಗಿ ಅದೇ ಪಲ್ಲವ ರಾಜರನ್ನು 
ಸೋಲಿಸಿ “ಕದಂಬ” ವಂಶವನ್ನು ಸ್ಥಾಪಿಸಿದನು. ಕದಂಬರ ಕಾಲೀನರಾದ 'ಗಂಗ' 
ಅರಸರಿಗೆ ಜೈನರು ಗುರುಗಳಾಗಿದ್ದರು. ಸಿಂಹನಂದಿಯೆಂಬ ಜೈನ ಗುರುವು ದಡ್ಡಿಗನ 
ಅಥವಾ ೨ನೆಯ ಮಾಧವನ ಗುರುವಾಗಿದ್ದನು. ಇವನೇ ಗಂಗರಾಜವಂಶದ 
ಅಸ್ತಿವಾರವನ್ನು ಹಾಕಿದನು. ಅದೇ ಮೇರೆಗೆ ಶಬ್ದಾವತಾರವೆ೦ಬ ವ್ಯಾಕರಣ ಗ್ರಂಥವನ್ನು 
ರಚಿಸಿದ ಪೂಜ್ಯಪಾದನೆ೦ಬವನು ದುರ್ವಿನೀತನ ಗುರುವಾಗಿದ್ದನು. 

ಚಾಲುಕ್ಕರ ಅರಸನಾದ ರಾಜಸಿಂಹನಿಗೆ  ಆಶ್ರಯಕೊಟ್ಟವನೂ 
ವಿಷ್ಣಗೋಪನೆಂಬ ಬ್ರಾಹ್ಮಣನೇ. ರಾಜಸಿಂಹನ ತಂದೆಯಾದ ಜಯಸಿಂಹನು 


ಪಲ್ಲವರೊಡನೆ ಕಾದಿ ಮಡಿದ ಕಾಲಕ್ಕೆ ಅವನ ಹೆ೦ಡತಿಯು ಬಸುರಾಗಿದ್ದಳು. ಅವಳಿಗೆ 
ಈ ವಿಷ್ಣುಗೋಪನು ಆಶ್ರಯವನ್ನಿತ್ತು ರಾಜಸಿ೦ಹನನ್ನು ದೊಡ್ಡವನನ್ನಾಗಿ ಮಾಡಿದನು. 
ಈ ರಾಜಸಿ೦ಹನೇ ಚಾಲುಕ್ಯ ರಾಜ್ಯವನ್ನುಮರಳಿ ಸ್ಥಾಪಿಸಿದನು. ಮತ್ತು ತನ್ನನ್ನು ರಕ್ಷಿಸಿದ 
ವಿಷ್ಣುಗೋಪನ ಸ್ಮರಣಾರ್ಥವಾಗಿ ವಿಷ್ಣುವರ್ಧನನೆಂದು ಹೆಸರಿಟ್ಟು ಕೊಂಡನು. 
ರಾಷ್ಟ್ರಕೂಟಿರ ಪ್ರಖ್ಯಾತ ರಾಜನಾದ ನೃಪತುಂಗನ ಗುರು, ಆದಿಪುರಾಣದ 
ಕರ್ತನಾದ ಜಿನಸೇನನೆಂಬವನು. ಹೊಯ್ಸಳ ರಾಜ್ಯವು “ಸುದತ್ತ” ನೆಂಬ ಸನ್ಯಾಸಿಯ 
ಪ್ರೇರಣೆಯಿಂದಲೇ ಸ್ಥಾಪಿತವಾಯಿತು. ಈ ವಂಶಕ್ಕೆ ಸಂಬಂಧಪಟ್ಟಿ ವಿಷ್ಣುವರ್ಧನ 
ಅಥವಾ ಬಿಟ್ಟಿದೇವನಿಗೆ ರಾಮಾನುಜಾಚಾರ್ಯರೇ ಗುರುಗಳು. ಕಡೆಗೆ, ಶ್ರೀ 
ವಿದ್ಯಾರಣ್ಯರು ತಮ್ಮ ಜಗದ್ಗುರು ಪೀಠವನ್ನು ಸಹ ತ್ಯಾಗ ಮಾಡಿ, ಹುಕ್ಕಬುಕ್ಕರ 
ಸಹಾಯಾರ್ಥವಾಗಿ ಧಾವಿಸಿ, ವಿಜಯನಗರ ಸಾಮ್ರಾಜ್ಯಕ್ಕೆ ತಳಹದಿಯನ್ನು ಹಾಕಿದ 
ಸಂಗತಿಯೂ ಈ ತತ್ವವನ್ನೇ ಬಲಪಡಿಸುತ್ತದೆ. ಈ ಕಾರಣದಿ೦ದಲೇ ಅವರಿಗೆ 
“ಕರ್ನಾಟಿಕ ಸಿಂಹಾಸನ ಸ್ಥಾಪನಾಚಾರ್ಯ”ರೆಂದು ಗೌರವದ ಬಿರುದು 
ಪ್ರಾಪ್ತವಾಯಿತು. ಈ ವಿದ್ಯಾರಣ್ಯರು ಮೂರು ತಲೆಯವರೆಗೆ ರಾಜಕೀಯ ಗುರುಗಳಾಗಿ, 
ಎಡೆತಡೆಯಿಲ್ಲದೆ ರಾಜ್ಯ ಸೂತ್ರಗಳನ್ನು ನಡೆಸಿದರೂ, ತಾವು ರಾಜ ವೈಭವದಿಂದ 
ಅಲಿಪ್ತರೇ ಇದ್ದರು. ಅದೇ ಮೇರೆಗೆ ವಿಜಯನಗರದ ಅರಸರಿಗೆ 'ಕ್ರಿಯಾಶಕ್ತಿ 
ಪಂಡಿತ'ರೆ೦ಬವರೂ ಗುರುಗಳಾಗಿದ್ದರು, ಸಾರಾಂಶ- ಕರ್ನಾಟಕದ ಧಾರ್ಮಿಕ 
ಇತಿಹಾಸದಲ್ಲಿ ನೆನಪಿನಲ್ಲಿಡತಕ್ಕ ಮೊದಲನೆಯ ಸ೦ಗತಿಯು- ದೇಶಕ್ಕೆ 
ಸ೦ಕಟವೊದಗಿದಾಗ, ಸಾಮಾನ್ಯತಃ ಐಹಿಕ ಸುಖದಿಂದ ಅಲಿಪ್ತರಾಗಿರುವವರೇ, 
ಯೋಗ್ಯ ಜನರಿಗೆ ಕ್ಷಾತ್ರತೇಜವನ್ನು ಪ್ರಕಟಗೊಳಿಸುವಂತೆ ಪ್ರೇರಿಸಿ, ಅವರಿಂದ 
ರಾಜ್ಯಗಳನ್ನು ಸ್ಥಾಪಿಸಿ ತಾವು ಮಾತ್ರ ವಿಷಯಸುಖದಲ್ಲಿ ತೊಡಕಿಕೊಳ್ಳದೆ 
ವಿದ್ಯಾವ್ಯಾಸ೦ಗದಲ್ಲಿ ಜನ್ಮವನ್ನು ಕಳೆಯುತ್ತಿದ್ದರೆಂಬುದು. ರಾಜಕೀಯ ವಿಷಯಕ್ಕೂ 


ಧರ್ಮಕ್ಕೂ ಏನೇನೂ ಸಂಬಂಧವಿಲ್ಲವೆಂದು ಕೊಚ್ಚುವವರು ಈ ನಮ್ಮ 
ಪೂರ್ವಪರಂಪರೆಯನ್ನು ಲಕ್ಷ್ಯದಲ್ಲಿಡಬೇಕು. 

ಧಾರ್ಮಿಕ ಇತಿಹಾಸದಲ್ಲಿಯ ಎರಡನೆಯ ಮಹತ್ವದ ಸಂಗತಿಯೇನೆಂದರೆ 
ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮು೦ತಾದ ಪ್ರಬಲ ಮತಗಳಿಗೆ ಕರ್ನಾಟಕವೇ ತವರು 
ಮನೆಯಾಗಿತ್ತೆಂಬುದು. ಕ್ರಿಸ್ತಶಕದ ಪ್ರಾರಂಭಕ್ಕೆ ಇಲ್ಲಿ ಬೌದ್ಧ ಧರ್ಮವು 
ಪ್ರಬಲವಾಗಿತ್ತೆಂದೂ, ಅನ೦ತರ ಅನೇಕ ನೂರು ವರ್ಷಗಳವರೆಗೆ ಜೈನ ಧರ್ಮವು 
ಹಬ್ಬಿಕೊಂಡಿತ್ತೆಂದೂ ಅನಂತರ ಶೈವಧರ್ಮಕ್ಕೆ ಉಕ್ಕು ಬಂತೆಂದೂ ಕೊನೆಗೆ 
ವೈಷ್ಣವಧರ್ಮವು ಹೆಚ್ಚಿಕೆಂದೂ ಸಾಮಾನ್ಯವಾಗಿ ಹೇಳಬಹುದು. ಆದರೆ ದಕ್ಷಿಣ 
ಹಿಂದುಸ್ಥಾನದಲ್ಲಿ ಯಾವಾಗಲೂ ಬೌದ್ಧ ಧರ್ಮಕ್ಕಿಂತಲೂ ಜೈನಧರ್ಮವೇ 
ಪ್ರಬಲವಾಗಿತ್ತು. ಕರ್ನಾಟಕದ ಮೊದಲಿನ ಕವಿಶ್ರೇಷ್ಠರೂ ನ್ಯಪಶ್ರೇಷ್ಠರೂ 
ಜೈನಧರ್ಮದವರೇ ಆಗಿದ್ದರು. 

ಜೈನಮತವನ್ನು ಸಮ೦ತಭದ್ರನು ೨ನೆಯ ಶತಮಾನದಲ್ಲಿಯೂ ಅಕಲಂಕನು 
೮ ಅಥವಾ ೯ನೆಯ ಶತಮಾನದಲ್ಲಿಯೂ ಬೋಧಿಸಿದರು. ಜೈನರ ಪ್ರಮುಖ 
ಗ್ರಂಥಗಳಿಗೆಲ್ಲ ನೃಪತುಂಗನ ಗುರುವಾದ ಜಿನಸೇನಾಚಾರ್ಯರೇ ಪ್ರಣೇತಾರರು. 
ತರ್ಕಶಾಸ್ತ್ರಾದಿ ಪಾರಗನಾದ ಲಕುಲೀಶನು ಶೈವೋಪಾಸನೆಯನ್ನು 
ಪ್ರಚಾರಗೊಳಿಸಿದನು. ಇವನು ಒಂದನೆಯ ಶತಮಾನದಲ್ಲಿದ್ದನೆಂದು ಹೇಳುತ್ತಾರೆ. 
ಶಂಕರಾಚಾರ್ಯರು ಆನೆಯ ಶತಕದಲ್ಲಿ ಇದ್ದರು. ೧೨ನೆಯ ಶತಮಾನದಲ್ಲಿ 
ರಾಮಾನುಜಾಚಾರ್ಯರ ಉದಯವು, ೧೨ನೆಯ ಶತಮಾನದ ಮಧ್ಯಭಾಗದಲ್ಲಿ 
ವೀರಶೈವಮತವು ಬಸವೇಶ್ವರ ಚನ್ನಬಸವರಿಂದ ಉದ್ದರಿಸಲ್ಪಟ್ಟಿತು. ೧೩ ನೆಯ 
ಶತಮಾನದಲ್ಲಿ ಮದ್ದಾಚಾರ್ಯರು ದ್ವೈತಮತವನ್ನು ಸ್ಥಾಪಿಸಿದರು. ಇದರ ಮೇಲಿಂದ 
ಈಗ ಭರತಖಂಡದಲ್ಲೆಲ್ಲ ಪ್ರಾಮುಖ್ಯ ಹೊಂದಿ ಪ್ರಚಲಿತವಿರುವ ಮತಗಳು ಮೊದಲು 
ಕರ್ನಾಟಿಕದಲ್ಲಿಯೇ ಹುಟ್ಟಿದುವೆಂಬುದನ್ನು ಒಡೆದು ಹೇಳಬೇಕಾದುದಿಲ್ಲ ಒಂದು 


ಬಗೆಯಿ೦ದ ನೋಡಲು, ಇಡೀ ಹಿ೦ದೂ ದೇಶವೇ ಧರ್ಮಾಚಾರ್ಯರ ವಿಷಯದಲ್ಲಿ 
ಕರ್ನಾಟಕಕ್ಕೆ ಯಣಿಯಾಗಿರುವುದೆಂದರೂ ಅತಿಶಯೋಕ್ತಿ ದೋಷವುಬಾರದು. ತಮ್ಮ 
ನಾಡಿನ ಈ ಅಸಾಧಾರಣವಾದ ಧಾರ್ಮಿಕ ಸಂಪತ್ತಿಗಾಗಿ ಕನ್ನಡಿಗರು 
ಅಭಿಮಾನಪಡುವುದು ಯಥಾರ್ಥವಾಗದೇ ! 

ಇನ್ನು ನಮ್ಮ ಅರಸರ ಪರಧರ್ಮಸಹಿಷ್ಣುತೆಯನ್ನು ವರ್ಣಿಸುವ. ಇದು ನಮ್ಮ 
ರಾಷ್ಟ್ರೀಯ ಸದ್ಗುಣವಾಗಿದೆ. ತನ್ನ ಬುದ್ಧಿ ಸಾಮರ್ಥ್ಯದಿಂದ ಮಾತ್ರವೇ ನಮ್ಮ 
ಧರ್ಮಗುರುಗಳು ಜನರ ಮೇಲೆ ತಮ್ಮ ವರ್ಚಸ್ಸನ್ನು ಕೂಡಿಸುತ್ತಿದ್ದರು. ಅಲ್ಲದೆ, ಮಿಕ್ಕ 
ಯಾವ ಉಪಾಯಗಳನ್ನೂ ಅವರು ಅವಲಂಬಿಸಲಿಲ್ಲ ನಮ್ಮ ಅರಸರೂ, ತಮ್ಮ 
ಪ್ರಜೆಗಳು ತಮಗೆ ಇಷ್ಟ ತೋರಿದ ಧರ್ಮವನ್ನೇ ಅನುಸರಿಸಬೇಕೆಂದು ಕಟ್ಟು 
ಮಾಡಿದ್ದರು. ಹೀಗಿರುವುದರಿಂದ, ಆಯಾಕಾಲದ ರಾಜರು ಜೈನರೇ ಆಗಿರಲಿ, ಬೌದ್ಧರೇ 
ಆಗಿರಲಿ, ಶೈವರೇ ಆಗಿರಲಿ ಅಥವಾ ವೈಷ್ಣವರೇ ಆಗಿರಲಿ, ಪ್ರತಿಯೊಂದು 
ಧರ್ಮದವರನ್ನು ಸಮಾನವಾಗಿಯೇ ಭಾವಿಸುತ್ತಿದ್ದರು. ಈ ಅವರ ಧರ್ಮೌದಾರ್ಯದ 
ದೆಸೆಯಿಂದ ಇಂಥಿ೦ಂಥ ರಾಜರು ಇಂಥಿ೦ಂಥ ಧರ್ಮದವರಾಗಿದ್ದರೆಂಬುದನ್ನು 
ನಿಷ್ಕರ್ಷಿಸುವುದೇ ಕಷ್ಟವಾಗಿರುತ್ತದೆ. ಆದರೂ ಕದಂಬ ಗಂಗರು ಜೈನರೆಂದೂ, 
ಬಾದಾಮಿಯ ಚಾಲುಕ್ಕರು ವೈಷ್ಣವರೆಂದೂ ರಾಷ್ಟ್ರಕೂಟರಲ್ಲಿ ಕೆಲವರು ಶೈವರು 
ಕೆಲವರು ಜೈನರೆಂದೂ, ಕಲ್ಯಾಣ ಚಾಲುಕ್ಕರಲ್ಲಿ ಕೆಲವರು ಶೈವರು ಕೆಲವರು 
ವೈಷ್ಣವರೆ೦ದೂ ವಿಜಯನಗರದ ಅರಸರಲ್ಲಿಯೂ ಕೆಲವರು ಶೈವರು ಕೆಲವರು 
ವೈಷ್ಣವರೆ೦ದೂ ಸ್ಥೂಲಮಾನದಿ೦ದ ಹೇಳಬಹುದು. ಅದು ಹೇಗೇ ಇರಲಿ! ಎಲ್ಲರೂ 
ಅತ್ಯಂತ ಪರಧರ್ಮ ಸಹಿಷ್ಣುಗಳಾಗಿದ್ದರೆ೦ಬುದ೦ತೂ ನಿರ್ವಿವಾದವೇ! ಜಿನ, ವಿಷ್ಣು 
ಶಿವ ಈ ಮೂರ್ತಿಗಳು ಒಂದೆಡೆಯಲ್ಲಿ ಸ್ಥಾಪಿತವಾದ ಉದಾಹರಣೆಗಳು೦ಟು. ಅದೇ 
ಮೇರೆಗೆ ಬ್ರಹ್ಮವಿಷ್ಣುಮಹೇಶ್ಚರ ಮೂರ್ತಿಗಳನ್ನೂ ಒಂದೆಡೆಯಲ್ಲಿ ಕಾಣಬಹುದು. 


ಈ ಕೆಳಗಿನ ಶ್ಲೋಕವು ನಮ್ಮ ಧಾರ್ಮಿಕ ಸಹಿಷ್ಣುತೆಯನ್ನು ಚೆನ್ನಾಗಿ 
ಹೊರಪಡಿಸುತ್ತದೆ. 

2. ar: eared ಈತ gfe ೫೫೫೫ dared 

ae: ತತ gfe ಕಗಗ: ಕೆ afd: | 

Ee 7 Serer: ಕಣ ಸೆ 

Md a Rau afesared NTI 


ಸಾರಾಂಶ:-“ಶೈವರು ಶಿವನ೦ದೂ ವೇದಾಂತಿಗಳು ಬ್ರಹ್ಮನೆಂದೂ ಬೌದ್ಧರು 
ಬುದ್ಧನೆಂದೂ ಪ್ರಮಾಣಪಟುಗಳಾದ ನೈಯಾಯಿಕರು ಕರ್ತನೆಂದೂ ಜೈನರು 
ಅರ್ಹನೆಂದೂ ಮೀಮಾಂಸಕರು ಕರ್ಮವೆಂದೂ - ಹೀಗೆ ನಾನಾ ಜನರು ನಾನಾ 
ವಿಧವಾಗಿ ಉಪಾಸನೆಗೈಯುವ ಶ್ರೀ ಕೇಶವನು ನಮಗೆ ಸದಾ ವಾಂಛಿತ 
ಫಲವನ್ನೀಯಲಿ.” 

ಇದು ಬೇಲೂರಲ್ಲಿಯ ಒಂದು ಶಿಲಾಲೇಖದೊಳಗಿನ ಶ್ಲೋಕವು. 

ಧರ್ಮಸಹಿಷ್ಣುತಿಯ ಮತ್ತೊಂದು ಬೋಧಪ್ರದವಾದ ಉದಾಹರಣೆಯನ್ನು 
ಕೊಟ್ಟು ಈ ಪ್ರಕರಣವನ್ನು ಮುಗಿಸುವೆವು. 

೧೩೬೮ ನೆಯ ವರ್ಷದಲ್ಲಿ ವಿಜಯನಗರದೊಳಗೆ ಬುಕ್ಕಮಹಾರಾಯನು 
ಆಳುತ್ತಿರಲು, ಜೈನರು ವೈಷ್ಣವರಿ೦ದ ತಮ್ಮ ಧರ್ಮಾಚರಣಕ್ಕೆ 
ವ್ಯತ್ಯಯವು೦ಟಾಗುವುದೆ೦ದು ಅವನಿಗೆ ದೂರು ಹೇಳಿಕೊಂಡರು. ಆಗ, 
ಬುಕ್ಕರಾಯನು ಎರಡು ಪಂಥದ ಮುಖಂಡರನ್ನೂ ಕರೆಯಿಸಿ, ಪ್ರತಿಯೊಬ್ಬರು ತಮ್ಮ 
ತಮ್ಮ ಧರ್ಮದಂತೆ ನಡೆಯಬೇಕು, ಒಬ್ಬರು ಮತ್ತೊಬ್ಬರ ಧರ್ಮಾಚರಣೆಗೆ ಅಡ್ಡ 
ಬರಬಾರದು.” ಎ೦ದು ವಿಧಿಸಿದನು. ಅಲ್ಲದೆ, ಅವನು ಸ್ವತಃ ಜೈನರ ಕೈಯಲ್ಲಿ ವೈಷ್ಣವರ 
ಕೈಯನ್ನು ಕೂಡಿಸಿ ಉಭಯರಿಗೂ ತಮ್ಮ ಧರ್ಮಕ್ಕನುಸಾರವಾಗಿಯೇ ವರ್ತಿಸಲು 


ಬೋಧಿಸಿದನು. ಇದಕ್ಕಿಂತ ಪರಧರ್ಮಸಹಿಷ್ಣುತೆಯು ಸಿಕ್ಕುವುದೇ? ಈ ಸದ್ಗುಣವು 
ನಮ್ಮ ಅರಸರಿಗೆ ಪೂರ್ಣವಾಗಿ ಗೊತ್ತಿತ್ತು ಜಾತಿಜಾತಿಗಳಿಗೆ ಅವರು ಎಂದೂ 
ದ್ವೇಷವನ್ನು ಬೆಳಿಸಲಿಲ್ಲ. ಬುದ್ಧಿವಂತರು ಕೇವಲ ತಮ್ಮ ಬುದ್ಧಿಬಲದಿ೦ದಲೇ ಜನರನ್ನು 
ತಮ್ಮಕಡೆಗೆ ಒಲಿಸಿಕೊಳ್ಳಬೇಕೆ೦ಬ ತತ್ವವನ್ನು ಅವರು ಅರಿತವರಾಗಿದ್ದರು. 

ಇರಲಿ! ಕನ್ನಡಿಗರೇ! ಈಗ ಆ ಧಾರ್ಮಿಕ ಸ೦ಪತ್ತು ಎಲ್ಲಿ ಉಳಿದಿದೆ? ನಾವು 
ನಾಮಮಾತ್ರಕ್ಕೆ ಶೈವರೂ ವೈಷ್ಣವರೂ ಆಗಿದ್ದೇವೆ. ಇದು ಅನುಕ೦ಪನೀಯವಲ್ಲವೋ? 


೧೫ನೆಯ ಪ್ರಕರಣ. 
ವಾಜ್ಕಯ ವೈಭವ. 


“No scheme of self-government however benevolently or 
generously it may be bestowed upon us, will ever make us a self- 
governing nation, if we have no respect for the languages our 
mothers speak” 
-M. K. Gandhi. 
“ಯಾರು ಎಷ್ಟೇ ಪರೋಪಕಾರ ಬುದ್ಧಿಯಿಂದ ಅಥವಾ ಉದಾರ ಬುದ್ಧಿಯಿಂದ ಯಾವ 
ತರದ ಸ್ವರಾಜ್ಯವನ್ನೇ ನಮಗೆ ಕೊಡಲಿ; ನಮ್ಮ ತಾಯಿಯಂದಿರಾಡುವ ಭಾಷೆಯ 
ವಿಷಯದಲ್ಲಿ ನಮ್ಮ ಮನದಲ್ಲಿ ಆದರ ಬುದ್ಧಿಯಿಲ್ಲದಿದ್ದರೆ ನಾವು ನಿಜವಾದ ಸ್ವರಾಜ್ಯ 
ಭೋಗಿಗಳಾಗಲಾರೆವು.? 
-ಮಹಾತ್ಮಾಗಾಂ೦ಧಿ. 
ಕ್ರಿ.ಶಕದ ೧೫೦ರಲ್ಲಿ ಹಿ೦ದುಸ್ಥಾನಕ್ಕೆ ಬಂದ ಪ್ರಖ್ಯಾತ ಪ್ರವಾಸಿಯಾದ 
ಟಾಲೆಮಿಯು ಬಾದಾಮಿ, ಇಂಡಿ, ಕಲಕೇರಿ, ಪಟ್ಟದಕಲ್ಪ ಇವೇ ಮುಂತಾದ 
ಕರ್ನಾಟಕದ ಪಟ್ಟಿಣಗಳ ಹೆಸರುಗಳನ್ನು ಹೇಳಿರುವನು. ಮೇಲ್ಕಂಡ ಹೆಸರುಗಳು 
ಕನ್ನಡವಾಗಿರುವುದರಿ೦ದ, ಕನ್ನಡ ಭಾಷೆಯು ಆಗಿನ ಕಾಲದಲ್ಲಿ ಒಳ್ಳೆ ಊರ್ಜಿತ 
ಸ್ಥಿತಿಯಲ್ಲಿ ಇರುವುದಾಗಿ ಸ್ಪಷ್ಟವಾಗುತ್ತದೆ. ೨ನೆಯ ಶತಮಾನದಲ್ಲಿ ಮಾಮುಲನಾರ 
ಎಂಬ ಕವಿಯಿಂದ ರಚಿತವಾದ 'ಅಹನಾನೂರ' ಎಂಬ ಗ್ರಂಥದಲ್ಲಿ ಮಹಿಷ 
ಮಂಡಲವೆಂಬುದಕ್ಕೆ ಪರ್ಯಾಯದಿ೦ದ 'ಎರಮೈನಾಡು' ಎ೦ಬ ಮೈಸೂರ ದೇಶದ 
ಹೆಸರು ಉಕ್ತವಾಗಿದೆ. ಅಲ್ಲದೆ, ಕೆಳಗಣ ಇಜಿಪ್ತ ದೇಶದಲ್ಲಿಯ “ಅಕ್ಷಿರಿಂಕಸ್‌” ಎ೦ಬ 


ಸ್ಥಳದಲ್ಲಿದೊರೆತ ಕ್ರಿ.ಶ.೨ನೆಯ ಶತಮಾನದಲ್ಲಿರಚಿತವಾದ ಒಂದು ಗ್ರೀಕ್‌ ನಾಟಕದಲ್ಲಿ 
ಕೆಲವು ಕನ್ನಡ ಶಬ್ದಗಳುಳ್ಳ ವಾಕ್ಯವು ದೊರೆಯುತ್ತದೆ. ಆ ವಾಕ್ಯವು ಯಾವುದೆಂದರೆ- 
“ಬೇರೆ ಕೊ೦ಚ ಮಧು ಪಾತ್ರಕ್ಕೆ ಹಾಕಿ; ಪಾನಂ ಬೇರೆತ್ತಿ ಕಟ್ಟಿ ಮಧುವಂ ಬೇರೆತ್ತುವೆನ್‌” 


ನೃಪತುಂಗನ ಕಾಲದಿಂದಲೂ ಕನ್ನಡದೊಳಗೆ ಹಳೆಗನ್ನಡ-ಹೊಸಗನ್ನಡವೆ೦ಬ ಭೇದವು 
ಇರುವುದಂತೂ ಸರಿಯಷ್ಟೆ! ಈ ಕಾಲಕ್ಕೆ ಕನ್ನಡ ಭಾಷೆಯು ಯಾವದೋ ಒಂದು 
ಹಳೆಯ ಅವಸ್ಥೆಯಿಂದ ಹೊಸದಾದ ಅವಸ್ಥೆಗೆ ಹೆಜ್ಮೆಯಿಕ್ಕಿತ್ತಂದು ಊಹಿಸಲಿಕ್ಕೆ 
ಅವಕಾಶವಾಗಿದೆ. ಹಳೆಗನ್ನಡವು ಹೋಗಿ ಹೊಸಗನ್ನಡವು ಹುಟ್ಟುವುದಕ್ಕೆ ಮುಂಚೆ ೭- 
ಆ ಶತಮಾನಗಳು ಕಳೆದು ಹೋಗಿರಬೇಕು. ಸಾರಾಂಶ:- ಕನ್ನಡ ಭಾಷೆಯು ೨ನೆಯ 
ಶತಮಾನದಲ್ಲಿ ಒಳ್ಳೆ ಘನತಗೇರಿತ್ತೆ೦ದು ಹೇಳಬಹುದು. ಮುಂದೆ ೩ರಿಂದ ೫ನೆಯ 
ಶತಮಾನಗಳಲ್ಲಿಗ೦ಗ ಅರಸರ ಆಳಿಕೆಯಲ್ಲಿಯೂ, ಕದ೦ಬ ಅರಸರ ಕಾಲದಲ್ಲಿಯೂ 
ಬಾಳಿದ ಸಮಂತಭದ್ರ ಕವಿಪರಮೇಷ್ಠಿ ಪೂಜ್ಯ ಪಾದ, ದುರ್ವಿನೀತ ಮುಂತಾದ 
ಮಹಾಮಹಾ ಪ್ರಾಸಾದಿಕ ಕವಿಗಳ ಗ್ರ೦ಥಗಳಿ೦ದಲೂ ಇದೇ ವ್ಯಕ್ತವಾಗುತ್ತದೆ. 
ಚಾಲುಕ್ಕರ ಆಳಿಕೆಯಲ್ಲಿಯೂ ಕನ್ನಡ ನುಡಿಯ ಅಭಿವೃದ್ಧಿಯ ಲಕ್ಷಣಗಳು 
ದೃಗ್ಗೋಚರವಾಗುತ್ತವೆ. ಇವರ ಕಾಲಕ್ಕೆ ಶ್ರೀವರ್ಧದೇವ, ವಿಮಲ, ಉದಯ, 
ನಾಗಾರ್ಜುನ ಮುಂತಾದ ಕವೀಶ್ಚರರು ಜನಿಸಿದರು. ಹಾನಗಲ್ಲ ತಾಲೂಕ 
ಆಡೂರಿನಲ್ಲಿಯ ಶಿಲಾಲಿಪಿಯ ಕನ್ನಡ ಅಕ್ಷರಗಳು ಅತಿಶಯ ಪ್ರಾಚೀನವಾದುವು. 
ಅದು ಸುಮಾರು ೫೬೬ನೆಯ ಇಸವಿಯ ಶಿಲಾಲಿಪಿಯು. 
ರಾಷ್ಟ್ರಕೂಟರ ಕಾಲಕ್ಕಂತೂ ಕನ್ನಡನುಡಿಗೆ ಮತ್ತಷ್ಟು ಹೆಚ್ಚಿನ ಪ್ರಾಶಸ್ಯವು 
ಪ್ರಾಪ್ತವಾಯಿತು. ರಾಷ್ಟ್ರಕೂಟಿದ ಅರಸನಾದ ನೃಪತುಂಗನು ಸ್ವತಃ ವಾಜ್ಯಯ 
ಪ್ರಭುವಾಗಿರುವನಲ್ಲದೆ, ಕನ್ನಡಕ್ಕೆ ಒಳ್ಳೆ ಆಶ್ರಯವಾಗಿದ್ದನು. ಇವನು ಬರೆದ 
'ಕವಿರಾಜಮಾರ್ಗ'ವೆ೦ಬ ಅಲಂಕಾರ ಗ್ರಂಥವು ಈಗ ಉಪಲಬ್ಧವಿರುವ ಗ್ರಂಥಗಳಲ್ಲಿ 


9 


L 


ಅತ್ಯಂತ ಪ್ರಾಚೀನವಾದುದು (ನೆಯ ಶತಕ), ಈ ನೃಪತುಂಗನು ಸಂಸ್ಕೃತದಲ್ಲಿಯೂ 
'ಪ್ರಶೋತ್ತರಮಾಲಾ' ಎ೦ಬ ಗ್ರಂಥವನ್ನು ರಚಿಸಿರುವನು. ಈ ಗ್ರಂಥವು ತಿಬೇಟ 
ಭಾಷೆಯಲ್ಲಿ ಪರಿವರ್ತಿತವಾಗಿರುವ ಸಂಗತಿಯನ್ನು 'ಸಿಫಸ' ಎಂಬವರು 
ಗೊತ್ತುಹಿಡಿದಿದ್ದಾರೆ. ಕನ್ನಡನಾಡು, ಕನ್ನಡಿಗರು, ಕನ್ನಡ ಭಾಷೆ ಇವುಗಳ ಬಗ್ಗೆ 
ನೃಪತುಂಗನಲ್ಲಿರುವ ಆದರಾತಿಶಯವು ಅವನ ಗ್ರಂಥದಿಂದ ಚನ್ನಾಗಿ 
ತೋರ್ಪಡುತ್ತದೆ. ಇವನ ಕಾಲದಲ್ಲಿದ್ದ ಬಂಕೇಶನೆಂಬ ಸೇನಾಪತಿಯ ಹೆಂಡತಿ 
'ವಿಜಯಾ' ಎಂಬವಳು ಒಂದು ಸಂಸ್ಕೃತ ಕಾವ್ಯವನ್ನು ಬರೆದಿರುವುದಾಗಿ 


ತಿಳಿಯಬರುತ್ತದೆ. ಅದರೊಳಗಿನ ಒ೦ದು ಶ್ಲೋಕವನ್ನು ಇಲ್ಲಿಉದ್ದರಿಸುವೆವು. 


ada word ಗತ set | 
27 88777 ar: PTT ॥ 

“ಕಾಳಿದಾಸನ ತರುವಾಯ ವೈದರ್ಭಶೈಲಿಗೆ ಆಶ್ರಯಕೊಟ್ಟ ವಿಜಯಾ ಎಂಬ 
ಬಿರುದು ಕರ್ನಾಟಿಯ,, ಪ್ರತಿಸರಸ್ವತಿಯಂತೆ ಮೆರೆಯುತ್ತಿರುವಳು.” ಅಕಲ೦ಕ, ಗುಣ 
ನಂದಿ, ಪೊನ್ನ ಮೊದಲಾದ ಕವಿಗಳು ಈತನ ಆಳಿಕೆಯಲ್ಲಿಯೇ ಬೆಳಕಿಗೆ ಬಂದರು. 
ಹಲಾಯುಧನು ರಚಿಸಿದ ಕವಿರಹಸ್ಯ ಎಂಬ ಗ್ರಂಥಕ್ಕೆ ರಾಷ್ಟ್ರಕೂಟಿದ ಅರಸನಾದ 
ಕೃಷ್ಣನೇ ನಾಯಕನಾಗಿದ್ದಾನೆ. ಪ್ರಸಿದ್ದ ಜೈನ ಕವಿಗಳಾದ ಜಿನಸೇನ ಮತ್ತು ಗುಣಭದ್ರ 
ಇವರೀರ್ವರೂ ರಾಷ್ಟ್ರ ಕೂಟರ ಆಸ್ಥಾನಪಂಡಿತರಾಗಿದ್ದರು. 

ಹೊಸಚಾಲುಕ್ಕರ ಆಡಳಿತದಲ್ಲಿ ಕನ್ನಡಭಾಷೆಯು ಮತ್ತಷ್ಟು ಹೆಚ್ಚು ಪ್ರಗಲ್ಪಸ್ಥಿತಿಗೆ 
ಬ೦ದಿತು. ಇವರ ಕಾಲಕ್ಕೆ ಕರ್ನಾಟಕದ ರಾಜ್ಯ ವಿಸ್ತಾರವು ಪರಮಾವಧಿಯನ್ನು 
ಹೊಂದಿದಂತೆ ಭಾಷೆಯೂ ಪರಿಣತಾವಸ್ಥೆಯನ್ನು ಹೊಂದಿತು. ಕರ್ನಾಟಕದ 
ಮಹಾಮಹಾ ಕವಿಗಳೆಲ್ಲರೂ ಸಾಧಾರಣವಾಗಿ ಇವರ ಆಳಿಕೆಯಲ್ಲಿಯೇ ಹೆಸರಿಗೆ 
ಬಂದರು. ರಾಷ್ಟ್ರಕೂಟರ ಅಂತ್ಯಕಾಲಕ್ಕೆ ಎ೦ದರೆ ಚಾಲುಕ್ಕರ ಆಳಿಕೆಯ ಆರಂಭಕ್ಕೆ 
ಉತ್ತರ ಹಿಂದುಸ್ಥಾನದಲ್ಲಿ ಬಲಾಢ್ಕರಾದ ಅರಸರಿರಲಿಲ್ಲ. ಹೀಗಿರುವುದರಿಂದ ಪ್ರಖ್ಯಾತ 


ಕವಿಯಾದ ಬಿಲ್ಲಣನು ಆಶ್ರಯಕ್ಕಾಗಿ, ಅಲೆಯುತ್ತ ಅಲೆಯುತ್ತ, ಹಿಂದುಸ್ಥಾನವನ್ನೆಲ್ಲ 
ಸುತ್ತಿ ಕೊನೆಗೆ ದಕ್ಷಿಣದಲ್ಲಿ ಆಳುತ್ತಿರುವ ಚಾಲುಕ್ಯ ವಿಕ್ರಮನ ಆಸ್ಥಾನಕ್ಕೆ ಬ೦ದು ಅಲ್ಲಿ 
ನಿಂತನು. ಅವನಿಗೆ 'ವಿದ್ಯಾಪತಿ' ಎಂದು ಬಿರುದು೦ಟು. ಧರ್ಮಶಾಸ್ತ್ರಕಾರನಾದ 
ವಿಜ್ಞಾನೇಶ್ವರನೂ ಈತನ ಹತ್ತರವೇ ಇದ್ದನು. ಅವನು 'ಮಿತಾಕ್ಷರಾ' ಎ೦ಬ ಪ್ರಸಿದ್ಧ 
ಧರ್ಮಶಾಸ್ತ್ರ ಗ್ರಂಥವನ್ನು ಬರೆದಿರುವನು. ಅದು ಮು೦ಬಯಿ ಇಲಾಖೆಯ 
ಕೋರ್ಟುಗಳಲ್ಲಿಯ ಹಿಂದುಸ್ಥಾನದ ಮಿಕ್ಕ ಅನೇಕ ಭಾಗಗಳಲ್ಲಿಯೂ, ಹಿಂದು ಧರ್ಮಕ್ಕೆ 
ಪ್ರಮಾಣ ಗ್ರಂಥವಾಗಿದೆ. ಕನ್ನಡ ಭಾಷೆಯ ಕವಿಗಳಲ್ಲಿ ಆದಿಪ೦ಪ, ರನ್ನ ಚಂದ್ರರಾಜ, 
ದುರ್ಗಸಿಂಹ, ಕೀರ್ತಿವರ್ಮ, ನಾಗವರ್ಮ, ಇವರೇ ಪ್ರಮುಖರು. ಆಗಿನ ಕಾಲಕ್ಕೆ 
ಅರಸರು ಕನ್ನಡ ಕವಿಗಳನ್ನು ನಾನಾ ಬಗೆಯಿಂದ ಬಹುಮಾನಿಸುತಿದ್ದರು. ಕನ್ನಡ 
ಕವಿರತ್ವತ್ರಯದಲ್ಲಿ (ಪೊನ್ನ ರನ್ನ ಆದಿಪ೦ಪ) ಒಬ್ಬನಾದ ರನ್ನನಿಗೆ ತೈಲಪನು ಛತ್ರ 
ಚಾಮರಾದಿ ರಾಜಚಿಹ್ವಗಳನ್ನು ಸಲ್ಲಿಸಿ ಮನ್ನಣೆಮಾಡಿದನು. ಚಾಲುಕ್ಯ ವಿಕ್ರಮನ 
ಮಗನಾದ ೩ನೆಯ ಸೋಮೇಶ್ವರನು 'ಮಾನಸೋಲ್ಲಾಸ' ವೆಂಬ ಸಂಸ್ಕೃತ ಗ್ರಂಥವನ್ನು 
ರಚಿಸಿದನು. ಇದರಿಂದ ಅನೇಕ ರಾಜಕೀಯ ಸಂಗತಿಗಳು ತಿಳಿಯುವಂತಿವೆ. ಇದರಲ್ಲಿ 
ರಾಜ್ಯ ಸಂಪಾದಿಸುವ ಬಗೆ, ರಾಜ್ಯ ಕಾಯ್ದುಕೊಳ್ಳುವ ಬಗೆ, ರಾಜ ವಿಲಾಸ ವರ್ಣನೆ 
ಮುಂತಾದ ವಿಷಯಗಳಿವೆ. ಅರಸರು, ರಾಜನೀತಿ, ಜ್ಯೋತಿಷ, ಫಲಜ್ಯೋತಿಷ, 
ಭಾಷಾಶಾಸ್ತ್ರ, ಅಲಂಕಾರ ಶಾಸ್ತ್ರ ಕಾವ್ಯ ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ, ಆಶ್ಚವಿದ್ಯೆ 
ಮುಂತಾದುವುಗಳಲ್ಲಿ ನಿಷ್ಠಾತರಾಗಿರಬೇಕೆಂದು ಇದರಲ್ಲಿ ಹೇಳಿದೆ. ಈ ಅರಸನು 
ವಿದ್ಯಾವಂತನಾದುದರಿ೦ದ ಅವನಿಗೆ 'ಸರ್ವಜ್ಞ ಭೂಪ' ಎ೦ಬ ಹೆಸರಿತ್ತು. 

ಹೊಯ್ದಳ ಅರಸರ ರಾಜ್ಯಕಾರಭಾರದಲ್ಲಿಯೂ ಅಭಿನವಪಂಪ, ಕಂತಿ, 
ರಾಜಾದಿತ್ಯ ಸುಮನೋಬಾಣ, ಮಲ್ಲಿಕಾರ್ಜುನ, ರುದ್ರಭಟ್ಟ ಜನ್ನ ಕೇಶಿರಾಜ ಇತ್ಯಾದಿ 
ರತ್ನಗಳು ಕರ್ನಾಟಕಕ್ಕೆ ಲಭಿಸಿದುವು. ವಿಜಯನಗರದ ಕಾಲಕ್ಕೆ ವೇದಾ೦ತ, ನ್ಯಾಯ, 
ಮಿಮಾಂಸಾ, ಆಯುರ್ವೇದ, ನೀತಿ, ಯುದ್ಧಕಲೆ, ರಸಾಯನ, ಇಂಥ ಅನೇಕ ಬಗೆಯ 


ಶಾಸ್ತ್ರಗಳಿಗೂ ವೇದಗಳಿಗೂ ವ್ಯಾಖ್ಯಾನ ಬರೆದ೦ಥ ವಿದ್ಯಾರಣ್ಯರು ಜನ್ಮವೆತ್ತಿದರು. ಈ 
ಕಾಲಕ್ಕೆ ಬಾಳಿದ ಕನ್ನಡ ಕವಿಗಳು- ಮಧುರ, ಮ೦ಗರಸ, ಗದಗಿನ ಕುಮಾರವ್ಯಾಸ, 
ನಿತ್ಯಾತ್ಮಶುಕ ಲಕ್ಕಣ್ಣದ೦ಡೇಶ, ಇವರಲ್ಲದೆ ಪುರಂದರದಾಸ ವ್ಯಾಸರಾಯರಂಥ 
ಧಾರ್ಮಿಕ ಸತ್ಪುರುಷರು. ಉದಯಿಸಿದರು. ಕೃಷ್ಣರಾಯನ ಆಸ್ಥಾನವಂತೂ 
ಅಷ್ಟದಿಗ್ಗಜಗಳಿ೦ದ ಶೋಭಿಸುತ್ತಿತ್ತು. ಕರ್ನಾಟಕ ಕವಿಗಳನೇಕರು ಸಂಸ್ಕೃತ ಮತ್ತು 
ಕನ್ನಡ ಎರಡು ಭಾಷೆಗಳಲ್ಲಿಯೂ ಪಂಡಿತರಾದುದರಿಂದ ಅವರಿಗೆ ಉಭಯ 
ಕವಿಚಕ್ರವರ್ತಿ ಎಂದು ಬಿರುದಿತ್ತು. 

ಅನೇಕ ಅರಸರು ಸ್ವತಃ ಕನ್ನಡ ಕವಿಗಳಾಗಿದ್ದರು. ೩ನೆಯ ಶತಮಾನದಲ್ಲಿಗ೦ಗ 
ಅರಸನಾದ ೨ನೆಯ ಮಾಧವನು “ದತ್ತಕಸೂತ್ರವ್ಯತ್ತಿ” ಎಂಬ ಗ್ರಂಥವನ್ನು ಬರೆದನು. 
೫ನೆಯ ಶತಮಾನದಲ್ಲಿ ದುರ್ವಿನೀತನೆಂಬ ಗಂಗ ಅರಸನು ಶಬ್ದಾವತಾರವನ್ನೂ 
ಪೈಶಾಚಭಾಷೆಯಲ್ಲಿದ್ದ ಬ್ಯಹತ್ಕಥೆಗೆ ಸಂಸ್ಕೃತ ಪರಿವರ್ತನವನ್ನೂ ಭಾರವಿಯ 
ಕಿರಾತಾರ್ಜುನಕ್ಕೆ ಕನ್ನಡ ಟೀಕೆಯನ್ನೂ ಬರೆದನು. ಅಲ್ಲದೆ ಕನ್ನಡದಲ್ಲಿ ಒಂದು 
ಗದ್ಯಗ್ರಂಥವನ್ನು ಬರೆದಂತೆ ತಿಳಿಯುತ್ತದೆ. ಆದರೆ ಇದು ಉಪಲಬ್ಧವಿಲ್ಲ ಆನೆಯ 
ಶತಮಾನದಲ್ಲಿ ಗ೦ಗರಸನಾದ ಶ್ರೀಪುರುಷನೆ೦ಬವನು ಗಜಶಾಸ್ತ್ರವೆಂಬ ಗ್ರಂಥವನ್ನು 


ರಜಿಸಿದ್ದನಂತೆ! ಅವನ ಮಗನಾದ ಶಿವಮಾರನೆಂಬವನು “7ತಾಕ್‌ವೆಂಬ 
ಗ್ರಂಥವನ್ನು ರಚಿಸಿದನು. ಇವನು ನಾಟಕಾದಿಗಳಲ್ಲಿ ಪ್ರಮಾಣ 
ಪ್ರವೀಣನೆಂದೆನಿಸಿಕೊಂಡಿರುವನು. ಅಲ್ಲದೆ, ಆನೆ ಕುದುರೆಗಳನ್ನು 
ಶಿಕ್ಷಿಸುವುದರಲ್ಲಿಯೂ ಇವನ ಗ್ರಂಥವನ್ನೇ ಪ್ರಮಾಣವಾಗಿ ಹಿಡಿಯುತ್ತಿದ್ದರಂತೆ! 

ನಮ್ಮ ಕರ್ನಾಟಕ ಹೆಂಗಸರು ವಾಜ್ಮಯಕ್ಕೆ ಮಾಡಿದ ಸೇವೆಯು ಮಿಕ್ಕ 
ಯಾರಿಗಿ೦ತಲೂ ಕಡಿಮೆಯಾಗಿರುವುದಿಲ್ಲ. ಕಂತಿ, ಹೊನ್ನಮ್ಮ ಮುಂತಾದ 
ಕವಯಿತ್ರಿಯರು ಕನ್ನಡಿಗರಿಗೆ ಗೊತ್ತೇ ಇರುವುದರಿಂದ ಅವರ ಹೆಸರನ್ನು ಇಲ್ಲಿ ಪುನಃ 


ಹೇಳುವುದಿಲ್ಲ ಆದರೆ ಕರ್ನಾಟರಾಜಪ್ರಿಯಾ ಕರ್ಣಾಟೀ, ನಾಗಮ್ಮವಿಜ್ಜಕಾ ಮುಂತಾದ 
ಹೆಂಗಸರು ಸಂಸ್ಕೃತ ಕವಯಿತ್ರಿಯರಾಗಿದ್ದರೆಂಬುದು ಹೋದ ವರುಷದ 
ವಾಗ್ದೂಷಣದ ವಾಚಕರಿಗೆ ಗೊತ್ತಾಗಿರಬಹುದು. ಆದರೆ ಮೊನ್ನೆ ಮೊನ್ನೆ ಜಗತ್ತಿಗೆ 
ಗೊತ್ತಾದ ವಿಜಯನಗರದ ಬುಕ್ಕಮಹಾರಾಯನ ಹಿರೀ ಸೊಸೆಯಾದ 
ಗಂಗಾದೇವಿಯೆಂಬವಳೂ ಅತಿಶಯ ಪ್ರತಿಭಾಸ೦ಪನ್ನಳಾದ ಸಂಸ್ಕೃತ 
ಕವಯಿತ್ರಿಯಾಗಿದ್ದಳೆಂದು ಹೇಳಿದರೆ ಯಾವ ಕನ್ನಡಿಗನಿಗೆ ಆನ೦ದವಾಗಲಿಕ್ಕಿಲ್ಲ 
ಇವಳು ತನ್ನ ಗಂಡನಾದ ಕ೦ಪಣನು ಮಧುರೆಯ ಮೇಲೆ ದಂಡೆತ್ತಿ ಹೋದ 
ಸಂಗತಿಯನ್ನು “೫a ತಣ ಕೆೊಕಗಗಗಗಗಿತಾ' ಎಂಬ 
ಪ್ರೌಢಶೈಲಿಯಿ೦ದ ಯುಕ್ತವಾದ ಕಾವ್ಯದಲ್ಲಿ ವರ್ಜಿಸಿರುವಳು. 

ಸಾರಾಂಶ, ಸಂಸ್ಕೃತ-ಕನ್ನಡ ವಾಜ್ಕಯಕ್ಕೆ ನಮ್ಮ ಕರ್ನಾಟಕಸ್ಥರು ಮಾಡಿದ 
ಸೇವೆಯು ಅಷ್ಟಿಷ್ಟೆ೦ದು ಹೇಳಲಳವಲ್ಲ 

ಕರ್ನಾಟಕದಲ್ಲಿ ಅನೇಕ ಕಡೆ ವಿದ್ಯಾಲಯಗಳಿದ್ದುವು, ವಿಜಯನಗರ, ಬಳ್ಳೆಗಾವಿ 
ಮುಂತಾದ ಪಟ್ಟಣಗಳಲ್ಲಿ ವಿಶ್ವವಿದ್ಯಾಲಯಗಳಿದ್ದುವು. ಆದರೆ ಅವುಗಳ 
ವರ್ಣನೆಯನ್ನು ಕೊಡಲು ಇಲ್ಲಿ ಅವಕಾಶವಿಲ್ಲ. ಒ೦ದೇ ವಿದ್ಯಾಲಯವನ್ನುಕುರಿತು ತುಸ 
ಹೇಳುವೆವು. 

ಇಂಡಿ ತಾಲೂಕಿಗೆ ಸೇರಿದ ಸಾಲೋಟಗಿ ಎಂಬಲ್ಲಿ ನೃಪತುಂಗನ ಕಾಲಕ್ಕೆ 
ಚಕ್ರಾಯುಧನೆಂಬವನು ಒಂದು ವಿದ್ಯಾಲಯವನ್ನು ಸ್ಥಾಪಿಸಿದ್ದನು. ಅವನು 
ವಿದ್ಯಾರ್ಥಿಗಳಿಗೆ ೫೦೦ 'ನಿವರ್ತನ' ಭೂಮಿಯನ್ನು ದಾನವಾಗಿ ಕೊಟ್ಟಿನು. ಅಲ್ಲದೆ, 
ಅವರು ವಾಸಿಸಲಿಕ್ಕೆ ೨೭ ಮನೆಗಳನ್ನು ಕೊಟ್ಟಿದ್ದನು. ಮತ್ತು ಊರಲ್ಲಿ ಮದುವೆ 
ಮುಂಜಿಗಳಾದರೆ ಆ ಶಾಲೆಗೆ ಜನರು ಇಷ್ಟೇ ಹಣವನ್ನು ಕೊಡಲೇ ಬೇಕೆಂದು 


ಕಟ್ಟುಮಾಡಿದ್ದನು (ಇತ ಶಕಾರ zat: | 


dager df ೧೫೪ ೪೫೪ ಕಾ: ॥. ಅಧ್ಯಾಪಕರಿಗೆ ಇರಲಿಕ್ಕೆ 
ಮನೆಯೂ ಅವರ ಉಪಜೀವನಕ್ಕಾಗಿ ಹೊಲವೂ ಕೊಡಲ್ಪಟ್ಟಿದ್ದುವು. ಇದೇ ಬಗೆಯಾಗಿ, 
ಅನೇಕ ವಿದ್ಯಾಲಯಗಳ ವರ್ಣನೆಗಳನ್ನುನಾವು ಕಲೆಹಾಕಬಹುದು. 

ಈ ಮೇರೆಗೆ ನಾವು ವಾಜ್ಯಯ ವೈಭವವನ್ನು ಸಂಕ್ಷೇಪವಾಗಿ ವರ್ಣಿಸಿರುವೆವು. 
ಮೊದಲು ಮೊದಲು ಸಂಸ್ಕೃತದ ಪ್ರಾಬಲ್ಯವಿದ್ದುದರಿ೦ದ, ಕನ್ನಡ ವಾಜ್ಯಯವು 
ಅದರೊಡನೆ ಕಾದಬೇಕಾಯಿತು. ಬ್ರಾಹ್ಮಣರ ಗ್ರಂಥಗಳೆಲ್ಲವೂ ಅನೇಕ ನೂರು 
ವರ್ಷಗಳವರೆಗೆ ಸಂಸ್ಕೃತದಲ್ಲಿಯೇ ಇದ್ದುವು. ಆದರೆ ಬೌದ್ಧ ಜೈನ ಧರ್ಮಗಳು ವೈದಿಕ 
ಧರ್ಮದಿಂದ ಸಿಡಿದು ನಿಂತುದರಿಂದ, ವೈದಿಕ ಧರ್ಮದ ಮುಖ್ಯ ಭಾಷೆಯಾದ 
ಸಂಸ್ಕೃತದಲ್ಲಿ. ಅವರು ಗ್ರಂಥಗಳನ್ನು ಬರೆಯದೆ ದೇಶಭಾಷೆಯಲ್ಲಿ 
ಬರೆಯತೊಡಗಿದರು. ಆದರೆ ಮುಂದೆ ಬರಬರುತ್ತ ವೈದಿಕಧರ್ಮದಲ್ಲಿ ಸುಧಾರಕರಾಗಿ 
ಉದ್ಭವಿಸಿದ ವೀರಶೈವ ಧರ್ಮದವರೂ ಜೈನಬೌದ್ಧರನ್ನೇ ಅನುಕರಣಮಾಡಿದರು. 
ಆದರೆ ಮುಂದೆ ಬ್ರಾಹ್ಮಣರೂ ಕೆಲವ೦ಶದಿ೦ದ ಈ ದೇಶಭಾಷೆಯ ಪ್ರಾಬಲ್ಯಪ್ರವಾಹದ 
ಸೆಳವಿಗೆ ಸಿಕ್ಕಿ ಹರಿದುಬ೦ದರು. ಅವರೂ ತಮ್ಮ ಧರ್ಮ ವಿಷಯಗಳನ್ನು ಕೂಡ 
ಪ್ರಾಕೃತದಲ್ಲಿ ಬರೆಯ ತೊಡಗಿದರೆಂಬುದು ಶ್ರೀ ಪುರಂದರದಾಸ ಮುಂತಾದವರ 
ಆಚರಣೆಯಿಂದ ಗೊತ್ತಾಗುತ್ತದೆ. ಈ ಮೇರೆಗೆ ಕನ್ನಡ ವಾಜ್ಯಯವು ಸ೦ಸ್ಕೃತದೊಡನೆ 
ಮಾಡಿದ ಯುದ್ಧದ ಕಥೆಯು ಮನೋರಂಜಕವಾಗಿದೆ. ಆದರೆ ಅದನ್ನು ಇಲ್ಲಿ ದಿಗ್ಗರ್ಶನ 
ಮಾಡುವುದಕ್ಕಿಂತ ಹೆಚ್ಚಿಗೆ ಹೇಳುವುದಕ್ಕೆ ಅವಕಾಶವಿಲ್ಲ ಇಷ್ಟಾದರೂ ಇದು ಪ್ರೇಮ 
ಯುದ್ಧವೇ ಆಗಿತ್ತು. ಏಕಂದರೆ ಸಂಸ್ಕೃತ ಭಾಷೆಯ ವಿಷಯಕ್ಕಿರುವ ಆದರವು 
ಅದರಿ೦ದ ತಿಲಪ್ರಾಯವೂ ಕಡಿಮೆಯಾಗಲಿಲ್ಲ. ಇಷ್ಟೇ ಅಲ್ಲ; ಅನೇಕ ಜೈನ ಬೌದ್ಧ 
ವೀರಶೈವ ಧರ್ಮದವರೂ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ರಚಿಸಿದರು. 


ಶಿಲಾಲಿಪಿ, ತಾಮ್ರ ಪಟಗಳ ವಿಷಯವಾಗಿಯೂ ಸಾಮಾನ್ಯವಾಗಿ ಇದೇ 
ಪ್ರಕಾರದ ವಿಧಾನವನ್ನು ಮಾಡಬಹುದು. ಪ್ರಾಚೀನ ಶಿಲಾಲೇಖಗಳೆಲ್ಲವೂ 
ಸಂಸ್ಕೃತದಲ್ಲಿಯೇ ಇವೆ. ಬರಬರುತ್ತ ಅವುಗಳಲ್ಲಿ ಕನ್ನಡ ಅಕ್ಷರ, ಮತ್ತು ಶಬ್ದಗಳ 
ಪ್ರವೇಶವಾಗಿದೆ. ಅನ೦ತರ, ಅವು ಕನ್ನಡ ಮತ್ತು ಸ೦ಸ್ಕೃತ ಮಿಶ್ರವಾದುವು. ಕೊನೆಗೆ, 
ಪೂರ್ಣ ಕನ್ನಡ ಶಿಲಾಲೇಖಗಳೇ ಹೆಚ್ಚಾದುವು. ಕದ೦ಬರ ಕಾಲದ ತಾಮ್ರಪಟಗಳು 
(ಅವರ ಶಿಲಾಲಿಪಿಗಳು ಕಡಿಮೆ) ಸಂಸ್ಕೃತದಲ್ಲಿ ಇರುತ್ತವೆ. ಚಾಲುಕ್ಯರ ಶಿಲಾಲಿಪಿಗಳಲ್ಲಿ 
ಅಲ್ಲಿಷ್ಟು ಇಲ್ಲಿಷ್ಟು ಕನ್ನಡ ಅಕ್ಷರಗಳೂ ಶಬ್ದಗಳೂ ದೊರೆಯುತ್ತವೆ, ರಾಷ್ಟ್ರಕೂಟರ 
ಕಾಲದಲ್ಲಿ ಕನ್ನಡ ಶಿಲಾಲಿಪಿಗಳು ದೊರೆಯುತ್ತವೆ. ಕೊನೆಗೆ ಹೊಸ ಚಾಲುಕ್ಯರ 
ಕಾಲದಲ್ಲಂತೂ ಶಿಲಾಲಿಪಿಗಳು ಬಹುತರವಾಗಿ ಕನ್ನಡ ಭಾಷೆಯಲ್ಲಿಯೇ ಇರುತ್ತವೆ. 
ಕೊನೆಗೆ ನಮ್ಮ ಕನ್ನಡ ಭಾಷೆಯ ವರ್ಚಸ್ಸು ಧರ್ಮ ಕ್ಷೇತ್ರದಲ್ಲಿಯೂ ಹೇಗೆ 
ಪ್ರಸ್ಥಾಪಿತವಾಗಿತ್ತೆಂಬುದಕ್ಕೆ ಜಗನ್ನಾಥದಾಸರು ರಚಿಸಿದ ಹರಿಕಥಾಮೃತಸಾರದಲ್ಲಿಯ 
ಎರಡು ಶ್ಲೋಕಗಳನ್ನು ಕೊಟ್ಟು ಈ ಪ್ರಕರಣವನ್ನು ಮುಗಿಸುತ್ತೇವೆ. ಅವು 
ಯಾವುವೆಂದರೆ-- 
ಆದರ್ಶವ ಗತಾಕ್ಷಭಾಷಾ (?) ಭೇದದಿ೦ದಲಿ ಕರೆಯಲದನುನಿ | 
ಷೇಧಗೈದವಲೋಕಿಸದೆ ಬಿಡುವರೆ ವಿವೇಕಿಗಳೂ || 
ಮಾಧವನ ಗುಣ ಪೇಳ್ದ ಪ್ರಾಕೃತ | ವಾದರೂ ಸರಿ, ಕೇಳಿ ಪರಮಾ 
ಹ್ಲಾದಬಡದಿಪ್ಪರೆ ನಿರಂತರ ಬಲ್ಲಕವಿಜನರು | | 

-೧೭ ನೆಯ ಸಂಧಿ ೩೪ 

ಭಾಸ್ಕರನ ಮ೦ಡಲವ ಕಂಡು ನ | ಮಸ್ಕರಿಸಿ ಮೋದಿಸದೆ ದ್ವೇಷದಿ | 
ತಸ್ಮರನು ನಿಂದಿಸಲು ಕುಂದಹುದೇ ದಿವಾಕರಗೆ | | 
ಸ೦ಸ್ಕೃತವಿದಲ್ಲೆದು ಕುಹಕಿ ತಿ | ರಸ್ಕರಿಸಲೇನಹುದು ಭಕ್ತಿಪು | 
ರಸ್ಷರಬ ಕೇಳ್ದರಿಗೆ ಒಲಿವನು ಪುಷ್ಕರಾಕ್ಷಸಖಾ | | 


-೧೭ ನೆಯು ಸಂಧಿ ೩೫ 

ಅನೇಕ ಕನ್ನಡಿಗರು ತೆಲಗು ಭಾಷೆಯಲ್ಲಿ ಪಂಡಿತರಾಗಿ ತೆಲಗು ಭಾಷೆಯಲ್ಲಿ 
ಗ್ರಂಥಗಳನ್ನು ಬರೆದರೂ ಅವರಿಗೆ ತಾವು ಕರ್ನಾಟಕರೆಂದನಿಸಿಕೊಳ್ಳುವುದಕ್ಕೆ 
ತಿಲಾ೦ಂಶದಲ್ಲಿಯೂ ನಾಚಿಕೆಯು೦ಟಾಗುತ್ತಿರಲಿಲ್ಲ ಇಷ್ಟೇ ಅಲ್ಪ ತಾವು ಕರ್ನಾಟಕರೇ 
ಎಂದು ಘಂಟಾಘೋಷವಾಗಿ ಸಾರುತ್ತಿದ್ದರು. ಶ್ರೀನಾಥನೆಂಬ ತೆಲಗು ಕವಿಯು 
ವಿಜಯನಗರದ ರಾಜನಾದ ಹರಿಹರರಾಯನ ಕಾಲಕ್ಕೆ ಪ್ರಸಿದ್ಧಿಗೆ ಬಂದನು. ಇವನು 
ತಾನು ಬರೆದ 'ಭೀಮೇಶ್ವರ ಪುರಾಣ' ವೆಂಬ ತೆಲಗು ಗ್ರಂಥದಲ್ಲಿ 
ಬರೆದಿರುವದೇನೆಂದರೆ “ಪ್ರೌಢಿ ಪರಿಕಿಂಪ ಸಂಸ್ಕೃತ ಭಾಷೆಯೆಂಡ್ರು | ಪಲುಕು 
ನುಡಿಕಾರಮುನ ನಾಂದ್ರ ಭಾಷೆಯೆಂಡ್ರು | ಯೌವರೇ ಮನ್ನ ನಂಡ್ರು | ನಾಕೇಮಿ 
ಕೊರತ | ನಾ ಕವಿತ್ವಮ೦ಬು ನಿಜಮು ಕರ್ನಾಟಭಾಷಾ ||” 

ಸಾರಾಂಶ:- “ನನ್ನ ಕವಿತೆಯ ಪ್ರೌಢಿ ನೋಡಿದರೆ ಅದು ಸಂಸ್ಕೃತ 
ಭಾಷೆಯೆನ್ನುವರು | ಮಾತಿನ ರೀತಿಯನ್ನು ನೋಡಿದರೆ ತೆಲುಗು ಭಾಷೆ ಎನ್ನುವರು | 
ಯಾರು ಏನೇ ಎನವಲ್ಲರು! ನನಗೇನು ಕೊರತೆ | ನನ್ನ ಕವಿತ್ವವು ನಿಜವಾಗಿ ಕರ್ನಾಟಕ 
ಭಾಷೆ” ಅಹಹ ! ಎ೦ಥ ಕರ್ನಾಟಕಾಭಿಮಾನವು !! 

ಕನ್ನಡಿಗರೇ, ಇಂತಿಂಥವರು ಕನ್ನಡವನ್ನು ಗೌರವಿಸಿರಲು ನಾವು ಅದನ್ನು 
ತಿರಸ್ಕರಿಸುವುದುಚಿತವೇ ! 


೧೬ನೆಯ ಪ್ರಕರಣ 


ಉಪಸಂಹಾರ 


ಕನ್ನಡಿಗರೇ! ಈ ಬಗೆಯಾಗಿ, ನಮಗೆಲ್ಲರಿಗೂ ಅತ್ಯಂತ ಪ್ರಿಯವಾಗಿರುವ ಈ 
ಕರ್ನಾಟಕದ ಗತವೈಭವವನ್ನು ವಿಹಂಗಮ ದೃಷ್ಟಿಯಿಂದ-ಅಲ್ಲ- ಆಕಾಶಯಾನ 
ದೃಷ್ಟಿಯಿಂದ ನಾವು ನಿಮ್ಮ ಅವಲೋಕನಕ್ಕೆ ತಂದು ಕೊಟ್ಟಿರುವವು. ಇನ್ನೂ ಅನೇಕ 
ಸಂಗತಿಗಳು ಹೇಳದೆ ಉಳಿದಿರುತ್ತವೆ. ಆಗಿನ ಕಾಲದ ಬ೦ದರಗಳು, ನಾಣ್ಯಗಳು, ರಾಜ್ಯ 
ಪದ್ಧತಿ, ವ್ಯಾಪಾರೋದ್ಯೋಗ, ರೀತಿ ನೀತಿ ಮು೦ತಾದ ಅನೇಕ ಮಹತ್ವದ ವಿಷಯಗಳ 
ಬಗ್ಗೆ ಅನೇಕ ಬೋಧಪ್ರದವಾದ ಮತ್ತು ಅಭಿಮಾನಾಸ್ಪದವಾದ ಸಂಗತಿಗಳನ್ನು ನಾವು 
ನಮ್ಮ ಇತಿಹಾಸದಲ್ಲಿ ಕಾಣಬಹುದು. ಆದರೆ, ಈ ಪ್ರಬಂಧವು ಈಗಾಗಲೇ 
ಅನಪೇಕ್ಷಿತವಾಗಿ ಬೆಳೆದಿರುವುದರಿಂದ, ಅವುಗಳ ಬಗ್ಗೆ ನಮಗೆ ಗೊತ್ತಾಗಿರುವ ಅಲ್ಪ 
ಸ್ವಲ್ಪ ಸಂಗತಿಗಳನ್ನೂ ಹೇಳದೆ ಕೈ ಬಿಗಿ ಹಿಡಿಯಬೇಕಾಗಿರುತ್ತದೆ. 

ಬರೇ, ಅರಸರ ನಾಮಾವಳಿಯನ್ನೂ ರಾಜವಂಶಗಳ ಪರಂಪರೆಯನ್ನೂ 
ಹಲಕೆಲವು ಸಂಗತಿಗಳ ತಿಥಿ ವಾರಗಳನ್ನೂ ಕೆಲವು ಪುಸ್ತಕ ಮತ್ತು ಕವಿಗಳ 
ಹೆಸರುಗಳನ್ನೂ ಹೇಳಿದ ಮಾತ್ರಕ್ಕೆ ಇತಿಹಾಸವಾಗಲಿಲ್ಲವೆಂಬುದನ್ನು ನಾವು 
ಸಂಪೂರ್ಣವಾಗಿ ಅರಿತಿರುವೆವು. ನಮ್ಮ ಪೂರ್ವಜರು ಇಷ್ಟೊಂದು ವೈಭವವನ್ನು ಹೇಗೆ 
ಪಡೆದರು, ಅವರ ವಿಚಾರಗಳ ಉತ್ಯಾ ೦ತಿಯು ಯಾವ ಬಗೆಯಿಂದ ಆಯಿತ್ತು ಅವರ 
ಧರ್ಮವು ಏಕೆ ಉನ್ನತಿಯನ್ನು ಹೊಂದಿತು ಅವರ ವಿಚಾರಗಳು ಏಕೆ 
ವಿಕಾಸವಾಗಿದ್ದುವು ಇವೇ ಮೊದಲಾದ ಸಂಗತಿಗಳನ್ನು ಸಾದ್ಯಂತವಾಗಿ ವಿವರಿಸುವುದೇ 
ನಿಜವಾದ ಇತಿಹಾಸವು. ಆದರೆ ಅಂಥ ಇತಿಹಾಸವನ್ನು ಬರೆಯುವುದು ನಮ್ಮ 
ಉದ್ದೇಶವಲ್ಲ ಅದು ನನಗೆ ಇಷ್ಟರಲ್ಲಿ ಸಾಧ್ಯವೂ ಇಲ್ಲ ಕನ್ನಡಿಗರಲ್ಲಿ ಅಭಿಮಾನವೂ 


ಕುತೂಹಲವೂ ಜಿಜ್ಞಾಸೆಯೂ ಜಾಗ್ಯತವಾಗಲಿಕ್ಕೆ ಹಿಂದೆ ಹೇಳಿದ ಸಂಗತಿಗಳು 
ಸಾಕೆಂದೂ ಹೆಚ್ಚಿಗೆ ಹೇಳುವುದರಿಂದ ಅಪಚನವಾಗಬಹುದೆಂದೂ ನಾವು 
ಬಗೆಯುತ್ತೇವೆ. ನಮ್ಮ ಇತಿಹಾಸದ ಬಗ್ಗೆ ಈ ಮುಖ್ಯ ಮುಖ್ಯ ಸ೦ಗತಿಗಳಾದರೂ 
ಗೊತ್ತಿರದಿದ್ದರೆ, ನಾವು 'ಸುಶಿಕ್ಷಿತ'ರೆಂಬ ನಾಮಾಭಿಧಾನಕ್ಕೂ ಅರ್ಹರಲ್ಲವೆ೦ದು ನಮ್ಮ 
ಭಾವನೆ. 

ಹಿಂದುಸ್ಥಾನವು ಒ೦ದು ಸಣ್ಣ ಜಗತ್ತೇ ಇರುತ್ತದೆ. ಇದರಲ್ಲಿ ನಾನಾತರದ 
ಜನಾ೦ಗಗಳೂ ಭಾಷೆಗಳೂ ಇರುವುದರಿಂದ ಒ೦ದು ಭಾಗದ ಇತಿಹಾಸವು ಮತ್ತೊ೦ದು 
ಭಾಗದ ಇತಿಹಾಸದಲ್ಲಿ ತೊಡಕಿಕೊಂಡಿರುತ್ತದೆ. ಉದಾ - ಮಹಾರಾಷ್ಟ್ರದ ಇತಿಹಾಸವು 
ನಮ್ಮ ಇತಿಹಾಸದಲ್ಲಿ ತೊಡಕಿಕೊಂಡಿದೆ. ನಮ್ಮ ಇತಿಹಾಸವು ತಮಿಳರ ಇತಿಹಾಸದಲ್ಲಿ 
ತೊಡಕಿಕೊಂಡಿದೆ. ಆದಕಾರಣ, ಆಯಾ ಭಾಷೆಯ ಜನರು ತಮ್ಮ ಇತಿಹಾಸವನ್ನು 
ಅಭ್ಯಾಸ ಮಾಡುವುದಲ್ಲದೆ, ಮಿಕ್ಕ ಇತಿಹಾಸವನ್ನೂ ಅಭ್ಯಾಸಮಾಡಬೇಕಾಗುವುದು, 
ಅದಕ್ಕಾಗಿ ಬೇರೆ ಬೇರೆ ಪ್ರಾಂತಿಕ ಇತಿಹಾಸ ಮ೦ಡಲಗಳಲ್ಲದೆ ರಾಷ್ಟ್ರೀಯ ಇತಿಹಾಸ 
ಮಂಡಲವೊಂದನ್ನು ವಿದ್ವಾಂಸರು ಏರ್ಪಡಿಸಬೇಕೆ೦ದು ನಮ್ಮನಮ್ರ ಸೂಚನೆ. 

ಆದರೆ, ಕರ್ನಾಟಿಕಸ್ನರೇ! ನಾವು ನಮ್ಮ ರಾಷ್ಟ್ರೀಯ ಧ್ಯೇಯವನ್ನು ಮಾತ್ರ 
ಎಂದೆಂದಿಗೂ ಕಣ್ಣು ಮುಂದಿನಿಂದ ಕೀಳಬಾರದು. “ನಮ್ಮ ಪೂರ್ವಜರು 
ದೊಡ್ಡವರಾಗಿದ್ದರು; ವಿದ್ವಾಂಸರಾಗಿದ್ದರು; ಬಲಾಢ್ಯರಾಗಿದ್ದರು; ಅವರ ವೈಭವವು 
ಅಪಾರವಾಗಿತ್ತು” ಎ೦ದು ಮುಂತಾಗಿ ಒರಲುತ್ತ ಕುಳಿತ ಮಾತ್ರಕ್ಕೆ ಕಾರ್ಯವಾಗಲಿಲ್ಲ ಆ 
ವಿಚಾರಗಳಿಂದ ನಾವು ಉತ್ಸಾಹಗೊ೦ಡು, ವರ್ತಮಾನ ಕಾಲದ ಹೀನ ಸ್ಥಿತಿಯನ್ನು 
ದೂರ ಮಾಡಬೇಕೆಂದು ಪ್ರತಿಜ್ಞೆ ಮಾಡಿ, ಭವಿಷ್ಯ ಕಾಲದ ಧ್ಯೇಯವನ್ನುಪಡೆಯಲಿಕ್ಕೆ ಈ 
ಇತಿಹಾಸದ ಸಹಾಯವನ್ನು ಪಡೆದರಲ್ಲವೇ ಇದರ ಪ್ರಯೋಜನವು? ಹಿಂದಿನ 
ವೈಭವವನ್ನು ನೆನೆಸುವುದೇ ನಿರರ್ಥಕವೆ೦ದು ತಿಳಿಯುವುದು ಎಷ್ಟು ಹೆಡ್ಡತನವೋ 
ಅಷ್ಟೇ, ಹಿ೦ದಿನ ವೈಭವವನ್ನುನೆನಿಸಿ ಮುಳು ಮುಳು ಅಳುತ್ತ ಕೈಕಾಲು ಕಳೆದುಕೊ೦ಡು 


ಕುಳ್ಳಿರುವುದೂ ತಿರಸ್ಕರಣೀಯವು. ಹಿ೦ದಿನ ಇತಿಹಾಸದ ಪ್ರಯೋಜನವನ್ನು 
ಮು೦ದಿನ ರಾಷ್ಟ್ರೀಯ ಉನ್ನತಿಗಾಗಿ ನೇರ್ಪಡಿಸಿಕೊಳ್ಳುವುದೇ ಜಾಣತನದ ಮಾರ್ಗವು. 
ನಾವು ಸುಧಾರಣೆಯ ಉಚ್ಚ ಶಿಖರದಿ೦ದ ಈಗ ಪತಿತರಾಗಿರುವೆವಲ್ಲವೆ? ಹಾಗೆ 
ಪತಿತರಾಗುವುದಕ್ಕೆ ಬೇಕಾಗುವ ವಿಘಾತಕ ಬೀಜಗಳು ನಮ್ಮಲ್ಲಿ ಈಗ ಬೀಡುಬಿಟ್ಟು 
ಕೊ೦ಡಿರುವುವು. ಅವುಗಳನ್ನು ಕಂಡುಹಿಡಿದು ಕಿತ್ತು ಹಾಕುವುದಕ್ಕೆ ಇತಿಹಾಸವೇ 
ಔಷಧವು. 

ಆದುದರಿಂದ, ಕೊನೆಗೆ ನಮ್ಮ ಕನ್ನಡ-ಬಾ೦ಧವರಿಗೆ ಕೈ ಜೋಡಿಸಿ ಪುನಃ ಪುನಃ 
ಹೇಳುವುದೇನೆಂದರೆ, ಕನ್ನಡಿಗರೇ, ನಾವು ನಮ್ಮ ಆಲಸ್ಯವನ್ನು ತಳ್ಳೋಣ; ಭ್ರಾಮಕ 
ಕಲ್ಪನೆಗಳನ್ನು ಬಿಟ್ಟು ಬಿಡೋಣ; ಮತ್ತು ಮುಂದಿನ ಮಾರ್ಗಕ್ಕೆ ಹತ್ತೋಣ. 
ಪಾತಾಳಕ್ಕಿಳಿದ ನಮ್ಮ ಕರ್ನಾಟಕದ ಆರ್ಯ ಸಂಸ್ಕೃತಿಯನ್ನು ನಾವು ಉದ್ಧರಿಸದೆ 
ಇನ್ನಾರು ಉದ್ದ್ಧರಿಸುವವರು? ಕನ್ನಡಿಗರು ಹೇಡಿಗಳು, ಹಿಂದುಳಿದವರು, 
ಅಭಿಮಾನಶೂನ್ಯರು ಎ೦ದು ಮೊದಲಾದ ಕರ್ಣಕಟುವಾದ ನುಡಿಗಳಿಂದ ನಮ್ಮನ್ನು 
ಚುಚ್ಚುವವರಿಗೆ ನಾವು ನಮ್ಮ ಕ್ರಿಯಾಶಕ್ತಿಯಿ೦ದ ಉತ್ತರ ಕೊಡೋಣ. ಸಾಯಲಾದ 
ಕರ್ನಾಟಕಕ್ಕೆ ಇತಿಹಾಸದ ಸ೦ಜೀವನಿ ಮಾತ್ರೆಯನ್ನುಹಾಕಿ ಚೇತರಗೊಳಿಸೋಣ. ನಮ್ಮ 
ಆಶಾವ್ಯಕ್ಷವನ್ನು ಕೊಳೆಯಿಸಿಬಿಡುವ೦ಥ ಹುಳಗಳನ್ನು ಕೊಲ್ಲಲು ಇತಿಹಾಸವೇ ಮದ್ದು 
ಕನ್ನಡಿಗರೇ, “ಕರ್ನಾಟಿಕ”ವೆಂಬ ಒಂದು ಶಬ್ದದಲ್ಲಿ ಎಂಥ ಅದ್ಬುತವಾದ ಮಾಂತ್ರಿಕ 
ಶಕ್ತಿಯು ತುಂಬಿರುತ್ತದೆಂಬುದನ್ನು ಲಕ್ಷ್ಯಕ್ಕೆ ತನ್ನಿರಿ! ಕರ್ನಾಟಕದ ಅರಸರು ಹೋದರು! 
ಕವಿಗಳು ಹೋದರು! ಸ೦ಸತ್ತು ಹೋಯಿತು! ವೈಭವವು ಹೋಯಿತು! ಆದರೆ 
'ಕರ್ನಾಟಿಕ' ಎ೦ಬ ಶಬ್ದವು ಮಾತ್ರ ಇನ್ನೂ ಉಳಿದಿದೆ. ಅದು ದ್ರೌಪದಿಯ ಅಕ್ಷಯ 
ಪಾತ್ರೆಯೊಳಗಿನ ಅಗುಳಿನಂತಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಾವು 
ಇದೊಂದು ಅಗುಳಿನಿಂದ ಸಾವಿರಾರು ಜನರ ಹಸಿವೆಯನ್ನು ಹಿಂಗಿಸಬಹುದು. 


ಆದಕಾರಣ, ಕನ್ನಡಿಗರೇ, ಕರ್ನಾಟಕ ಸಂಸ್ಕೃತಿಯೆಂಬ ಗುಪ್ತಗಾಮಿನಿಯಾದ 
ಗಂಗೆಯನ್ನು ಮೇಲಕ್ಕೆ ಎತ್ತಿತರೋಣ ! ಏಳಿರಿ, ಇದೀಗ ನಮ್ಮಮುಖ್ಯ ಕರ್ತವ್ಯವು. 

ಆದುದರಿಂದ, ಕನ್ನಡಿಗರೇ, ಇನ್ನು ಆರ್ಜುನನು ತನ್ನ ಮೋಹವನ್ನು 
ದೂರೀಕರಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಉತ್ತರವಿತ್ತಂತೆ, ನಾವು ನಮ್ಮ ರಾಷ್ಟ್ರ ದೇವತೆಗೆ 
ಹೀಗೆಂದು ಹೇಳುವ. 

ಷ್‌ Aig: FASTEN CAAA 

ಗಾತಾ 7ರ: FREY a 5 ॥ 


-ಗೀತಾ ೧೮-೬೨ 


ದೇವ ಬಿನ್ನಹ ನಿಮ್ಮ ಕಾರು| ಣ್ಯಾವ ಲೋಕನದಿಂದಲೆನ್ನ ಗು| 
ಣಾವಲ೦ಬನದಜ್ಞತನ ನೆರೆ ಕೆಟ್ಟಿದದರಿ೦ದ|| ಜೀವಭಾವವನುಳಿದು ನಿಜ ಸ೦| 
ಭಾವಿಸಿತು ಸಂದೇಹ ಬೀತುದು| ದೇವನೀ ಹೇಳಿದುದ ಮಾಡುವೆನೆಂದನಾಪಾರ್ಥ | | 


ಶ್ರೀ ಕೃಷ್ಣಾರ್ಪಣಮಸ್ತು 


ಣ ಸ 


ಪೂರಕ ಪ್ರಕರಣ ೧. 
ಕರ್ನಾಟಕ- ಇತಿಹಾಸ-ಸಂಶೋಧನ. 


ವಾಚಕರೇ! ಕರ್ನಾಟಕ ಇತಿಹಾಸದ ವಿಷಯವಾಗಿ ಸಾಮಾನ್ಯವಾಗಿ 
ಹೇಳಬೇಕಾದುದೆಲ್ಲವನ್ನುಹೇಳಿದವು. ಇನ್ನು ಈ ಮುಂದಿನ ಪ್ರಕರಣಗಳಲ್ಲಿ ಕರ್ನಾಟಕ 
ಇತಿಹಾಸ ಸಂಶೋಧನದ ಕಾರ್ಯಕ್ಕೆ ಅವಶ್ಯವಾಗಿ ಗೊತ್ತಿರಬೇಕಾಗಿರುವ ಕೆಲವು 
ಸಂಗತಿಗಳನ್ನು ಇಲ್ಲಿ ನಿವೇದಿಸಿ, ಸಂಶೋಧಕರು ಯಾವ ಮಾರ್ಗದಿಂದ ಸಾಗಬೇಕೆಂಬ 
ಬಗ್ಗೆ ನಮಗೆ ಗೊತ್ತಿದ್ದಮಟ್ಟಿಗೆ ಕೆಲವು ಸೂಚನೆಗಳನ್ನುಮಾಡಿರುವೆವು. ಏಕೆಂದರೆ ಹಾಗೆ 
ಮಾಡದಿದ್ದರೆ, ಸಂಶೋಧಕರು ದಾರಿ ತಪ್ಪಿ ಅಡವಿಗೆ ಬೀಳುವ ಸ೦ಭವವು೦ಟು. 

ಹಿಂದೆ ೫ನೆಯ ಪ್ರಕರಣದಲ್ಲಿ ಇತಿಹಾಸಕ್ಕೆ ಉಪಲಬ್ಧವಾಗಬಹುದಾದ ಸಾಧನ 
ಸಂಪತ್ತಿಯನ್ನು ಹೇಳಿರುವೆವಷ್ಟೆ. ಆ ಸಾಧನಸಾಮಗ್ರಿಯಲ್ಲಿ ಸ್ಥೂಲವಾಗಿ ಎರಡು 
ವರ್ಗಗಳನ್ನು ಮಾಡಬಹುದು, (೧) ಪ್ರಾಚೀನ ವಸ್ತು ಸ೦ಶೋಧನ, (೨) ಹಿ೦ದಿನ 
ವಾಜ್ಯಯ ಸಂಶೋಧನ. ಇವುಗಳಲ್ಲಿ ಎರಡನೆಯದರ ಬಗ್ಗೆ ಹೆಚ್ಚಿಗೆ ಹೇಳುವ 
ಕಾರಣವಿಲ್ಲ ಚನ್ನಬಸವಪುರಾಣ ಕನಕದಾಸ, ಪುರಂದರದಾಸರ ಪದಗಳು 
ಮುಂತಾದುವುಗಳನ್ನು ಇತಿಹಾಸದೃಷ್ಟಿಯಿಂದ ಓದಿ, ಅವುಗಳಲ್ಲಿ ದೊರೆಯುವ 
ಇತಿಹಾಸದ ಅಂಶವನ್ನು ಒಂದೆ ಕಡೆಗೆ ಕೂಡಿಸಿಟ್ಟರೆ, ಕರ್ನಾಟಕದ ಇತಿಹಾಸವನ್ನು 
ತಿಳಿದುಕೊಳ್ಳುವುದಕ್ಕೆ ಉಪಯೋಗವಾಗಬಹುದು. ಕರ್ನಾಟಕ ಇತಿಹಾಸಕ್ಕೆ 
ಸಂಬಂಧಪಟ್ಟಿ ಕನ್ನಡ ಮತ್ತು ಸಂಸ್ಕೃತ ಪುಸ್ತಕಗಳನ್ನು ಕಾಲಕ್ರಮವಾಗಿ ಒಂದೊಂದು 
ತೆಗೆದುಕೊಂಡರೆ ಹೆಚ್ಚು ಒಳ್ಳೆಯದು. ಇಂಧಿಂಥ ಪುಸ್ತಕದಲ್ಲಿಯೇ ನಮ್ಮ ಇತಿಹಾಸದ 
ಅಂಶವು ದೊರೆಯುತ್ತದೆಂಬುದನ್ನು ಹೇಳುವುದು ಶಕ್ಯವಿಲ್ಲ ಆದರೂ ಹಿಂದಿನ 
ಪ್ರಕರಣಗಳಲ್ಲಿ ಹೇಳಿದ ಇತಿಹಾಸದಿಂದ, ಯಾವ ದೃಷ್ಟಿಯಿಂದ ಆ ವಾಜ್ಕಯವನ್ನು 


ಓದಬೇಕಾಗುವುದೆ೦ಬುದು ಗೊತ್ತಾಗಿರಬಹುದು. ಯಾವುದೊಂದು 
ಪುಸ್ತಕವನ್ನೋದಿದ ಕೂಡಲೆ, ಅದರೊಳಗೆ ನಮ್ಮ ಅರಸರ ಹೆಸರುಗಳುಂಟೇ 
ಕರ್ನಾಟಕದ ಸುಧಾರಣೆಗೆ ಕೈ ಕೊಟ್ಟಿ ಜನರ ನಾಮ ನಿರ್ದೇಶವಿರುವುದೇ, ಆ ಪುಸ್ತಕವು 
ಎಂದು ಹುಟ್ಟಿತೆಂಬುದರ ಬಗ್ಗೆ ಅದರಲ್ಲಿ ಏನಾದರೂ ಆಧಾರವುಂಟೇ ಇವೇ 
ಮುಂತಾದ ಸಂಗತಿಗಳನ್ನು ಟಿಪ್ಪಣಿಮಾಡಿ ಇಟ್ಟುಕೊಳ್ಳಬೇಕು. ಪುಸ್ತಕದ ಆರಂಭಕ್ಕೂ 
ಕೊನೆಗೂ ಗ್ರಂಥಕರ್ತರು ತಮ್ಮ ಕುಲಗೋತ್ರಗಳನ್ನು ಹೇಳಿಡುವ 
ಸ೦ಪ್ರದಾಯವಿರುತ್ತದೆ. ಆದುದರಿಂದ ಅತ್ತ ಲಕ್ಷ್ಯವಿಡಬೇಕು. 

ಇನ್ನು ಎರಡನೆಯ ವರ್ಗದ ವಿಷಯವಾಗಿ ಎಂದರೆ ಪುರಾಣವನ್ನು 
ಸಂಶೋಧನದ ವಿಷಯವಾಗಿ ಮಾತ್ರ ಹೆಚ್ಚು ವಿಸ್ತರಿಸಿ ಹೇಳುವ ಅವಶ್ಯವಿದೆ. ಏಕೆಂದರೆ, 
ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಿ ಲಿಪಿಗಳೂ ಲೇಖಗಳೂ ಒಂದೇ ಕಡೆಗೆ 
ಸ೦ಕಲಿತವಾಗಿ ದೊರೆಯುವುದಿಲ್ಲ. ಅವು ಅನೇಕ ಪುಸ್ತಕಗಳಲ್ಲಿ ಹರಡಿರುತ್ತವೆ. ಮತ್ತು 
ಇಂದಿನವರೆಗೆ ಆಗಿಹೋದ ಪ್ರಯತ್ನಗಳ ಜ್ಞಾನವಿರದಿದ್ದರೆ, ನಮಗೆ ನಿಷ್ಕಾರಣವಾಗಿ 
ಶ್ರಮವುಂಟಾಗುವ ಸಂಭವವುಂಟೆಂದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ. 
ಇಂದಿನವರೆಗೆ ಎಷ್ಟು ಶಿಲಾಲಿಪಿಗಳು ಎಲ್ಲೆಲ್ಲಿ ಮುದ್ರಿತವಾಗಿವೆ, ಅವುಗಳ ಅರ್ಥವನ್ನು 
ಗೊತ್ತು ಹಚ್ಚಿರುವರೇ ಇಲ್ಲವೇ, ಇಲ್ಲದಿದ್ದರೆ ಅವುಗಳ ಸಂಗ್ರಹವು ಯಾರ 
ಹತ್ತರವುಂಟು, ಶಿಲಾಲಿಪಿಗಳು ಯಾವ ಯಾವ ಸ್ಥಳದಲ್ಲಿ ಸಿಕ್ಕುತ್ತವೆ. ಇವೇ ಮುಂತಾದ 
ವಿಷಯಗಳನ್ನು ಕುರಿತು ಸವಿಸ್ತರವಾದ ಪುಸ್ತಕವೊಂದನ್ನು ರಚಿಸಿದರೆ ಮುಂದಿನ 
ಸಂಶೋಧಕರಿಗೆ ಮಾರ್ಗದರ್ಶಿಯಾಗುವುದು. ಆದರೆ ಆ ಕಾರ್ಯವನ್ನು ತೃಪ್ತಿಕರವಾಗಿ 
ಮುಂದೆ ಯಾರು ಮಾಡುವರೋ ಮಾಡಲಿ; ಸದ್ಯಕ್ಕೆ ಹತ್ತು ಹನ್ನೆರಡು ವರ್ಷಗಳಲ್ಲಿ 
ಆಗಿಷ್ಟು ಈಗಿಷ್ಟು ಮಾಡಿದ ಅಭ್ಯಾಸದಿಂದ ನಮಗೆ ಪುಸ್ತಕಗಳಲ್ಲಿ ದೊರೆತ 
ಸಂಗತಿಗಳನ್ನು ಇಲ್ಲಿ ಅತಿ ಸಂಕ್ಷೇಪವಾಗಿ ಹೇಳಿಡುವೆವು. 


'ಕರ್ನಾಟಿಕ'ವೆಂಬ ಶಬ್ದವನ್ನುಚ್ಚರಿಸಿದೊಡನೆಯೇ ಮೈ ಮುಳ್ಳಿಡುವಷ್ಟು 
ರಾಷ್ಟ್ರೀಯತ್ನವು ನಮ್ಮ ಕನ್ನಡಿಗರಲ್ಲಿ ಇಷ್ಟು ದಿವಸ ವಿಕಾಸವಾಗಲಿಲ್ಲವೆಂಬ 
ಕಾರಣದಿಂದಲೋ ಕರ್ನಾಟಕವು ತುಂಡುತುಂಡಾಗಿ ಹೋಗಿ ಅಖಂಡ 
ಕರ್ನಾಟಿಕವು' ಕಣ್ಣೆದಿರಿಗೆ ನಿಲ್ಲುವುದಿಲ್ಲೆಂಬ ಕಾರಣದಿಂದಲೋ ನಮ್ಮ ಕನ್ನಡಿಗರು 
ತಮ್ಮ ಇತಿಹಾಸವನ್ನು ಕುರಿತು ಮೂಕ ಭಾವವನ್ನೇ ಅವಲಂಬಿಸಿದ್ದಾರೆ. ಮುಂಬಯಿ 
ಕರ್ನಾಟಿಕದವರು ಸಮೀಪದಲ್ಲಿರುವ ಮರಾಠಿ ಬಂಧುಗಳ ಅಭಿಮಾನಪೂರ್ವಕವಾದ 
ರಾಷ್ಟ್ರೀಯ ಪ್ರಯತ್ನಗಳಿಂದ ಜಾಗರೂಕರಾಗಿ ತಮ್ಮ ಭಾಷಾ ವಿಷಯದಲ್ಲಿ 
ಕೆಲವುಮಟ್ಟಿಗೆ ಅಭಿಮಾನಗೊ೦ಡವರಾಗಿದ್ದರೂ, ಆ ಅಭಿಮಾನವು ಭಾಷಾಕ್ಷೇತ್ರವನ್ನು 
ಮಾತ್ರವೇ ವ್ಯಾಪಿಸಿಕೊ೦ಡಿರುವುದಲ್ಲದೆ, ಹೆಚ್ಚು ವಿಸ್ತಾರವಾದ ಸ್ವರೂಪವು ಅದಕ್ಕೆ 
ಇಂದಿನವರೆಗೆ ಪ್ರಾಪ್ತವಾಗಿಲ್ಲ ಉತ್ತರ ಕರ್ನಾಟಕದ ಬಿಕ್ಕಟ್ಟಿನ ಪರಿಸ್ಥಿತಿಯೇ ಇದಕ್ಕೆ 
ಕಾರಣವಾಗಿರಬಹುದು. ಅಥವಾ ಕಾಲವು ಅನುಕೂಲವಿರಲಿಲ್ಲವೆಂದೂ 
ಹೇಳಬಹುದು. ಅದು ಏನೇ ಇರಲಿ; ಹಿ೦ದಿನ ೫೦-೬೦ ವರ್ಷಗಳಲ್ಲಿ ಕರ್ನಾಟಕದಲ್ಲಿ 
ಪಂಡಿತರೇನೋ ಅನೇಕರು ಆಗಿಹೋದರು; ವಿದ್ವಾಂಸರೇನೋ ಕಡಿಮೆಯಾಗಲಿಲ್ಲ; 
ಭಾಷಾಭಿಮಾನಿಗಳೂ ಬಗೆಬಗೆಯಾಗಿ ತಲೆದೋರಿದರು; ಆದರೆ, ನಮ್ಮಕರ್ನಾಟಕವನ್ನು 
ಅಭಿಮಾನಕ್ಕೆ ಜೀವನವಾದ ಇತಿಹಾಸ ದೃಷ್ಟಿಯಿ೦ದ ಯಾರೂ ಅಭ್ಯಾಸಮಾಡಲಿಲ್ಪ 
ಇದರ ಪರಿಣಾಮವೇನಾಯಿತೆಂದರೆ, ಕರ್ನಾಟಕರ ಮನಸ್ಸಿನಲ್ಲಿ ಭಾಷಾಭಿಮಾನವು 
ಕೆಲವು ಮಟ್ಟಿಗೆ ಬೇರೂರಿದರೂ, ಅದು ವ್ಯಕ್ತವಾಗಿ ಬೆಳೆಯಲಿಕ್ಕೆ ಬೇಕಾದ ಇತಿಹಾಸ 


1 ಮೈಸೂರು ವಿಶ್ವವಿದ್ಯಾಲಯದವರು ತೀರ ಮೊನ್ನೆ ಮೈಸೂರ ಇತಿಹಾಸ ಬರೆಯುವವರಿಗೆ ಬಹುಮಾನ 
ಕೊಡುವೆವೆಂದು ಜಾಹೀರ ಮಾಡಿದ ಸಂಗತಿಯನ್ನು ಓದಿ, ಯಾವ ಕನ್ನಡಿಗನಿಗೆ ಆನ೦ದವಾಗದೆ ಇದ್ದಿತು! 
ಆದರೆ, ರಾಷ್ಟ್ರದಲ್ಲಿ ನವಜೀವನವು ಸಂಚರಿಸುತ್ತಿರುವ ಇಂಥ ಕಾಲದಲ್ಲಿ ಮೈಸೂರ ಮಟ್ಟಿಗೆ 
ಸಂಕುಚಿತವಾದ ಅಭಿಮಾನವನ್ನು ತಾಳದೆ 'ಕರ್ನಾಟಕ'ದ ಅಭಿಮಾನವನ್ನು ತಾಳಿದ್ದರೆ ಎಷ್ಟು 
ಸೊಗಸಾಗುತ್ತಿತ್ತು! 


ಜೀವನವು ಅವರಿಗೆ ದೊರೆಯದಿದ್ದುದರಿ೦ದ, ಆ ಬೇರು ಕಸುವಿಲ್ಲದೆ ಒಣಗ ಹತ್ತಿತು. 
ಇರಲಿ! ಇದು ಕನ್ನಡಿಗರ ಸ್ಥಿತಿಯಾಯಿತು, ಇನ್ನು ಕನ್ನಡಿಗರೇ ಈ ವಿಷಯದಲ್ಲಿ 
ಉದಾಸೀನರಾಗಿದ್ದ ಬಳಿಕ, ಅದನ್ನು ಕಣ್ಣೆತ್ತಿ ನೋಡುವವರಾರು! ತಮ್ಮ ಜನರ 
ಇತಿಹಾಸವು ತಮಗೆ ಹೇಗೆ ಕಾಣುವುದು ಶಕ್ಯವದೆಯೋ, ಹಾಗೆ ಅದು ಪರಕೀಯರಿಗೆ 
ಕಾಣುವುದು ಶಕ್ಕವಿಲ್ಲವಷ್ಟೆ! ಆದುದರಿಂದ, ಪರಕೀಯರು ನಮ್ಮ ಇತಿಹಾಸವನ್ನು 
ಸ್ವಾಭಿಮಾನದೃಷ್ಟಿಯಿ೦ದ ಅಭ್ಯಾಸಮಾಡಿಲ್ಲವೆಂದು ಹೇಳಿದರೆ ಆಶ್ಚರ್ಯವೇನು? 
ಆದರೆ ಕೆಲವು ಯುರೋಪೀಯ ವಿದ್ಧಾಂಸರು ಪುರಾತನ ವಸ್ತು ಸಂಶೋಧನ 
ಕಾರ್ಯದಲ್ಲಿ ತೊಡಗಿದಾಗ, ಅವರಿಗೆ ನಮ್ಮ ಇತಿಹಾಸದ ಸಂಗತಿಗಳು ಗೊತ್ತಾಗಿ, 
ಅವರು ಅವುಗಳನ್ನು ಕುತೂಹಲದಿಂದ ಸಂಗ್ರಹಿಸಿರುವರು. ಅವರ ಈ ಪ್ರಯತ್ನಗಳ 
ವಿಷಯವಾಗಿ ನಾವು ಅವರ ಉಪಕಾರವನ್ನು ಎಷ್ಟು ಸೃರಿಸಿದರೂ ತೀರದು. ಅವರ ಆ 
ಪ್ರಯತ್ನಗಳೇ ನಮ್ಮ ಇತಿಹಾಸಾಭ್ಯಾಸಕ್ಕೆ ಮೂಲಾಕ್ಷರಗಳಾಗಿವೆ. ಈ ವಿದ್ವಾಂಸರು 
ಪುರಾಣವಸ್ತುಗಳನ್ನು ಸ೦ಶೋಧಿಸುವಾಗ, ಕೆಲವರಿಗೆ ಶಿಲಾಲಿಪಿಗಳು ದೊರೆತವು, 
ಕೆಲವರ ಲಕ್ಷ್ಯವು ನಮ್ಮಲ್ಲಿಯ ನಾಣ್ಯಗಳ ಕಡೆಗೆ ಎಳೆಯಿತು, ಕಟ್ಟಡಗಳು ಕೆಲವರ 
ಮನಸ್ಸನ್ನು ಆಕರ್ಷಿಸಿದುವು; ಅವರು ಆಯಾ ವಿಷಯಗಳಲ್ಲಿ ಪರಿಶ್ರಮಪಟ್ಟು ಅನೇಕ 
ಪುಸ್ತಕಗಳನ್ನು ಬರೆದಿರುವರು. ಯುರೋಪೀಯ ಜನರ ಇತಿಹಾಸದೃಷ್ಟಿಯು ಈ 
ಮೊದಲೇ ಎಚ್ಚರಗೊ೦ಡಿರುವುದರಿ೦ದ, ಮತ್ತು ಹೊಸ ವಸ್ತುಗಳನ್ನು ಕಂಡೊಡನೆಯೇ 
ಅವುಗಳನ್ನು ಲಕ್ಷ ಪೂರ್ವಕವಾಗಿ ಪರಿಶೋಧಿಸುವ ಪರಿಪಾಠವು ಅವರಿಗೆ 
ಮೊದಲಿನಿ೦ದ ಇದ್ದುದರಿ೦ದ, ಅವರು ತಮ್ಮ ಬುದ್ಧಿ ಸಾಮರ್ಥ್ಯವನ್ನು ವೆಚ್ಚ ಮಾಡಿ, 
ಅವುಗಳನ್ನು ಅಭ್ಯಾಸಮಾಡಿ ಅವುಗಳಿಂದ ನಿಷ್ಟನ್ನವಾಗುವ ಸ೦ಗತಿಗಳನ್ನುತಿಳಿಯಲು 
ಮನಗೊ೦ಡವರಾದರು. ಸಾರಾಂಶ:- ಆಂಗ್ಲಪ೦ಡಿತರ ಕುತೂಹಲವೇ ನಮ್ಮಇತಿಹಾಸ 
ಸ೦ಶೋಧನದ ಆಕಸ್ಮಿಕವಾದ ಮೂಲವು. ಈ ಹೊತ್ತಿನವರೆಗೆ ಅವರು ಮಾಡಿದ 
ಪ್ರಯತ್ನಗಳ ಫಲವನ್ನೇ ಮೂಲಧನವಾಗಿಟ್ಟುಕೊ೦ಡು ಮು೦ದಿನ ಇತಿಹಾಸವನ್ನು 


ನಿಜವಾದ ಕರ್ನಾಟಕದ ಅಭಿಮಾನದಿ೦ದ ಅಭ್ಯಾಸ ಮಾಡಬೇಕಾಗಿದೆ. ಆದರೆ 
ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಯತ್ನಗಳನ್ನು ಕುರಿತು ಹೇಳುವ ಮೊದಲು, 
ಹಿಂದುಸ್ಥಾನದ ಇತಿಹಾಸದ ಬಗ್ಗೆ ಯಾರು ಯಾರು ಈ ಮಾರ್ಗದಿಂದ ಪ್ರಯತ್ನ 
ಮಾಡಿದರೆಂಬುದನ್ನುಮೊದಲು ತಿಳಿದುಕೊಳ್ಳಬೇಕು. 

ಈ ವಿಷಯವಾಗಿ ಖಾಸಗೀರೀತಿಯಿ೦ದ ಪ್ರಯತ್ನ ಮಾಡಿದವರಲ್ಲಿ ರಾಯಲ್‌ 
ಏಶಿಯಾಟಿಕ್‌ ಸೊಸಾಯಿಟಿಗಳ ಮುಖ್ಯವಾದವುಗಳು. ಬಂಗಾಲ 
ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯು ೧೭೭೫ರಲ್ಲಿ ಸ್ಥಾಪಿತವಾಯಿತು. 
ಮುಂಬಯಿ ಸಂಸ್ಥೆಯು ೧೮೦೪ನೆಯ ಇಸ್ವಿಯಲ್ಲಿ ಸ್ಥಾಪನವಾಯಿತು. ೧೮೧೮ನೆಯ 
ಇಸ್ಟಿಯಲ್ಲಿಮದ್ರಾಸ್‌ ಸಂಸ್ಥೆಯು ಸ್ಥಾಪಿತವಾಯಿತು. ೧೮೨೫ ನೆಯ ಇಸ್ಟಿಯಲ್ಲಿಲ೦ಡನ್‌ 
ಸೊಸಾಯಿಟಿಯು ಸ್ಥಾಪಿತವಾಗಿ, ಮೊದಲು ಬೇರೆ ಬೇರೆ ಹೆಸರುಗಳಿಂದ ಕೆಲಸ 
ಮಾಡುತ್ತಿದ್ದ ಇವೆಲ್ಲ ಸಂಸ್ಥೆಗಳು ಆ ಲಂಡನದ ಮುಖ್ಯ ಸಂಸ್ಥೆಗೆ ಶಾಖೆಗಳಾಗಿ 
ಮಾಡಲ್ಪಟ್ಟವು. ಡಾ| ಫರ್ಗುಸನ್‌, ಪ್ರಿನ್ಸೆಸ್‌, ಇಲಿಯಟ್‌ ಮುಂತಾದ ಆನೇಕ 
ವಿದ್ವಾಂಸರು, ಆಯಾ ಸಂಸ್ಥೆಗಳಿಂದ ಹೊರಡಿಸಲ್ಪಟ್ಟ ಮಾಸಪತ್ರಿಕೆಗಳಲ್ಲಿ ಲೇಖಗಳನ್ನು 
ಬರೆದಿರುವರು. ಆದರೆ ಶಿಲಾಲಿಪಿ ತಾಮ್ರಶಾಸನಗಳನ್ನು ಸಂಶೋಧಿಸುವುದೊಂದೇ ಆ 
ಸಂಸ್ಥೆಯ ಕೆಲಸವಿರಲಿಲ್ಲ. ಪೌರ್ವಾತ್ಯ ದೇಶಗಳಿಗೆ ಸಂಬಂಧಿಸಿದ ಯಾವದೇ 
ವಸ್ತುವಿರಲಿ, ಯಾವದೇ ಜ್ಞಾನವಿರಲಿ, ಅವೆಲ್ಲವನ್ನೂ ಸಂಶೋಧಿಸುವುದು ಅವರ 
ಕೆಲಸವಾಗಿತ್ತು. ಆದಕಾರಣ, ನಮ್ಮ ದೇಶದ ಭೂಗರ್ಭಶಾಸ್ತ್ರ, ಪ್ರಕೃತಿಶಾಸ್ತ್ರ ಮು೦ತಾದ 
ನಾನಾತರದ ವಿಷಯಗಳ ಮೇಲೆ ಲೇಖಗಳು ಬಂದಿರುತ್ತವೆ. ನಡುನಡುವೆ ಶಿಲಾಲಿಪಿ, 
ತಾಮ್ರಶಾಸನಗಳ ವಿಷಯವಾಗಿಯೂ ಶೋಧನೆಗಳು ದೊರೆಯುತ್ತವೆ. ನಮ್ಮ 
ಇತಿಹಾಸಕ್ಕೆ ಸಂಬಂಧಿಸಿದ ಲೇಖಗಳು ಬಹುತರವಾಗಿ ಮುಂಬಯಿ ಸಂಸ್ಥೆಯವರು 
ತೆಗೆದ ಮಾಸಪತ್ರಿಕೆಯಲ್ಲಿಯೇ ವಿಶೇಷವಾಗಿ ದೊರೆಯುತ್ತವೆ, ಅದನ್ನು ವಿಸ್ತಾರವಾಗಿ 
ಮುಂದೆ ಕೊಡುವವು. ಸದ್ಯಕ್ಕೆ ನೆನಪಿನಲ್ಲಿಡತಕ್ಕ ಸಂಗತಿಯೇನೆಂದರೆ, ಈ ಸಂಸ್ಥೆಗಳಿಂದ 


ಹೊರಡುವ ಮಾಸಪತ್ರಿಕೆಗಳನ್ನು ಸಂಶೋಧಕರು ಆದಷ್ಟು ಮಟ್ಟಿಗೆ 
ಸಂಗ್ರಹಿಸಬೇಕೆಂಬುದು. 

೧೮೭೨ ನೆಯ ಇಸವಿಯಲ್ಲಿ ಡಾ. ಬರ್ಗೆಸ್‌ ಎಂಬೊಬ್ಬ ವಿದ್ವಾಂಸರು 
ಇಂಡಿಯನ್‌ ಅಆಂಟಿಕ್ಟರಿ (Indian Antiquary)) ಎ೦ಬ ಸ್ವತಂತ್ರವಾದ 
ಮಾಸಪತ್ರಿಕೆಯನ್ನು ತೆಗೆದರು. ಆಗಿನಿಂದ ಪುರಾಣವಸ್ತು ಸಂಶೋಧನ ವಿಷಯಕವಾದ 
ಲೇಖಗಳೆಲ್ಲವೂ ಈ ಮಾಸಪತ್ರಿಕೆಯಲ್ಲಿಯೇ ಹೆಚ್ಚಾಗಿ ಬರುತ್ತಿವೆ. ಈ ಮಾಸಪತ್ರಿಕೆಯಲ್ಲಿ 
ಶಿಲಾಲಿಪಿ ಮುಂತಾದುವುಗಳ ವಿಷಯಕ್ಕೆ ಲೇಖಗಳು ಬಂದಂತ ಮಿಕ್ಕ ವಿಷಯಗಳ 
ಸಂಬಂಧದಿಂದಲೂ ಲೇಖಗಳು ಬರುತ್ತವೆ. ಅದರ ಲಿಪಿಗಳನ್ನು ಸಂಶೋಧಿಸುವ 
ಕೆಲಸವು ಬೆಳೆದುದರಿಂದ ಸರಕಾರದವರು ಈ ಇಂಡಿಯನ್‌ ಆಂಟಕ್ಟರಿ(Indian 
Antiquary) ಮಾಸಪತ್ರಿಕೆಯ ಜೊತೆಗೇ ಎಫಿಗ್ರಾಫಿಯಾ ಇಂಡಿಕಾ (Epigraphia 
Indica) ಎ೦ಬ ಸ್ವತಂತ್ರವಾದ ಪತ್ರಿಕೆಯನ್ನು ೧೮೯೧ನೆಯ ಇಸಿವಿಯಿಂದ 
ಹೊರಡಿಸಹತ್ತಿರುವರು. ಇದರಲ್ಲಿ ಕೇವಲ ಲಿಪಿಗಳೇ ದೊರೆಯುತ್ತವೆ. ಇವೆರಡು 
ಪತ್ರಿಕೆಗಳೂ ಇನ್ನೂನಡೆಯುತ್ತಿವೆ. ಇವು ಸಂಶೋಧಕರಿಗೆ ಅವಶ್ಯವಾದ ಪುಸ್ತಕಗಳು. 

ಮೈಸೂರು ಸರಕಾರದವರಂತೂ ತಮ್ಮ ಪ್ರಾಂತದ  ಶಿಲಾಲಿಪಿ 
ಮುಂತಾದುವುಗಳನ್ನು ಸಂಪೂರ್ಣವಾಗಿ ಸಂಶೋಧಿಸಿ ಅಚ್ಚು ಹಾಕಿದ್ದಾರೆ. ಈಗ ಒಟ್ಟು 
೧೨ ಪುಸ್ತಕಗಳು ಹೊರಬಿದ್ದಿವೆ. ಇದಲ್ಲದೆ, ಆ ಖಾತೆಯವರು ಪ್ರತಿ ವರುಷವೂ 
ಹೊಸಶೋಧಗಳನ್ನು ಮಾಡುತ್ತಿದ್ದಾರೆ. ಅವೆಲ್ಲಾ ಪುಸ್ತಕಗಳೂ ನಮ್ಮ ಇತಿಹಾಸಕ್ಕೆ 
ಸಂಬಂಧಪಟ್ಟವುಗಳೇ ಆಗಿರುವುದರಿಂದ ಅವೆಲ್ಲವೂ ಓದತಕ್ಕವೇ. 

ಇತ್ತಿತ್ತ ತಿರುವಾಂಕೂರು ಮತ್ತು ನಿಜಾಮ ಸರಕಾರದವರೂ ಈ ಪುರಾಣ ವಸ್ತು 
ಸ೦ಶೋಧನದ (4rheಂlಂgy) ಬೇರೆ ಖಾತೆಯನ್ನೇ ಏರ್ಪಡಿಸಿದ್ದಾರೆ. ನಿಜಾಮ 
ಇಲಾಖೆಯಲ್ಲಿಯ ಹೊಸದಾಗಿ ಈ ಸಂಬಂಧದಿಂದ ಒಂದು ಖಾತೆಯು 
ನಿರ್ಮಿತವಾಗಿದೆ. 


ಇನ್ನು ಈ ವಿಷಯವನ್ನು ನಮ್ಮ ಸರಕಾರದವರು ಹೇಗೆ ಕೈಕೊ೦ಡರೆ೦ಬುದನ್ನು 
ಇಲ್ಲಿಸ೦ಕ್ಷೇಪವಾಗಿ ಕೊಡುವೆವು. ಪುರಾಣ ವಸ್ತು ಸ೦ಶೋಧನಕ್ಕೆ (Archeology) Dr. 
Burgess ಇವರ ಇಂಪೀರಿಯಲ್‌ ಸೀರಿಸ್‌ (Imperial Series) ಮತ್ತು ಜನರಲ್‌ 
ಕನ್ನಿಂಗ್ಲಾಮ್‌ (General Cunningham) ಇವರ ಡಿಸ್ಟ್ರಿಕ್ಟ ರಿಪೋರ್ಟ್ಟ (District 
Reports) ಇವೇ ಮೊದಲನೆಯ ಪುಸ್ತಕಗಳು. ಆದರೆ ಡಾ| ಬರ್ಗೆಸ್‌ (Dr. Burgess) 
ಇವರು ಈ ವಿಷಯವನ್ನು ಸ೦ಶೋಧಿಸುವ ಉದ್ದೇಶದಿ೦ದಲೇ ನೇಮಿಸಲ್ಪಟ್ಟಿದ್ದರೂ, 
ಅವರು ಇಡೀ ಹಿಂದುಸ್ಥಾನದಲ್ಲಿ ಕೆಲಸ ಮಾಡಲಿಲ್ಲ ದಿ ಬುದ್ಧಿಸ್ಟ್‌ ಕೇವ್ವಸ್‌ ಆಫ್‌ 
ವೆಸ್ಟರ್ನ್‌ ಇಂಡಿಯಾ ಮತ್ತು ದಿ ಆ೦ಟಿಕ್ಟಿಟಿಸ್‌ ಆಫ್‌ ಬೀದರ್‌ ಆಂಡ ಔರಂಗಬಾದ 
ಡಿಸ್ಟ್ರಿಕ್ಟ್‌ (The Buddist Caves of Western India; The antiquities of 
Bidar and Aurangabad Districts) ಇವೇ ಮುಂತಾದ ಅವರ ಪುಸ್ತಕಗಳ 
ಮೇಲಿಂದ ನಾವು ಮೇಲೆ ಹೇಳಿದ್ದರ ಸತ್ಯತೆಯು ಕಂಡುಬರುವುದು. ಅವರ 
ರಿಪೋರ್ಟುಗಳು ಕಾಲಕಾಲಕ್ಕೆ ಹೊರಡುತ್ತಿರಲಿಲ್ಲ ಸಾಕಷ್ಟು ಸಲಕರಣೆಗಳು 
ಕೂಡಿದನ೦ತರ ಒಂದೊಂದು ಪುಸ್ತಕವು ಬೈಲಿಗೆ ಬರುತ್ತಿತ್ತು. ೧೮೭೪ನೇ ಇಸವಿಯಿಂದ 
೧೯೦೨ ಇಸವಿಯವರೆಗೆ ಅ೦ದರೆ ೨೯ ವರ್ಷಗಳಲ್ಲಿ೩೨ ಪುಸ್ತಕಗಳು ಹೊರಬಿದ್ದಿರುತ್ತವೆ. 
ಅದಕ್ಕೆ ವಾಲ್ಕುಮ್ಸ್‌ ಆಫ್‌ ದಿ ಇಂಪೀರಿಯಲ್‌ ಸಿರೀಸ್‌ (Volumes of the Imperial 
Series) ಎಂದೆನ್ನುತ್ತಾರೆ. ಒಮ್ಮೊಮ್ಮೆ ೫ ವರ್ಷಕ್ಕೊಮ್ಮೆ ಒ೦ದು ಪುಸ್ತಕವು ಹೊರಟಿತು. 
ಒಮ್ಮೊಮ್ಮೆ ಒಂದೇ ವರ್ಷದಲ್ಲಿ ೫ ಪುಸ್ತಕಗಳು ಹೊರಬಿದ್ದುವು. ಡಾ. ಬರ್ಗೆಸ್‌ (Dr. 
Burgess) ಇವರ ಜೊತೆಗೆ ಮತ್ತೆ ೯ ಜನರು ಕೆಲಸ ಮಾಡುವವರಿದ್ದರು. ಆದರೆ, ಈ ೩೨ 
ಪುಸ್ತಕಗಳಲ್ಲಿ ೧೯ ಪುಸ್ತಕಗಳನ್ನು ಡಾ. ಬರ್ಗೆಸ್‌ (Dr. Burgess) ಇವರೊಬ್ಬರೇ 
ಬರೆದಿರುತ್ತಾರೆ. 


ಜನರಲ್‌ ಕನಿ೦ಗಹ್ಯಾಮ್‌ (General Cunningham) ಇವರ ಡಿಸ್ಟ್ರಿಕ್ಟ್‌ 
ರಿಪೋರ್ಟುಗಳೆಂದರೆ, ಇವರು ತಮ್ಮ ಪ್ರವಾಸದಲ್ಲಿ ತೆಗೆದುಕೊಂಡ ಟಿಪ್ಪಣಿಗಳು. 
೧೮೬೨ರಿ೦ದ ೧೮೮೪ರ ವರೆಗೆ ಇ೦ಥ ರಿಪೋರ್ಟುಗಳು ಮುದ್ರಿಸಲ್ಪಟಿವೆ. ಇವು ಡಾ. 
ಬರ್ಗೆಸ್‌ (Dr. Burgess) ಇವರ ರಿಪೋರ್ಟುಗಳಿಗಿಂತ ಹೆಚ್ಚು ವಿಸ್ತ್ರತವಾಗಿರುತ್ತವೆ. 
ಆದರೆ ಇವರ ರಿಪೋರ್ಟಿಗಳೂ ಮಧ್ಯ ಮತ್ತು ಉತ್ತರ ಹಿಂದುಸ್ಥಾನಕ್ಕೆ 
ಸಂಬಂಧಿಸಿರುತ್ತವೆ. ಆದುದರಿಂದ ಕರ್ನಾಟಿಕದ ಇತಿಹಾಸದ ವಿಷಯವಾಗಿ 
ಪ್ರತ್ಯಕ್ಷವಾಗಿ ಏನೂ ಮಾಹಿತಿಯು ಈ ಬರ್ಗೆಸ್‌ ಮತ್ತು ಕನಿಂಗಹ್ಯಾಮ್‌ ಇವರ 
ರಿಪ್ಪೋರ್ಟುಗಳಲ್ಲಿ ಸಿಕ್ಕುವುದಿಲ್ಲ. 

ಸರಕಾರದವರು ಪುರಾತನ ವಸ್ತು ಸಂಶೋಧನದ ವಿಷಯಕ್ಕಾಗಿ ಎಲ್ಲಕ್ಕೂ 
ಮೊದಲು ಮಾಡಿದ ಪ್ರಯತ್ನವೇನೆಂದರೆ ೧೮೬೨ನೆಯ ಇಸವಿಯಲ್ಲಿ ಜನರಲ್‌ 
ಕನಿ೦ಗಹ್ಯಾಮ್‌ (Major General Cunningham) ಇವರನ್ನು ಡಾಯರೆಕ್ಟರ್‌ ಆಫ 


(EL 


ಆರ್ಕಿಆಲಾಜಿ (Director of archaeology) ಎ೦ಬ ಹುದ್ದೆಗೆ ನೇಮಿಸುವುದೇ. 
ಅಂದಿನಿಂದಲೇ ನಮ್ಮ ಸರಕಾರದ ಈ ಖಾತೆಗೆ ಪ್ರಾರಂಭವಾಗಿರುತ್ತದೆ. ಅವರನ್ನು 
ನೇಮಿಸುವಾಗ ಈ ಶಾಖೆಯನ್ನು ಶಾಶ್ವತವಾಗಿ ಇಡುವುದು ಸರಕಾರದವರ 
ಉದ್ದೇಶವಿರಲಿಲ್ಲವೆ೦ಬುದು ಈ ಮು೦ದಿನ ಉದ್ಗಾರಗಳ ಮೇಲಿಂದ ಗೊತ್ತಾಗುವುದು, 
“0 make an accurate description of such remains as most deserve 
notice with the history of them, so far as itis traceable, and record 
the traditions that are retained regarding them.” ಸಾರಾಂಶ:- 
“ಐತಿಹಾಸಿಕ ಅವಶೇಷಗಳನ್ನು ಅವುಗಳ ಇತಿಹಾಸ ಸಹಿತವಾಗಿ ಗೊತ್ತಿದ್ದ ಮಟ್ಟಿಗೆ 
ಚನ್ನಾಗಿ ವರ್ಣಿಸಿ ಅವುಗಳ ವಿಷಯಕ್ಕೆ ಪ್ರಚಲಿತವಿರುವ ದ೦ತಕಥೆಗಳನ್ನು 
ಸಂಗ್ರಹಿಸುವುದು” ಎ೦ದು ಸರಕಾರದವರು ಗೊತ್ತುಪಡಿಸಿದ್ದರು. ಆದರೆ ೧೮೬೨ರಿಂದ 


೧೮೮೧ರ ವರೆಗೆ ಕೆಲಸಮಾಡಿದರೂ ಈ ಕೆಲಸವು ಮುಗಿಯದಿದ್ದುದರಿ೦ದ ಆ ವರ್ಷ 
ಡಾಯರೆಕ್ಟರ್‌ ಜನರಲ್‌ ಆಫ್‌ ಆರ್ಕಿಆಲಾಜಿಕಲ್‌ ಸರ್ವೆ ಆಫ್‌ ಇಂಡಿಯಾ (Director 
General of Archaeological Survey of India) ಎಂಬುದೊಂದು ಹೊಸ 
ಹುದ್ದೆಯು ನಿರ್ಮಿತವಾಗಿ, ಅವನು ಮುಂದೆ ಹೇಳಿದಂತೆ ಕೆಲಸ ಮಾಡತಕ್ಕುದಂದು 
ಗೊತ್ತಾಯಿತು, ಅದೇನೆಂದರೆ “To superintend a complete Search over the 


whole country and make a systematic record and description of all 
architectural and other remains that are remarkable alike for their 
antiquity, or other beauty or their historical interest.” ಸಾರಾ೦ಶ:- 


ದೇಶದಲ್ಲೆಲ್ಲ ಸಂಚರಿಸಿ, ಪ್ರಾಚೀನತೆ, ಸೌಂದರ್ಯ, ಅಥವಾ ಐತಿಹಾಸಿಕ ಮಹತ್ವ 
ಇವುಗಳ ಬಗ್ಗೆ ಖ್ಯಾತಿಗೊ೦ಡಿರುವ, ಶಿಲ್ಪಕಲೆಯ ಮತ್ತು ಮಿಕ್ಕ ಅವಶೇಷಣಗಳನ್ನು 
ಸಂಗ್ರಹಿಸುವುದೂ ಚನ್ನಾಗಿ ಅವುಗಳ ವರ್ಣನೆಯನ್ನು ಬರೆಯುವುದೂ, ಆದರೆ ಈ 
ಮೇರೆಗೆ ಇಡೀ ಹಿ೦ದುಸ್ಥಾನದಲ್ಲಿ ಅವರು ಕೆಲಸ ಮಾಡಬೇಕೆ೦ದು ಗೊತ್ತಾದರೂ 
ಅವರು ಪ್ರಾಯಶಃ ಉತ್ತರ ಹಿ೦ದುಸ್ಥಾನದಲ್ಲಿ ಮಾತ್ರವೇ ಕೆಲಸ ಮಾಡಿರುತ್ತಾರೆ. 
ಮುಂಬಯಿ ಮದ್ರಾಸ ಇಲಾಖೆಗಳಲ್ಲಿ ೧೮೭೪ ನೆಯ ಇಸವಿಯವರೆಗೆ 
ಆರ್ಕಿಆಲಾಜಿಕಲ್‌ ಸರ್ವೆ(ಓಿ೦7೩6೦1೦810೩1 Survey)ಗೆ ಪ್ರಾರಂಭ ಆಗಲಿಲ್ಲ ಆಗ 
ಎಂದರೆ ೧೮೭೪ನೆಯ ಇಸವಿಯಲ್ಲಿ ಇವೆರಡೂ ಇಲಾಖೆಗಳು ಡಾ. ಬರ್ಗೆಸ್‌ (Dr. 
Burgess) ಇವರ ವಶಕ್ಕೆ ಪ್ರತ್ಯೇಕವಾಗಿಯೇ ಒಪ್ಪಿಸಲ್ಪಟ್ಟುವು. ಆಗ ಹಳೆಯ 
ಇಮಾರತುಗಳನ್ನು ರಕ್ಷಿಸುವುದು, ಅಥವಾ ದುರಸ್ತ ಮಾಡುವುದು ಇವರ 
ಕೆಲಸವಾಗಿರಲಿಲ್ಲ ಅದು ಪ್ರಾಂತಿಕ ಸರಕಾರದವರ ಕೆಲಸ ಎಂದು ಸರಕಾರದವರ 
ತಿಳುವಳಿಕೆಯಾಗಿತ್ತು. ಪ್ರಾಂತಿಕ ಸರಕಾರದವರ ಲಕ್ಷ್ಯದಲ್ಲಿ ಈ ಕಟ್ಟಡಗಳ ಸಂರಕ್ಷಣೆಯ 
ವಿಷಯವು ಚನ್ನಾಗಿ ಬರದುದೇನೂ ಆಶ್ಚರ್ಯವಲ್ಲ ಆದ್ದರಿ೦ದ, ದೊಡ್ಡ ದೊಡ್ಡ 
ಸುಂದರವಾದ ಕಟ್ಟಡಗಳು ಕೂಡ ಬಿದ್ದುಹೋಗಹತ್ತಿದುವು. ಈ ಮಾತು Lord Lytton 


ಇವರ ಲಕ್ಷ್ಯದಲ್ಲಿ ೧೮೭೮ ನೆಯ ಇಸವಿಯಲ್ಲಿ ಮೊದಲಿಗೆ ಬಂದಿತು. ಅವರು 
ಹೇಳಿದ್ದೇನೆಂದರೆ “The preservation of the National Antiquities and 


works of art ought not to be exclusively left to the charge of Local 
Governments, which may not always be alive to the importance of 


such a duty. Lieut. Governors who combine aesthetic culture with 


administrative energy are not likely to be very common and 1 can 
not conceive any claim upon the administrative initiative and 
financial resources of the supreme Government more essentially 
imperial than this.’ ಸಾರಾಂಶ:- “ರಾಷ್ಟ್ರೀಯ ಪುರಾತನ ವಸ್ತುಗಳನ್ನು 


ಸಂರಕ್ಷಿಸುವ ಕಾರ್ಯವನ್ನು ಸ್ಥಾನಿಕ ಸರಕಾರಗಳ ಕಡೆಗೆ ಒಪ್ಪಿಸುವುದು 
ಯೋಗ್ಯವಾಗಲಾರದು. ಯಾಕಂದರೆ, ಅವರಿಗೆ ಅವುಗಳ ಮಹತ್ವವು ಚನ್ನಾಗಿ ಲಕ್ಷ್ಯದಲ್ಲಿ 
ಬರುವ ಸಂಭವವಿಲ್ಲ. ಸೌಂದರ್ಯದ ಅಭಿರುಚಿ ರಾಜಕಾರಸ್ಥಾನದ ಶಕ್ತಿ ಇವೆರಡೂ 
ಉಳ್ಳ ಲೆಫ್ಟಿನೆಂಟ ಗವರ್ನರ ಜನರು ತೀರಕಡಿಮೆ. ಇದಲ್ಲದೆ, ಇದು ವರಿಷ್ಟ 
ಸರಕಾರದವರು ತಾವೇ ಕೈಕೊಂಡು ತಮ್ಮ ಹಣವನ್ನು ವೆಚ್ಚ ಮಾಡಿ ಮಾಡತಕ್ಕ 
ವಿಷಯವು.” ಇದರ ಪರಿಣಾಮವೇನಾಯಿತಂದರೆ- ಮುಂದೆ ಕ್ಯುರೇಟರ್‌ ಆಫ್‌ 
ಏನ್ನೆಂಟಿ ಮೊನ್ಯೂಮೆಂಟ್ಸ್‌ (Curator of ancient Monuments) ಎ೦ಬ 
ಅಧಿಕಾರಿಯು ನೇಮಿಸಲ್ಪಡಬೇಕೆಂದು ಹಿಂದುಸ್ಥಾನ ಸರಕಾರದವರು ಇಂಗ್ಗಂಡಿಗೆ 
ಸೂಚಿಸಿದರು. ಅದಕ್ಕೆ ಆಗ ಸೆಕ್ರಿಟಿರಿ ಆಫ್‌ ಸ್ಟೇಟ್‌ (Secretary of State) ಇವರು 
ಒಪ್ಪಲಿಲ್ಲ ಮುಂದೆ, ೧೮೯೧ನೆಯ ಇಸವಿಯಲ್ಲಿ ಮಾತ್ರ ಮೇಜರ್‌ ಕೋಲ್‌ (Major 
Kole RE.) ಇವರು ಕ್ಯುರೇಟರ್‌ ಆಫ್‌ ಏನ್ನೆಂಟಿ ಮಾನ್ಯುಮೆಂಟ್ಸ್‌ (Curator of 
ancient monuments) ಎ೦ಬ ಹುದ್ದೆಯ ಮೇಲೆ ಮೂರು ವರ್ಷಗಳ ಮಟ್ಟಿಗೆ 
ನೇಮಕವಾದರು. ಅವರು ತಮ್ಮ ಕೆಲಸವನ್ನು ಮೂರು ಪುಸ್ತಕಗಳ ರೂಪದಿಂದ 
ಪ್ರಕಟಿಸಿದರು. ಅವಕ್ಕೆ ಮೇಜರ್‌ ಕೋಲ್‌ ಇವರ ಮೂರು ವಾಲ್ಯೂಮಗಳು (Major 


Kole's three volumes) ಎಂದೆನ್ನುತ್ತಾರೆ. ಇದಲ್ಲದೆ, ಪ್ರಿರುರ್ವೇಶನ್‌ ಆಫ್‌ 
ನ್ಯಾಶನಲ್‌ ಮೊನ್ಯುಮೆಂಟ್ಸ್‌ ಇನ್‌ ಇಂಡಿಯಾ (Preservation of National 
monuments in India) ಎ೦ಬ ರಿಪೋರ್ಟುಗಳನ್ನು ಬರೆದರು. ಈ ರಿಪೋರ್ಟುಗಳು 
ಬಹಳ ಮಹತ್ವವುಳ್ಳವುಗಳಾಗಿವೆ. 

೧೮೯೫ ನೆಯ ಇಸವಿಯಲ್ಲಿ ಜನರಲ್‌ ಕನಿಂಗಹ್ಯಾಮ್‌ (General 
Cunningham) ಇವರು ಕೆಲಸದಿಂದ ನಿವೃತ್ತರಾದರು. ಆಗ ಡಾ. ಬರ್ಗೆಸ್‌ (D.. 
Burgess) ಇವರು ಆ ಸ್ಥಳಕ್ಕೆ ನೇಮಿಸಲ್ಪಟ್ಟರು. ಆಗ ಒಟ್ಟು ಐದು ಸರ್ವೆ ಕ್ಷೇತ್ರಗಳು 
ಮಾಡಲ್ಪಟ್ಟುವು, (೧) ಮದ್ರಾಸ, (೨) ಮುಂಬಯಿ, (೩) ಪಂಜಾಬ (ಸಿಂಧ ಮತ್ತು 
ರಜಪುತಸ್ಥಾನ ಸಹಿತ), (೪) ವಾಯುವ್ಯಪ್ರಾ೦ತ (ಮಧ್ಯ ಪ್ರಾಂತ ಸಹಿತ), (೫) ಬಂಗಾಲ 
(ಅಸಾಮಸಹಿತ). 

ಇಷ್ಟಾದರೂ ಈ ಖಾತೆಯನ್ನು ಕಾಯಂ ಮಾಡುವ ವಿಚಾರವು ಸ್ಥಿರವಾಗಿರಲಿಲ್ಲ. 
ಡಾ. ಹೂಲ್‌ರು(Dr. 10100) ಎಂಬವರು ೧೮೮೫ ನೆಯ ಇಸವಿಯಲ್ಲಿಎಪಿಗ್ರಾಫಿಸ್ಟ 
(Epigraphist) ಅ೦ದರೆ ಶಿಲಾಲಿಪಿಗಳ ಶೋಧನ ಕೆಲಸಕ್ಕೆ ನೇಮಿಸಲ್ಪಟ್ಟಿದ್ದರು. ಆದರೆ 
೧೮೮೯ನೆಯ ಇಸವಿಯಲ್ಲಿ ಅವರು ಕೆಲಸದಿ೦ದ ನಿವೃತ್ತರಾದೊಡನೆಯೇ ಈ 
ಖಾತೆಯಲ್ಲಿ ಅವ್ಯವಸ್ಥೆಯಾಯಿತು. ಏಕೆ೦ದರೆ, ಅದೇ ಕಾಲಕ್ಕೆ ಸರಕಾರದವರು ಖರ್ಚು 
ಕಡಿಮೆ ಮಾಡುವ ಧೋರಣವನ್ನು ಸ್ವೀಕರಿಸಿದ್ದರು. ಆದ್ಧರಿಂದ ಡಾಯರೆಕ್ಟರ್‌ ಜನರಲ್‌ 
ಆಫ್‌ ಆರ್ಕಿಆಲಾಜಿ (Director General of archaeology)ಯ ಹುದ್ದೆಗೆ 
ಯಾರನ್ನೂ ನೇಮಿಸಲೇ ಇಲ್ಲ ಆದ್ದರಿ೦ದ ೧೮೯೦ರಿಂದ ೯೫ರ ವರೆಗೆ ಈ ಖಾತೆಯಲ್ಲಿ 
ವಿಶೇಷ ಕೆಲಸವೇನೂ ಆಗಲಿಲ್ಲ 

೧೮೯೫ನೆಯ ಇಸವಿಯಲ್ಲಿಪುನಃ ವಿಚಾರ ನಡೆಯಿತು. ಮೂರು ವರ್ಷ ವಿಚಾರ 
ನಡೆದು, ೧೮೯೭ ನೆಯ ಇಸವಿಯಲ್ಲಿಕಾನ್ಸರ್ವೆಶನ್‌ (೧೦೫5677೩೦0೫) ಎ೦ದರೆ ಕಟ್ಟಡ 


ಮುಂತಾದವುಗಳನ್ನು ರಕ್ಷಿಸುವ ಕೆಲಸವು ರೀಸರ್ಚ್‌(Research) ಎಂದರೆ ಹೊಸ 
ಶೋಧಕ್ಕಿಂತ ಮಹತ್ವದ ಕೆಲಸವೆಂದು ನಿರ್ಧರಿಸಲ್ಪಟ್ಟಿತು. ಆಗ ಪುನಃ ಐದು ಸರ್ವೇ 
ಕ್ಷೇತ್ರಗಳು ಏರ್ಪಟ್ಟುವು. (೧) ಮದ್ರಾಸ (ಕೊಡಗು ಸಹಿತ), (೨) ಮುಂಬಯಿ (ಸಿಂಧ 
ಮತ್ತು ವರ್ಹಾಡ ಸಹಿತ), (೩) ಪಂಜಾಬ (ಬಲೂಚಿಸ್ಥಾನ ಅಜಮೀರ ಇವುಗಳು ಸಹಿತ), 
(೪) ವಾಯವ್ಯ ಪ್ರಾಂತ (ಮಧ್ಯ ಪ್ರಾಂತಸಹಿತ), (೫) ಬಂಗಾಲ (ಅಸಾಮ ಸಹಿತ) ಈ 
ಇಲಾಖೆಗಳೇ ಇನ್ನೂ ಇರುತ್ತವೆ. ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥನ ವೇತನವು 
ಹಿಂದುಸ್ಥಾನ ಸರಕಾರದಿ೦ದ ಕೊಡಲ್ಪಡುತ್ತದೆ. ಆದರೆ ಅವನು ಪ್ರಾಂತಿಕ ಸರಕಾರಕ್ಕೆ 
ತಾಬೇದಾರನಾಗಿರುತ್ತಾನೆ. 

೧೯೦೨ನೆಯ ಇಸವಿಯಲ್ಲಿ ಲಾರ್ಡ ಕರ್ರುನರು ಈ ವಿಷಯದಲ್ಲಿ ಒಂದು 
ಹೊಸ ಘಟನೆಯನ್ನು ಸಿದ್ಧ ಮಾಡಿದಾಗ ಡಾಯರೇಕ್ಷರ ಜನರಲ್‌ (Director 
General) ರವರು ಐದು ವರ್ಷಗಳವರೆಗೆ ನೇಮಿಸಲ್ಪಟ್ಟರು. ಇಷ್ಟು ದಿವಸ ದೇಶಿ 
ಸಂಸ್ಥಾನಗಳನ್ನು ಈ ಕಾರ್ಯಕ್ಷೇತ್ರದಲ್ಲಿ ಸೇರಿಸಿರಲಿಲ್ಲ ಆದರೆ ೧೯೦೧ ನೆಯ ಜೂನ 
೪ರಲ್ಲಿ ಹೊಸ ಹುಕುಮು ಹೊರಟು ದೇಶೀ ಸಂಸ್ಥಾನಗಳೂ ಈ ಖಾತೆಗೆ 
ಕೂಡಿಸಲ್ಪಟ್ಟುವು. ೧೯೦೨-೩ರಲ್ಲಿ ಆರ್ಕಿಆಲಾಜಿಕಲ್‌ ಸರ್ವೆ ಆಫ್‌ ಇ೦ಡಿಯ ವಾರ್ಷಿಕ 
ರಿಪೋರ್ಟು (Archaeological Survey of India, Annual Reports) ಗಳು 
ಪ್ರಾರಂಭವಾದವು. ಮೊದಲನೆಯ ರಿಪೋರ್ಟು ಅಂದರೆ ೧೯೦೨-೩ ನೇ ಇಸವಿಯ 
ರಿಪೋರ್ಟು ೧೯೦೪ರಲ್ಲಿ ಮುದ್ರಿತವಾಗಿರುತ್ತದೆ. ಆಗಿನಿಂದ ಈ ರಿಪೋರ್ಟುಗಳು 
ಪ್ರತಿವರ್ಷ ಹೊರಡುತ್ತಿದ್ದು ಇದರಲ್ಲಿ ಇಡೀ ಹಿಂದುಸ್ಥಾನದಲ್ಲಿ ಆಯಾ ವರ್ಷದಲ್ಲಿ ಆದ 
ಕೆಲಸದ ಮಾಹಿತಿಯು ಸಂಗ್ರಹಿಸಲ್ಪಟ್ಟಿರುವುದರಿ೦ದ ಈ ರಿಪೋರ್ಟುಗಳು ಬಹಳ 
ಮಹತ್ವವುಳ್ಳವುಗಳಾಗಿವೆ. ಇದಲ್ಲದೆ, ಪ್ರತಿಯೊಂದು ಇಲಾಖೆಯವರು ತಮ್ಮತಮ್ಮ ಚಿಕ್ಕ 
ಚಿಕ್ಕ ರಿಪೋರ್ಟುಗಳನ್ನು ಮುದ್ರಿಸುತ್ತಿರುವರು. ಈ ವಿಷಯದಲ್ಲಿ ಲಾರ್ಡ ಕರ್ರುನ 
ಸಾಹೇಬರು ತೆಗೆದ ಉದ್ದಾರಗಳು ಲಕ್ಷ ದಲ್ಲಿಡತಕ್ಕವಾಗಿವೆ. ಅವೇನೆಂದರೆ-- 


“It is in the exploration and study of purely Indian remains, 
in the probing of archaic mounds, in the excavation of old Indian 
cities, and in the copying and reading of ancient inscriptions that a 
good deal of Indian History is known to us, and can be read by all, 


but a curtain of dark and romantic mystery hangs over the earlier 
chapters, of which we are only slowly beginning to lift the corners.” 


ಸಾರಾಂಶ:- ಐತಿಹಾಸಿಕ ಅವಶೇಷಗಳನ್ನೂ ಕೃತ್ರಿಮದಿನ್ನೆಗಳನ್ನೂ ಸಂಶೋಧಿಸಿ 
ಅಭ್ಯಾಸ ಮಾಡುವುದರಿಂದಲೂ ಪುರಾತನ ಪಟ್ಟಣಗಳನ್ನು ಅಗಿದು 
ನೋಡುವುದರಿಂದಲೂ ಶಿಲಾಲಿಪಿಗಳನ್ನು ಮುದ್ರಿಸಿ ಅವನ್ನು ಓದಿ 
ತಿಳಿದುಕೊಳ್ಳುವುದರಿ೦ದಲೂ ನಮಗೆ ಹಿಂದುಸ್ಥಾನ ದೇಶದ ಎಷ್ಟೋ ಇತಿಹಾಸವು 
ಗೊತ್ತಾಗಿದೆ, ಮತ್ತು ಇನ್ನೂ ಹೆಚ್ಚಿಗೆ ಗೊತ್ತಾಗುವ ಸ೦ಭವವಿದೆ. ತೀರ ಪ್ರಾಚೀನ 
ಸಂಗತಿಗಳ ಮೇಲೆ ಇನ್ನೂ ಬಲವಾದ ಕಟ್ಟು ಕಥೆಗಳ ಮುಸುಕಿನ ತೆರೆಯು ಬಿದ್ದಿದೆ. 
ಈಗೀಗ ಮಾತ್ರ ಆ ಮುಸುಕಿನ ತೆರೆಯ ಮೂಲಿಗಳೇನೋ ತೆರೆಯಲಾರಂಭಿಸಿವೆ.” 
ಇದೇ ವಿಷಯವಾಗಿ ಅವರು ಮತ್ತೂ ಹೇಳಿರುವುದೇನೆ೦ದರೆ “We have a duty to 
our fore-runners as well as to our contemporaries, and to our 
descendents-nay-our duty to the two latter classes in itself 
demands, the recognition of an obligation to the former, since we 
are the custodians of our own age, of that which has been 
bequeathed to us by an earlier, and since posterity will rightly 
blame us, if owing to our neglect, they failed to reap the same 
advantages, that we have been privileged to enjoy; more-over, how 


can we expect at the hands of futurity any consideration for the 


productions, of our own time-if indeed any are worthy of such- 
unless we have ourselves shown alike respect to the hand-work of 
our predecessors. ಸಾರಾಂಶ: - ನಮ್ಮ ಪೂರ್ವಜರ, ಸರೀಕದವರ ಮತ್ತು 
ವಂಶಜರ ಸಂಬಂಧದಿಂದ ನಾವು ಮಾಡತಕ್ಕದ್ದೊಂದು ಕರ್ತವ್ಯವಿದೆ - ಅಲ್ಪ ಕೊನೆಯ 
ಕೊನೆಯ ಇಬ್ಬರ ವಿಷಯವಾಗಿ ನಾವು ಮಾಡಬೇಕಾಗಿರುವ ಕರ್ತವ್ಯವೇ ನಾವು ನಮ್ಮ 
ಪೂರ್ವಜರ ವಿಷಯವಾಗಿ ಮಾಡತಕ್ಕ ಕರ್ತವ್ಯವಾವುದೆಂಬುದನ್ನು 
ತೋರಿಸಿಕೊಡುತ್ತದೆ. ಯಾಕಂದರೆ, ನಮ್ಮ ಹಿಂದಿನವರು ಮಾಡಿದ ಕೆಲಸಗಳ 
ಇಡಿಗಂಟು ನಮ್ಮ ಕಡೆಗೆ ಬಂದಿರುತ್ತದೆ. ಅದನ್ನು ನಾವು ಯೋಗ್ಯ ರೀತಿಯಿಂದ ನಮ್ಮ 
ವಂಶಜರಿಗೆ ಒಪ್ಪಿಸದಿದ್ದ ಮೂಲಕ ನಾವು ಅನುಭೋಗಿಸುವ ಅದರ ಲಾಭಗಳಿಗೆ 
ಅವರು ಎರವಾದರೆ ಆ ದೋಷಕ್ಕೆ ನಾವು ಪಾತ್ರರಲ್ಲವೆ? ಇದೂ ಅಲ್ಲದೆ, ನಾವೇ ನಮ್ಮ 
ಪೂರ್ವಜರ ಕೃತಿಗಳ ಬಗ್ಗೆ ಯೋಗ್ಯವಾದ ಅಭಿಮಾನವನ್ನು ತಾಳದಿದ್ದರೆ ನಮ್ಮ ಕೃತಿಗಳ 
ಬಗ್ಗೆ (ಅಂಥ ಅಭಿಮಾನ ತಾಳಲಿಕ್ಕೆ ಯೋಗ್ಯವಾದವುಗಳು ಇದ್ದರೆ) ನಮ್ಮ ವಂಶಜರು 
ಅಭಿಮಾನ ತಾಳಿಯಾರೆಂದು ಆಶಿಸುವುದು ಹೇಗೆ? 

ಈ ಪ್ರಕಾರವಾಗಿ, ಇತಿಹಾಸದ ಬಗ್ಗೆ ಯಾವ ಸಂಸ್ಥೆಗಳು ಹಿಂದಕ್ಕೆ ಪ್ರಯತ್ನ 
ಪಟ್ಟಿವೆಂಬುದನ್ನೂ ಈಗ ಯಾವುವು ಪ್ರಯತ್ನ ಪಡುತ್ತಿರುವುವೆಂಬುದನ್ನೂ ಹೇಳಿದೆವು. 

ಇನ್ನು ಇವರ ಪ್ರಯತ್ನಗಳ ಪರಿಣಾಮವು ಏನಾಗಿರುವದೆ೦ಬದರ ವಿಷಯಕ್ಕೆ 
ಕರ್ನಾಟಿಕಕ್ಕೆ ಸಂಬಂಧಿಸಿದ ಸಂಗತಿಗಳನ್ನಷ್ಟೇ ವಿಶೇಷವಾಗಿ ಹೇಳುವೆವು. ಈ 
ವಿಷಯವಾಗಿ ಎಲ್ಲಕ್ಕೂ ಮೊದಲು ವಿಶೇಷವಾಗಿ ಪ್ರಯತ್ನ ಮಾಡಿದವರೆಂದರೆ ಸರ್‌ 
ಜೇಮ್ಸ್‌ ಫರ್ಗ್ಯೂಸನ್‌ (೧೮೦೮-೧೮೮೬) ಎಂಬವರು. ಇವರು ೧೮೩೪ ನೆಯ 
ಇಸವಿಯಿಂದ ೧೮೪೫ರವರೆಗೆ ಹಿ೦ದುಸ್ಥಾನದಲ್ಲೆಲ್ಲ ತಿರುಗಾಡಿ, ಗುಡ್ಡದಲ್ಲಿ ಕೊರೆದ 
ಗುಡಿಗಳನ್ನೂ ಮಿಕ್ಕ ಕಟ್ಟಡಗಳನ್ನೂ ಶಾಸ್ತ್ರೀಯ ರೀತಿಯಿ೦ದ ಶೋಧನ ಮಾಡಿದರು. 
ಕೇವಲ ಇತಿಹಾಸದೃಷ್ಟಿಯಿ೦ದಲ್ಲದಿದ್ದರೂ ಶಿಲ್ಪಶಾಸ್ತ್ರದೃಷ್ಟಿಯಿ೦ದ ಇವರು ಇವುಗಳನ್ನು 


ಅವಲೋಕಿಸಿ, ಪುಸ್ತಕವನ್ನುಬರೆದರು. ಇವರು ನೋಡದೆ ಇದ್ದಕಟ್ಟಡಗಳೇ ಇಲ್ಲ ರೇಲ್ವೆ 
ಸ್ಟೇಶನದಿ೦ದ ಬಹು ದೂರದಲ್ಲಿರುವ ಹಳ್ಳಿ ಹಳ್ಳಿಗಳಲ್ಲಿ ಸಹ ಹೋಗಿ ಇವರು ಕಟ್ಟಡಗಳ 
ಚಿತ್ರವನ್ನು ತೆಗೆದುಕೊ೦ಡು, ಅದರಿಂದ ಇತಿಹಾಸಕ್ಕೆ ಹೇಗೆ 
ಸಹಾಯವಾಗುತ್ತದೆ೦ಬುದನ್ನು ಸಪ್ರಮಾಣವಾಗಿ ತೋರಿಸಿಕೊಟ್ಟಿರುವರು. ಇವರು 
ಕರ್ನಾಟಕದಲ್ಲಿ ಬಾದಾಮಿ, ಐಹೊಳೆ, ಪಟ್ಟಿದಕಲ್ಪ ಲಕ್ಕುಂಡಿ, ಇಟಗಿ ಮುಂತಾದ 
ಅನೇಕ ಸ್ಥಳಗಳನ್ನು ನೋಡಿ ಅಲ್ಲಿಯ ಕಟ್ಟಿಡಗಳನ್ನು ವರ್ಗೀಕರಿಸಿದ್ದಾರೆ. ಇವರ 
ಶೋಧದಿ೦ದಲೇ ಹುರುಪುಗೊ೦ಡು ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯವರು, 
ಇಂಗ್ಲೆಂಡಿನಲ್ಲಿಯ ಕೋರ್ಟ ಆಫ ಡಾಯರೇಕ್ಷರರಿಗೆ ಬರೆದು ಅಜ೦ತಾಗವಿಯೊಳಗಿನ 
ಚಿತ್ರಗಳನ್ನು ತೆಗೆಯಲಿಕ್ಕೆ ಹಚ್ಚಿದರು. ಆಮೇರೆಗೆ ರಾಬರ್ಟಗಿಲ್‌ ಎ೦ಬವರು ೧೨ ವರ್ಷ 
ಶ್ರಮಪಟ್ಟು ಅಜ೦ತೆಯೊಳಗಿನ ಚಿತ್ರಗಳನ್ನು ನಕ್ಷೆ ತೆಗೆದುಕೊ೦ಡರು. ಆದರೆ ಕನ್ನಡಿಗರ 
ದುರ್ದೈವದಿಂದ ಅವೆಲ್ಲವೂ ೧೮೫೬ ನೆಯ ದಿಶೆ೦ಬರ ತಿಂಗಳಲ್ಲಿ ಕ್ರಿಸ್ಟಲ ಪ್ಯಾಲೇಸಿಗೆ 
ಬೆಂಕಿ ಹತ್ತಿ ಸುಟ್ಟು ಹೋದುವು. ೧೮೪೮ ನೆಯ ಇಸವಿಯಲ್ಲಿ ಡಾ. ವುಯಿಲಸನ 
ಎಂಬವರ ಅಧ್ಯಕ್ಷತೆಯಲ್ಲಿ ಕೇವ್ಹ ಟೆ೦ಪಲ್‌ ಕಮಿಶನ್‌ (Cave temple 
Commission) ನೇಮಿಸಲ್ಪಟ್ಟಿತು. ಈ ಕಮಿಶನದವರು, ೧೮೫೦-೫೨ ಇಸವಿಗಳಲ್ಲಿ 
ಪಶ್ಚಿಮ ಹಿ೦ದುಸ್ಥಾನದಲ್ಲಿರುವ ಬೌದ್ಧರ ಬ್ರಾಹ್ಮಣರ ಮತ್ತು ಜೈನರ ಗವಿಗುಡಿಗಳ ಮತ್ತು 
ಮಠಗಳ ಅವಶೇಷಗಳ ವಿಷಯಕ್ಕೆ (Two memoirs of the cave temples and 


monastries and other ancient Buddhest Brahmanical and Jain 
Remains of Western India) ಎ೦ಬೆರಡು ಪುಸ್ತಕಗಳನ್ನು ಪ್ರಸಿದ್ದ ಪಡಿಸಿದರು. 


ಮುಂದೆ ಸರ್‌ ಬಾರ್ಟಲ್‌ ಪ್ರೀರ್‌ (Sir Bartle Frere) ಇವರು ಮುಂಬಯಿ 
ಗವರ್ನರರಿದ್ದಾಗ ಇತ್ತ ಕಡೆಯ ಚಿತ್ರಗಳ ತಸವೀರು ತೆಗೆಯುವುದಕ್ಕಾಗಿ ಒಂದು 
ಕಮಿಟಿಯು ನೇಮಿಸಲ್ಪಟ್ಟಿತು. ಈ ಕಮಿಟಿಯವರು ಡಾ. ಫರ್ಗ್ಯುಸನ ಇವರ 
ಸಹಾಯದಿಂದ ಮೂರು ಪುಸ್ತಕಗಳನ್ನು ತೆಗೆದರು. ಅವು ಯಾವುವೆಂದರೆ (೧) 


ಅಹಮ್ಮದಾಬಾದ, (೨) ಬಿಜಾಪುರ (4) ಮೈಸೂರ ಮತ್ತು ಧಾರವಾಡ. ಡಾ. ಫರ್ಗ್ಯುಸನ 
ಇವರಿಗೆ ಸರಕಾರದವರ ಸಹಾಯವು ಇರಲಿಲ್ಲ. ಆದರೂ ಇವರು ಇಷ್ಟು ವಿಲಕ್ಷಣವಾದ 
ಕೆಲಸವನ್ನು ಮಾಡಿದುದು ನಿಜವಾಗಿಯೇ ಆಶ್ಚರ್ಯಕರವಾದ ಸಂಗತಿಯು. ಇವರು 
ಬರೆದ “ಶಿಲ್ಪಕಲೆಯ ಇತಿಹಾಸ” (“11156017 of Architecture”) ಎ೦ಬುದು ಈ 
ಹೊತ್ತಿಗೂ ಪ್ರಮಾಣ ಗ್ರ೦ಥವಾಗಿ ಕೂತಿದೆ. ಸುಮಾರು ೬೦ ವರ್ಷಗಳ ಕೆಳಗೆ ಎಮ್‌. 
ವಿವೆನ್‌ ಡಿ ಸೇಂಟ್‌ ಮಾರ್ಟಿನ್‌ (14. Vivien De St Martin) ಎ೦ಬವನು 
ಹುಏನತ್ನಾ೦ಗನು ಹಿಂದುಸ್ಥಾನದಲ್ಲಿ ಯಾವ ಹಾದಿಯಿಂದ ಪ್ರವಾಸ 
ಮಾಡಿದನೆಂಬುದನ್ನು ಅವನ ಪುಸ್ತಕದ ಮೇಲಿಂದ ಗೊತ್ತು ಹಚ್ಚಿದನು. ಮುಂದೆ ಪ್ರೊ. 
ವುಯಿಲ್ಲನ್‌, (Prof. Wilson) ಕರ್ನಲ್‌ ಯೂಲ್‌ (601 Yule) ಮತ್ತು ಜನರಲ್‌ 
ಕನಿಂಗಹ್ಯಾಮ್‌ (General Cunningham) ಮುಂತಾದವರೂ ಈ ವಿಷಯದಲ್ಲಿ 
ಸುಧಾರಣೆಮಾಡಿದರು. 

ಆದರೆ ಹೀಗೆ ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ವಿರಳವಾಗಿ 
ನಡೆದಿದ್ದರೂ ಈ ವಿಷಯವನ್ನು ಕ್ರಮವಾಗಿ ಅಭ್ಯಾಸಮಾಡುವುದಕ್ಕೆ ೧೮೭೨ನೆಯ 
ಇಸವಿಯಲ್ಲಿ ಡಾ. ಬರ್ಗೆಸ್‌ (Dr. 80/8655) ಇವರು ಇಂಡಿಯನ್‌ ಎಂಟಿಕ್ಟರಿ (Indian 
Antiquary) ಎ೦ಬ ಮಾಸಪತ್ರಿಕೆಯನ್ನು ತೆಗೆದಂದಿನಿಂದ ಪ್ರಾರಂಭವಾಯಿತೆಂದು 
ಹೇಳಬಹುದು. ಡಾ. ಬರ್ಗೆಸ್‌ (Dr. Burgess) ಇವರು ೧೩ ವರ್ಷ ಆ 
ಮಾಸಪತ್ರಿಕೆಯನ್ನು ನಡಿಸಿದರು. ಈ ಅವಧಿಯಲ್ಲಿ ಸುಮಾರು ೨೬೦ ಶಿಲಾಲಿಪಿಗಳು 
ಮುದ್ರಿಸಲ್ಪಟ್ಟಿವೆ. ಮುಂದೆ ಡಾ. ಫ್ಲೀಟ್‌ (Dr. ೫1660 ಮತ್ತು ಸರ್‌ ರಿಚಾರ್ಡ್‌ ಟೆ೦ಪಲ್‌ 
(Sir Richard Temple) ಇವರು ಅದಕ್ಕೆ ಸಂಪಾದಕರಾದರು. 

೧೮೭೪ನೆಯ ಇಸವಿಯಲ್ಲಿ ಮುಂಬಯಿ ಇಲಾಖೆಯ ಆರ್ಕಿಯಾಲಾಜಿಕಲ 
ಸರ್ವೆಗೆ ಪ್ರಾರಂಭವಾಗಿ ಬಾದಾಮಿ, ಐಹೊಳೆ, ಪಟ್ಟಿದಕಲ್ಲ ಮು೦ತಾದ ಸ್ಥಳಗಳಲ್ಲಿಯ 


೫೬ ಚಿತ್ರಗಳುಳ್ಳ ರಿಪೋರ್ಟು ಮುದ್ರಿತವಾಯಿತು. ೧೮೮೯ನೆಯ ಇಸವಿಯಲ್ವಿ 
ವೇರೂಳ, ಅಜಂತಾ, ಕಾರ್ಲೆ, ಕಾನ್ಜೆರಿ, ಜುನ್ನರ, ಭಾಜಾ ಮುಂತಾದ ಸ್ಥಳಗಳಲ್ಲಿಯ 
ಗುಡಿಗಳ ವಿವರವುಳ್ಳ ಒ೦ದು ಪುಸ್ತಕವು ಹೊರಡಿಸಲ್ಪಟ್ಟಿತು. ೧೮೯೬ನೆಯ ಇಸಿವಿಯಲ್ಲಿ 
ಬಳ್ಳಾರಿ ಜಿಲ್ಲೆಯಲ್ಲಿಯ ಚಾಲುಕ್ಕರ ಗುಡಿಗಳ ವಿಷಯಕ್ಕೆ ೧೧೪ ಪ್ಲೇಟಿಗಳುಳ್ಳ ಒಂದು 
ರಿಪೋರ್ಟು ಮುದ್ರಿತವಾಗಿದೆ. ೧೮೯೭ನೆಯ ಇಸವಿಯಲ್ಲಿ ಮಿ. ಕೌರುನ್ಸ್‌ (Mr. 
Cousens) ಇವರು ಮುಂಬಯಿ ಇಲಾಖೆಯಲ್ಲಿಯ “ಮೊನ್ಯುಮಂಟಲ್‌ 
ಆ್ಯಂಟಿಕ್ಟಟೀಜ್‌” (Monumental Antiquities) ಎ೦ಬ ಹೊಸ ಪಟ್ಟಿಯನ್ನು 
ತಯಾರಿಸಿದ್ದಾರೆ. ಅವರು ಇದೇ ವಿಷಯವಾಗಿ ಹೊಸದೊಂದು ಪುಸ್ತಕವನ್ನು ಬರೆಯ 
ಹತ್ತಿದ್ದಾರೆ. ಅಜಂತಾ ಗವಿಯಲ್ಲಿಯ ಚಿತ್ರಗಳು ೧೮೬ನೆಯ ಇಸವಿಯಲ್ಲಿಸುಟ್ಟುಹೋದ 
ಸಂಗತಿಯನ್ನು ನಾವು ಮೇಲೆ ತಿಳಿಸಿರುವೆವಷ್ಟೆ ಆದರೆ ಮುಂದೆ ಪುನಃ ಜಾನ್‌ ಗ್ರಿಫಿಥ್‌ 
(ohn Grifಿith) ಎಂಬವರು ಪುನಃ ಅವುಗಳನ್ನು ಪರಿಶ್ರಮಪಟ್ಟು 
ತೆಗೆದುಕೊಂಡಿದ್ದರು. ಆದರೆ ನಮ್ಮ ಕಡುತರವಾದ ದುರ್ದೈವದಿಂದ ಅವರು 
ತಗೆದುಕೊ೦ಡ ೩೩೪ ಚಿತ್ರಗಳಲ್ಲಿ ೧೭೫ ಚಿಕ್ಕ ದೊಡ್ಡ ಚಿತ್ರಗಳು ನಾಶವಾದವು, ಇಲ್ಲವೆ 
ಕೆಟ್ಟು ಹೋದವು. ಇತ್ತ ಕಡೆಗೆ ಮಿ. ಗ್ರಿಫಿಥ್‌ (Mr. 618803) ಇವರು ೧೫೯ 
ಪ್ಲೇಟುಗಳುಳ್ಳ ಆ ವಿಷಯಕವಾದ ಒಂದು ಪುಸ್ತಕವನ್ನು ಮುದ್ರಿಸಿದ್ದಾರೆ. 

೧೮೭೨ನೆಯ ಇಸವಿಯಲ್ಲಿ ಇಂಡಿಯನ್‌ ಆಂ೦ಟಿಕ್ಟರಿ (Indian Antiquary) 
ಎಂಬ ಮಾಸಪತ್ರಿಕೆಯನ್ನುಡಾ. ಬರ್ಗೆಸ್‌ (Dr. Burgess) ಇವರು ಪ್ರಾರಂಭಮಾಡುವ 
ಪೂರ್ವದಲ್ಲಿ ಬಹುಶಃ ಲಿಪಿಗಳನ್ನು ಎಲ್ಲ ರಾಯಲ್‌ ಏಶಿಯಾಟಿಕ್‌ ಸೊಸೈಟಿಯ 
ಮುಂಬಯಿ ಶಾಖೆ (Bombay Branch of the Royal Asiatic Society)ಯವರೇ 
ಮುದ್ರಿಸಿರುತ್ತಾರೆ೦ದು ಹೇಳಿರುವವಷ್ಟೆ. ಅವರು ಮುದ್ರಿಸಿರುವ ಲೇಖಗಳ ವಿವರವನ್ನು 
ಇಲ್ಲಿ ಕೊಡುವೆವು. ಮುಂಬಯಿ ಇಲಾಖೆಯಲ್ಲಿ ಎಲ್ಲಕ್ಕೂ ಪುರಾತನ ಲಿಪಿಗಳೆಂದರೆ 


ಅಶೋಕನ ಜುನಾಗಡದಲ್ಲಿಯ ಲಿಪಿಗಳು (ಕ್ರಿ.ಶ.ಪೂ. ೨೪೫). ಅವು ಒಂದನೇ 
ಸ೦ಪುಟದಲ್ಲಿ ಮುದ್ರಿತವಾಗಿವೆ. ಅನ೦ತರದ ಲಿಪಿಗಳೆ೦ದರೆ, ಗುಡ್ಡದ ಗವಿಯೊಳಗಿನ 
ಲಿಪಿಗಳು. ಈ ಲಿಪಿಗಳು ಶಾತವಾಹನ ಅಥವಾ ಶಾಲಿವಾಹನ ಮನೆತನಕ್ಕೆ 
ಸಂಬಂಧಿಸಿರುತ್ತವೆ. ಇವು ನಾಸಿಕ, ಕಾರ್ಲೆ, ನಾನಘಾಟ, ಕಾನ್ನೆರಿ, ಭಾಜಾ, ಜುನ್ನರ ಕೂಡ 
ಮು೦ತಾದ ಸ್ಥಳಗಳಲ್ಲಿ ದೊರೆಯುತ್ತವೆ. ಅವುಗಳೊಳಗೆ ಎಲ್ಲಕ್ಕೂ ಪುರಾತನ 
ಲಿಪಿಗಳೆಂದರೆ ನಾಸಿಕದ ಲಿಪಿಗಳು, ಈ ಲಿಪಿಗಳಲ್ಲಿ ಶಾತವಾಹನ ಮನೆತನಕ್ಕೆ ಸೇರಿದ 
ಕೃಷ್ಣರಾಜನ ಹೆಸರು ದೊರೆಯುತ್ತದೆ. ಕಾನ್ನೆರಿ, ನಾಸಿಕ, ಭಾಜಾ ಮತ್ತು ಕೂಡ ಇಲ್ಲಿಯ 
ಲೇಖಗಳನ್ನು ಲೆಪ್ಟಿನೆಂಟ್‌ ಬ್ರಾಟ್‌ (Lieut Brat) ಎಂಬವರು ೧೮೫೪ನೆಯ 
ಇಸವಿಯಲ್ಲಿ ರಾಯಲ್‌ ಏಶಿಯಾಟಿಕ್‌ ಸೊಸೈಟಿಯ ಮುಂಬಯಿ ಶಾಖೆ (Bombay 
Branch of the Royal Asiatic Society)ಯ ಮಾಸಪತ್ರಿಕೆಯ ೫ ನೇ ಸಂಪುಟ 
(101) ನಲ್ಲಿ ಮುದ್ರಿತವಾಗಿರುತ್ತವೆ. ಆರನೆಯದರಲ್ಲಿ ಕಾನೆರಿಯ ವಿಷಯಕ್ಕೆ 
ಉತ್ತಮವಾದ ಲೇಖಗಳು ಮುದ್ರಿತವಾಗಿವೆ. ೭ನೆಯದರಲ್ಲಿ ನಾಸಿಕದ ಲೇಖಗಳಿವೆ. 
ಆನೆಯದರಲ್ಲಿ ಬಾಡ್ಬಾ ವಿಷಯಕ ಲೇಖಗಳಿವೆ. ಶಾತವಾಹನರು ೨ನೆಯ 
ಶತಮಾನದವರೆಗೆ ಆಳಿದರು. ಮುಂದೆ ೫ನೆಯ ಶತಮಾನದವರೆಗೆ ಯಾರು 
ಆಳಿದರೆ೦ಬುದು ಚೆನ್ನಾಗಿ ಗೊತ್ತಾಗುವುದಿಲ್ಲ ಬಹಳವಾಗಿ ತ್ರೈಕೂಟರೆ೦ಬವರು 
ಆಳಿದಂತೆ ತೋರುತ್ತದೆ. ಅವರದೊಂದು ತಾಮ್ರಶಾಸನವು ಕಾನ್ದೆರಿಯಲ್ಲಿ ದೊರೆತ್ತಿದ್ದು 
ಅದು ೫ನೆಯ ಸಂಪುಟದಲ್ಲಿ ಮುದ್ರಿತವಾಗಿದೆ. ಮತ್ತೊಂದು ೧೬ನೆಯದರಲ್ಲಿ 
ಮುದ್ರಿತವಾಗಿದೆ. 

ಇನ್ನು ಚಾಲುಕ್ಕರ ವಿಷಯವಾಗಿ ಈ ಸೊಸಾಯಿಟಿಯ ಮಾಸಪತ್ರಿಕೆಯಲ್ಲಿ 
ಯಾವ ಲೇಖಗಳಿರುತ್ತವೆಂಬುದನ್ನು ನೋಡುವ. ೨ನೆಯ ಸಂಪುಟದಲ್ಲಿ ಚಾಲುಕ್ಯ 
ವಿಷ್ಣುವರ್ಧನನ ತಾಮ್ರಶಾಸನವು ಮುದ್ರಿತವಾಗಿದೆ. ಅದರಲ್ಲಿಯೇ ಪುಲಕೇಶಿಯ 
ತಮ್ಮನಾದ ಜಯಸಿಂಹನಂಬವನ ಮಗನಾದ ನಾಗವರ್ಧನನ ತಾಮ್ರಶಾಸನಗಳು 


ಮುದ್ರಿತವಾಗಿವೆ. ೧೮೫೧ನೆಯ ಇಸವಿಯಲ್ಲಿ ನೇರೂರಲ್ಲಿ ದೊರೆತ ಎರಡು ತಾಮ್ರ 
ಶಾಸನಗಳೂ €ನೆದರಲ್ಲಿ ಮುದ್ರಿತವಾಗಿವೆ. ಅವುಗಳಲ್ಲಿ ಒಂದು ಚಾಲುಕ್ಕರ ೯ನೆಯ 
ಅರಸನಾದ ವಿಜಯಾದಿತ್ಯನದು; ಮತ್ತೊಂದು ಪುಲಕೇಶಿಯ ಮಗನಾದ 
ಚ೦ದ್ರಾದಿತ್ಯನೆಂಬವನ ಹೆಂಡತಿಯಾದ ವಿಜಯಭಟ್ಟಾರಿಕಾ ಎ೦ಬವಳದು. ಅದೇ 
ವಿಜಯಭಟ್ಟಾರಿಕೆಯ ಕೋಚೇರಮ್‌ ದಲ್ಲಿ ದೊರೆತ ಮತ್ತೊಂದು ತಾಮ್ರಶಾಸನವು 
೯ನೆಯದರಲ್ಲಿ ಮುದ್ರಿತವಾಗಿದೆ. ೧೦ನೆಯದರಲ್ಲಿ ರೇವತಿ ದ್ವೀಪದಿ೦ದ ಸತ್ಯಾಶ್ರಯನು 
(ಪುಲಿಕೇಶಿಯು) ಮತ್ತು ರಾಜೇ೦ದ್ರ ವರ್ಮನೆ೦ಬವನು ೫೩೨ನೆಯ ಶಕದಲ್ಲಿಕೂರಿಸಿದ 
ತಾಮ್ರಶಾಸನವು ಅಚ್ಚು ಹಾಕಲ್ಪಟ್ಟಿದೆ. ಇನೆಯದರಲ್ಲಿ ಡಾ. ಭಾವುದಾಜೀಯವರು 
ಧಾರವಾಡ ಮತ್ತು ಮೈಸೂರ ಶಿಲಾಲೇಖಗಳ ಬಗ್ಗೆ ಬರೆದಿರುವರು. ೧೪ನೆಯ 
ಸಂಪುಟದಲ್ಲಿ ಹಿಂದಕ್ಕೆ ಹೇಳಿದ ನಾಗವರ್ಧನನ ತಾಮ್ರಶಾಸನದ ಸುಧಾರಿಸಿದ 
ಆವೃತ್ತಿಯು ಪ್ರಸಿದ್ಧವಾಗಿದೆ. ೧೬ನೆಯದರಲ್ಲಿ ಡಾ. ಫ್ಲೀಟಿರವರು ಚಾಲುಕ್ಕರ 
ಗುಜರಾಥದಲ್ಲಿಯ ಶಾಖೆಯ ಅರಸನಾದ ೨ನೆಯ ಪುಲಿಕೇಶಿಯ ಮಗನಾದ 
ಆದಿತ್ಯವರ್ಮನ ತಾಮ್ರ ಶಾಸನವು ಮುದ್ರಿತವಾಗಿದೆ. ಇದಲ್ಲದೆ, ಒ೦ದನೆಯ 
ವಿಕ್ರಮಾದಿತ್ಯನ ಮೂರು ತಾಮ್ರ ಶಾಸನಗಳೂ ವಿಜಯಾದಿತ್ಯನ ಒ೦ದು ತಾಮ್ರ 
ಶಾಸನವೂ ಮುದ್ರಿತವಾಗಿವೆ. 

ರಾಷ್ಟ್ರಕೂಟ- ೨ನೆಯ ಸಂಪುಟದಲ್ಲಿ ಸಾಮನಗಡದಲ್ಲಿ ಸಿಕ್ಕಿದ ತಾಮ್ರ 
ಶಾಸನವು (೯೭೫ ಶಕ) ಮುದ್ರಿತವಾಗಿದೆ. ೩ನೆಯದರಲ್ಲಿ ರಾಷ್ಟಕೂಟಿದ ೧೫ನೆಯ 
ಅರಸನಾದ ೪ನೆಯ ಗೋವಿ೦ದನೆ೦ಬವನ ೮೫೫ನೆಯ ಶಕದ ಸಾ೦ಗಲಿಯಲ್ಲಿಯ 
ದೊರೆತ ತಾಮ್ರ ಶಾಸನವು ಮುದ್ರಿತವಾಗಿದೆ. ೧೮ನೆಯ ಸಂಪುಟದಲ್ಲಿ ೮೬೨ ಶಕದ 
೩ನೆಯ ಕೃಷ್ಣನೆಂಬವನ ದೇವಳೆಯಲ್ಲಿಯ ದೊರೆತ ತಾಮ್ರಶಾಸನವು ಮತ್ತು ೧೩ನೆಯ 
ಅರಸನಾದ ೩ನೆಯ ಇಂದ್ರನ ನವಸರಿಯಲ್ಲಿ ದೊರೆತ ೮೩೬ನೆಯ ಶಕದ ಶಾಸನವೂ 
ಮುದ್ರಿತವಾಗಿವೆ. ೧೦ನೆಯ ಸಂಪುಟದಲ್ಲಿ ಮಾ೦ಡಲೀಕ ಆರಸನಾದ ಪೃಥ್ವಿ 


ವರ್ಮನೆಂಬವನು ಸುಗ೦ಧವರ್ತಿ(ಸವದತ್ತಿ)ಯನ್ನು ೮೯೬ನೆಯ ಶಕದಲ್ಲಿ ಜೈನಗುಡಿಗೆ 
ದಾನಕೊಟ್ಟಿ ಶಿಲಾಲೇಖವೂ ಮತ್ತೂ ಒಂದು ೮೩೪ನೆಯ ಶಕದಲ್ಲಿ ಮುಳಗುಂದದಲ್ಲಿ 
ಜೈನ ಗುಡಿ ಕಟ್ಟಿದ ಶಿಲಾಲೇಖಗಳೂ ಮುದ್ರಿತವಾಗಿವೆ. ೧ನೆಯ ಸಂಪುಟದಲ್ಲಿ 
ಖಾರೆಪಟ್ಟಿಣದಲ್ಲಿಯ ಶಾಸನವು ೧೮೪೩ನೆಯ ಇಸವಿಯಲ್ಲಿಮುದ್ರಿತವಾಯಿತು. 

ಚಾಲುಕ್ಕರು- ಇವರ ಶಿಲಾಲೇಖಗಳು ಈ ಮಾಸಪತ್ರಿಕೆಯಲ್ಲಿ ಬಹಳವಾಗಿ 
ದೊರೆಯುವುದಿಲ್ಲ ೯ನೆಯ ಸಂಪುಟದಲ್ಲಿ ತ್ರಿಭುವನಮಲ್ಲ ವಿಕ್ರಮಾದಿತ್ಯನ 
ಶಿಲಾಲೇಖವಿದೆ. ೧೦ನೆಯದರಲ್ಲಿ ತೈಲಪದೇವನ ಮಾಂಡಲಿಕ ಅರಸನಾದ ಶಾಂತಿ 
ವರ್ಮನೆಂಬವನು ೯೦೨ನೆಯ ಶಕದಲ್ಲಿ ಸವದತ್ತಿಯಲ್ಲಿ ಜೈನಗುಡಿಗೆ ಕೊಟ್ಟ 
ತಾಮ್ರಶಾಸನವು೦ಟು. ಮತ್ತೊಂದರಲ್ಲಿ ಕಾರ್ತವೀರ್ಯನ ಹೆಸರು ಇರುತ್ತದೆ. 
೩ನೆಯದರಲ್ಲಿ ತ್ರಿಭುವನಮಲ್ಲನ ಮಾ೦ಡಲಿಕನಾದ ಸೇನನೆ೦ಬವನ ಹೆಸರುಂಟು. 
೧೧ನೆಯದರಲ್ಲಿ ಡಾಂ. ಫ್ಲೀಟ ಇವರು ಸಿಂದವಂಶದ ಶಿಲಾಲೇಖಗಳನ್ನು 
ಮುದ್ರಿಸಿದ್ದಾರೆ. ಈ ಸಿಂದವಂಶದ ಶಿಲಾಲೇಖಗಳು ೨-೩-೪ನೆಯ ಸ೦ಪುಟಗಳಲ್ಲಿಯೂ 
ಉಂಟು. 

ಕಲಚೂರ್ಯರು- ಕಲಚೂರಿಯ ಬಿಜ್ಜಣನ ಮಗನಾದ ಸೋಮನೆಂಬವನ 
ತಾಮ್ರಶಾಸನವು ೧೮ನೆಯ ಸಂಪುಟಿದಲ್ಲಿ ಮುದ್ರಿತವಾಗಿದೆ. ೨ನೆಯದರಲ್ಲಿಯಾದವರ 
೭ ಶಿಲಾಲೇಖಗಳು ಮುದ್ರಿತವಾಗಿವೆ. ಇನೆಯದರಲ್ಲಿ ೧ ಮುದ್ರಿತವಾಗಿದೆ. ಮತ್ತು 
೧೫ನೆಯ ಸಂಪುಟಿದಲ್ಲಿಯೂ ಯಾದವರ ಒಂದು ಲೇಖವು ಮುದ್ರಿತವಾಗಿದೆ. 
ಕೊಲ್ಲಾಪುರ ಶಿಲಾಹಾರವಂಶದಲ್ಲಿ ೧೫ ಮಂದಿ ಅರಸರು ಆಳಿದರು. ಅವರ 
ಶಿಲಾಲೇಖಗಳು ೨|೩|೧೩ ನೆಯ ಸಂಪುಟಿದಲ್ಲಿ ಅಚ್ಚಾಗಿವೆ. 

ಈ ಮಾಸಪತ್ರಿಕೆಯೊಳಗಿನ ಲೇಖಗಳಲ್ಲದೆ, ಮತ್ತೆ ಕೆಲವರ ಪ್ರಯತ್ನಗಳಿಂದ 
ಕರ್ನಾಟಕಕ್ಕೆ ಅತಿಶಯವಾಗಿ ಸಹಾಯವಾಗಿದೆ. ಈ ಬಗೆಯಾಗಿ ಪ್ರಯತ್ನ 
ಮಾಡಿದವರಲ್ಲಿ ಸರ್‌ ವಾಲ್ಟರ್‌ ಇಲಿಯಟ್‌ (Sir Walter Elliot) ಎಂಬವರೇ 


ಮೊದಲನೆಯವರು. ಇವರು ಮದ್ರಾಸ ಇಲಾಖೆಯಲ್ಲಿಸರಕಾರೀ ಅಧಿಕಾರಸ್ಥರಾಗಿದ್ದರು. 
ಇವರು ೭-೮ ವರ್ಷ ಸತತ ಶ್ರಮಪಟ್ಟು ಕರ್ನಾಟಕ ಪ್ರಾಂತ, ನಿಜಾಮರಾಜ್ಯದ 
ಪಶ್ಚಿಮಭಾಗ ಮತ್ತು ಮೈಸೂರು ಪ್ರಾಂತದ ಉತ್ತರ ಭಾಗ ಈ ಮೂರು 
ಪ್ರದೇಶಗಳೊಳಗಿನ ಸುಮಾರು ೧೩೦೦ ಶಿಲೆಯ ಮತ್ತು ತಾಮ್ರಶಾಸನಗಳ ಲೇಖಗಳನ್ನು 
ಕೂಡಿಹಾಕಿದರು. ಅವುಗಳಲ್ಲಿ ಸ್ವಚ್ಛವಾದ ೫೯೫ ಲೇಖಗಳನ್ನು ಬೇರೆ ತಗೆದು, 
ಒಂದೊಂದರ ನಾಲ್ಕುನಾಲ್ಕು ಪ್ರತಿಗಳನ್ನು ಮಾಡಿಸಿದರು. ಅವುಗಳಲ್ಲೊಂದು 
ಎಡಿನ್‌ಬರೋ ಪಟ್ಟಿಣದಲ್ಲಿರುವ ವಿಶ್ವ ವಿದ್ಯಾಲಯದ ಪುಸ್ತಕಾಲಯ (86111001001 
University Library)ದಲ್ಲಿ ಕರ್ನಾಟಕದ ಲೇಖಗಳು (Karnataka 
Inscriptions) ಎ೦ಬ ಹೆಸರಿನಿಂದ ಎರಡು ಸ೦ಪುಟಗಳಾಗಿ ಈಗೂ ಇರುತ್ತವೆ. 
ಮತ್ತೊಂದು ಲ೦ಡನ ಪಟ್ಟಣದಲ್ಲಿರುವ ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯ 
(Royal Asiatic Society, London) ಲಾಯಬ್ರರಿಯಲ್ಲಿ ಇರುತ್ತದೆ. ಮಿಕ್ಕ ಎರಡು 
ಪ್ರತಿಗಳ ಅವಸ್ಥೆಯೇನಾಗಿದೆಯೋ ಗೊತ್ತೇ ಇಲ್ಲ. ಸರ್‌ ವಾಲ್ಟರ್‌ ಇಲಿಯಟ್‌ ಇವರು ಈ 
೫೯೫ ಲೇಖಗಳ ಇತ್ಯರ್ಥವನ್ನು ತೆಗೆದು ಒಂದು ಪ್ರಬಂಧವನ್ನು ಬರೆದು ಅವರು 
ಅದನ್ನು ಲ೦ಡನ ಸೊಸಾಯಿಟಿಯ ಮುಂದೆ ೧೮೩೬ನೆಯ ಇಸವಿಯ ಜುಲೈ ತಿಂಗಳಲ್ಲಿ 
ಓದಿದರು. ಅದು ಹಿಂದು ಶಿಲಾಲೇಖಗಳು (ಗndu 1050110005) ಎ೦ಬ 
ಹೆಸರಿನಿಂದ ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯ ಹಳೆಯ ಮಾಸಪತ್ರಿಕೆಗಳ 
ನಾಲ್ಕನೆಯ ಸಂಪುಟದ ೧ನೇ ಪುಟದಲ್ಲಿ (ournal of the Royal Asiatic Society 
old Series vol. IV page 1 ಓಂ.) ಅಲ್ಲಿ ಮುದ್ರಿತವಾಗಿದೆ. ಮುಂದೆ ಅದರಲ್ಲಿ ಕೆಲವು 
ಸುಧಾರಣೆಗಳನ್ನು ಮಾಡಿ, ಅವರು ಅದನ್ನು ವಾಜ್ಮಯ ಮತ್ತು ಶಾಸ್ತ್ರ ಇವುಗಳ 
ಸಂಬಂಧಪಟ್ಟ ಮದ್ರಾಸ್‌ ಜರ್ನಲಿನ ೭ನೆಯ ಸ೦ಪುಟದ ೧೯೩ನೆಯ ಪುಟ (Madras 


Journal of the Literature and Science vol. VII page 193) ದಲ್ಲಿ 
ಪ್ರಸಿದ್ಧಗೊಳಿಸಿರುವರು. 

ಅನಂತರ ಕರ್ನಲ ಮೆಕೆಂಯಿ ಸಾಹೇಬರು ದಕ್ಷಿಣಹಿ೦ದುಸ್ಥಾನದೊಳಗಿನ 
ಅನೇಕ ಪ್ರಾಚೀನ ಶಿಲಾಲೇಖಗಳನ್ನೂ ತಾಮ್ರ ಪಟಗಳನ್ನೂ ಮುದ್ರಣ ತೆಗೆದುಕೊ೦ಡು 
ದೊಡ್ಡಸ೦ಗ್ರಹ ಮಾಡಿರುವರು. ಅದು ಇನ್ನೂಪ್ರಸಿದ್ದವಾದ೦ತೆ ತೋರಲಿಲ್ಲ. 

ಇತ್ತ ಮೈಸೂರಲ್ಲಿ ಮೈಸೂರು ಸರಕಾರದವರು, ಮೇಜರ್‌ ಡಿಕ್ಸನ್‌ (Major 
Dixon) ಇವರು ತೆಗೆದುಕೊ೦ಡ ತಸಬೀರುಗಳನ್ನು ಮುದ್ರಿಸಿದರು. ಮೇಜರ್‌ ಡಿಕ್ಸನ್‌ 
(Major Dixon) ಸಾಹೇಬರು ಮೈಸೂರು ಸರಕಾರದ ಆಶ್ರಯದಿಂದ, 
ಚಿತ್ರಕಲ್ಲುದುರ್ಗ, ಬಳ್ಳೆಗಾಂವಿ, ಹರಿಹರ ಮು೦ತಾದುವುಗಳಲ್ಲಿಯು ಸುಮಾರು ೯೦ 
ಲೇಖಗಳನ್ನುಂ೮೬೫ ನೆಯ ಇಸವಿಯಲ್ಲಿ ಪ್ರಸಿದ್ಧಪಡಿಸಿದರು. 

ಡಾ. ಪಿಗು ಮತ್ತು ಕರ್ನಲ್‌ ಬ್ರಿಗ್ಸ್‌ ಈ ಉಭಯರು ಧಾರವಾಡ ಮತ್ತು ಮೈಸೂರ 
ಪ್ರಾಂತಗಳೊಳಗಿನ ಸುಮಾರು ೬೦ ಶಿಲಾಲೇಖಗಳ ತಸಬೀರು ತೆಗೆದುಕೊಂಡಿದ್ದರು. 
ಅವುಗಳ ಆಧಾರದಿಂದ ವಿ| |. ಹೋಪ್‌ ಎಂಬವರು ಸರಕಾರದವರ ಸಹಾಯದಿಂದ 
ಧಾರವಾಡ ಮತ್ತೂ ಮೈಸೂರುಗಳಲ್ಲಿಯ ಶಿಲಾಲೇಖಗಳು (Inscriptions in 
Dharwar and Mysore) ಎ೦ಬ ಪುಸ್ತಕದಲ್ಲಿ ೬೪ ಶಿಲಾಲಿಪಿಗಳ ತಸಬೀರುಗಳನ್ನು 
ಮುದ್ರಿಸಿದರು. ಆದರೆ ಇದರ ಹತ್ತೇ ಪ್ರತಿಗಳು ಮುದ್ರಿತವಾಗಿದ್ದುವು. ಅವು ಇರುವ 
ವಿವರ:- (೧) ರಾಯಲ್‌ ಏಶಿಯಾಟಿಕ್‌ ಲಾಯಬ್ರರಿ ಲಂಡನ್‌ (Royal Asiatic 
Society London). (೨) ಸೊಸಾಯಿಟಿ ಏಶಿಯಾಟಿಕ್‌ ಪಾರೀಸ್‌ (Society Asiatic 
Paris). (a) ಆಯಲ್‌ ಒರಿಯಂ೦ಟಲ್‌ ಸೊಸಾಯಿಟಿ, ಲೀಪ್ಲಿಕ್‌ (Royal Oriental 
Society Leepzic), (೪) ಇಂಡಿಯಾ ಆಫೀಸ್‌ ಲಾಯಬ್ರರಿ, ಲಂಡನ್‌ (India Office 


Library London). (೫) ಮಿಸ್‌ ಥಾಮಸ್‌ (Miss. Thomas), ಮಿಕ್ಕ ಪ್ರತಿಗಳು 
ಮುಂಬಯಿಗೆ ಕಳುಹಿಸಲ್ಪಟ್ಟಿದ್ದುವು. ಅವುಗಳ ಪತ್ತೆ ಇಲ್ಲ 

ಆದರೆ ಮೇಲೆ ಹೇಳಿದ ಸಂಗ್ರಹಗಳು ದೊರೆಯಲಿಕ್ಕೆ ಕಠಿಣವಾದುದರಿಂದ 
ಅವುಗಳನ್ನು ಒಟ್ಟಿಗೆ ಕೂಡಿಸಿ ಕ್ರಮವಾಗಿ ಒ೦ದೇ ಗ್ರ೦ಥದಲ್ಲಿ ಇ೦ಡಿಯಾ ಅಫೀಸ್‌ 
(Indian Office)ನ ವತಿಯಿ೦ದ ೧೮೭೮ನೆಯ ಇಸವಿಯಲ್ಲಿಡಾಂ. ಪ್ಲೀಟ ಎಂಬವರು 
ಮುದ್ರಿಸಿದರು. ಈ ಪುಸ್ತಕದ ಹೆಸರು (Pali Sanskrit and Old Kanarese 


Inscriptions from the Bombay Presidency and Parts of the Madras 
Presidency and Mysore.) ಮು೦ಬಯಿ ಇಲಾಖೆಯ ಮತ್ತು ಮದ್ರಾಸ ಇಲಾಖೆಯ 


ಮತ್ತು ಮೈಸೂರು ಪ್ರಾಂತದ ಕೆಲವು ಭಾಗಗಳಲ್ಲಿಯ ಪಾಲೀ, ಸಂಸ್ಕೃತ ಮತ್ತು ಹಳೆ 
ಕನ್ನಡ ಭಾಷೆಗಳಲ್ಲಿರುವ ಲೇಖಗಳು. ಆದರೆ ಇದರ ಒಂ೦ಭತ್ತೇ ಪ್ರತಿಗಳು 
ಮುದ್ರಿತವಾಗಿದ್ದುವು. ಅವು ಮುಂದೆ ಹೇಳಿದ ಸ್ಥಳಗಳಲ್ಲಿ ಇರುತ್ತವೆ, (೧) ಇಂಡಿಯಾ 
ಆಫೀಸ್‌, ಲಂಡನ್‌ (India Office, London). (೨) ಬ್ರಿಟಿಷ್‌ ಮ್ಯುಮೀಯಮ್ಮ್‌, 
ಲಂಡನ್‌ (British Museum, London). (a) ರಾಯಲ್‌ ಏಶಿಯಾಟಿಕ್‌ 
ಸೊಸಾಯಟಿ, ಲಂಡನ್‌ (Royal Asiatic Society, London), (೪) ಮುಂಬಯಿ 
ಸೆಕ್ರೆಟಿರೇಟ್‌ (The Bombay Secretariat), (೫) ರಾಯಲ್‌ ಏಶಿಯಾಟಿಕ್‌ 
ಸೊಸಾಯಿಟಿಯ ಮುಂಬಯಿ ಶಾಖೆ (The Bombay Branch of the Royal 
Asiatic Society). (೬) ಆನ್‌. ಮಿ. An(The Hon. Mr. Gibbs), (೭) ಡಾ. ಬರ್ಗ್‌ಸ್‌ 
(Dr. Burgess), (೮) ಡಾ. ಫ್ಲೀಟ್‌ (Dr. Fleet), (ಇ) ಬಾಡ್ಬಿಯನ್‌ ಲಾಯಬರಿ 
(Bodlean Library). 

ಪ್ರೊ. ಡಾವುಸನ್‌ (Prof. Dಂwson) ಎಂಬವರು ರಾಯಲ್‌ ಏಶಿಯಾಟಿಕ್‌ 
ಸೊಸಾಯಿ&(ournal of the Royal Asiatic Society)ಯ ಮಾಸಪತ್ರಿಕೆಯಲ್ಲಿ 
ಹಲಕೆಲವು ಲಿಪಿಗಳನ್ನು ಅಚ್ಚು ಹಾಕಿಸಿದ್ದಾರೆ. ಅಲ್ಲದೆ, ಅವರು ದಕ್ಷಿಣದೊಳಗಿನ 


ಚಾಲುಕ್ಕರಾಜರ ವಿಷಯಕ್ಕೆ ಆ ಸೊಸಾಯಿಟಿಯ ಒಂದನೆಯ ವಾಲ್ಯೂಮ(New 
Series)ದಲ್ಲಿ ಒಂದು ಲೇಖವನ್ನು ಬರೆದಿರುವರು. ಇದಲ್ಲದೆ, ಪಂಡಿತ ಬಾಳ 
ಗ೦ಗಾಧರಶಾಸ್ತ್ರಿ, ಸರ್‌ ಲಿಗ್ರಾಂಡ, ಜೇಕಬ, ಮತ್ತು ಕ್ಯಾಪ್ಟನ ಜರ್ವಿಸ ಇವರು ಚಾಲುಕ್ಕರ 
ವಿಷಯವಾಗಿ ಕೆಲವು ಲೇಖಗಳನ್ನು ಮುದ್ರಿಸಿದ್ದಾರೆ. (10೬7೩! Bom.R.As.vol.IL IIL; 
J.R.A.S. vol. IX) ಮುಂಬಯಿ ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯ ಸಂಪುಟ 
೨, ೩ ಮತ್ತು ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಯ ೯ನೆಯ ಸಂಪುಟಗಳಲ್ಲಿ 
ಮಿಸ್ತರ್‌ ವ್ಯಾಥೆನ್‌ ಇವರು ಚಾಲುಕ್ಕರ ವಂಶಾವಳಿಯನ್ನು ಪ್ರಸಿದ್ಧಗೊಳಿಸಿದ್ದಾರೆ. 
(8.1.5. vol. V 345); ಪಂಡಿತ ಕಾಶಿನಾಥ ತೆಲ೦ಗ ಇವರು ತೈಲಪನ ಪೂರ್ವದಲ್ಲಿ 
ಆದ ಚಾಲುಕ್ಕರ ವಿಷಯವಾಗಿ ಒ೦ದು ನಿಬ೦ಧವನ್ನು ಬರೆದು ಅದನ್ನು ಮುಂಬಯಿ 
ಸೊಸಾಯಿಟಿಯ ಜರ್ನಲಿನಲ್ಲಿ ಮುದ್ರಿಸಿದ್ದಾರೆ. (our. B.R.A.S.vol. X 348-367): 
ಡಾ. ಟೇಲರ್‌ ಎಂಬುವವರು ಟ್ರಾನ್‌ರಾಕ್ಕನ್ಸ್‌ ಆಫ್‌ ಲಿಟರರಿ ಸೊಸಾಯಟಿ 
ಮುಂಬಯಿ (Transactions of the Literary Society of Bombay) 
ಎ೦ಬುದರಲ್ಲಿಯೂ ಅನೇಕ ಲೇಖಗಳನ್ನು ಬರೆದಿರುವರು. 

ಆದರೆ, ಇವೆಲ್ಲ ತೀರ ಅವಾದ ಪ್ರಯತ್ನಗಳು. ಒಂದೇ ಸಮನಾಗಿ 
ನಡೆದುವುಗಳಲ್ವ ೧೮೮೨ನೆಯ ಇಸವಿಯಲ್ಲಿ ಡಾ. ಬರ್ಗೆಸ್‌ (Dr. Burgess) ಇವರು 
ಇಂಡಿಯನ್‌ ಆಂಟಿಕ್ಟರಿ (Indian 1700೩7) ಎಂಬ ಮಾಸಪತ್ರಿಕೆಯನ್ನು 
ತೆಗದಂದಿನಿಂದ ಈ ವಿಷಯವು ಒ೦ದೇ ಸಮನಾಗಿ ಚರ್ಚಿಸಲ್ಪಡಹತ್ತಿರುತ್ತದೆ. ಡಾ. 
ಬುಲ್ಲರ, ಪ್ರೊ. ಇಗ್ಲಿಂಗ್‌, ಮಿ. ಕಿಟೆಲ್‌, ಮಿ. ರೆನ್‌, ರೆ. ಫೋಕ್ಕ್‌ ಡಾ. ಭ೦ಡಾರ್‌ಕರ್‌, ಪ್ರೊ. 
ಭಗವಾನ್‌ ಲಾಲ್‌ ಇಂದ್ರಜಿ, ಮಿ. ಪಂಡಿತ, ಮಿ. ತೆಲ೦ಗ, ಪ್ರೊ. ಪಾಠಕ, ಡಾ. ಫ್ಲೀಟ್‌ (0೬. 
Buther, Prof. Igling Mr. Kittel Mr Ren, Revd. Folkes, Dr. 
Bhandarkar, Prof. Bhagavanlal Indraji Mr S. P. Pandit Mr. KT. 


Telang Prof. Pathak, Dr. Fleet) ಇವರೇ ಮುಂತಾದವರು ಈ ವಿಷಯವಾಗಿ 
ಲೇಖಗಳನ್ನು ಬರೆದಿರುವರು. ಇವೆಲ್ಲವುಗಳಲ್ಲಿ ಡಾ. ಫ್ಲೀಟ್‌ ರು ಶೋಧಿಸಿದ ಲಿಪಿಗಳೇ 
ಹೆಚ್ಚು. ೧೮೭೯ನೆಯ ಇಸವಿಯಲ್ಲಿ ಮಿ. ರಾಯಿಸ್‌ (Mr. 8106) ಇವರು ಡಿಕ್ಸನ್‌ 
(Dixon) ಇವರ ಸ೦ಗ್ರಹವನ್ನೂ ತಮ್ಮ ಸಂಗ್ರಹವನ್ನೂ ಒಟ್ಟುಗೂಡಿಸಿ ಮೈಸೂರಿನ 
ಲೇಖಗಳು (Mysore Inscriptions) ಎ೦ಬ ಪುಸ್ತಕವನ್ನು ಮುದ್ರಿಸಿದ್ದಾರೆ. 

ಇಂಡಿಯನ್‌ ಅ್ಯಂಟಿಕ್ಟರಿ (Indian Antiquiary) ಎ೦ಬ ಮಾಸ ಪತ್ರಿಕೆಯು 
ಹೊರಡುವ ಪೂರ್ವದಲ್ಲಿಯ ಲೇಖಗಳು ಅಲ್ಲೊಂದು ಇಲ್ಲೊಂದು ಇರುವುದರಿಂದ, 
ವಾಚಕರಿಗೆ ಅವುಗಳನ್ನು ಕೈಲಾದಮಟ್ಟಿಗೆ ಗೊತ್ತು ಮಾಡಿಕೊಟ್ಟಿರುವೆವು. ಆ 
ಮಾಸಪತ್ರಿಕೆಯಲ್ಲಿ ಕರ್ನಾಟಕ ಇತಿಹಾಸದ ವಿಷಯವಾಗಿ ಎಷ್ಟು ಲಿಪಿಗಳು ಮತ್ತು 
ಯಾವ ಲೇಖಗಳು ಬಂದಿರುತ್ತವೆ೦ಬುದರ ಯಾದಿಯನ್ನು ಕೊಡಬೇಕೆಂದು 
ಹವಣಿಸಿದ್ದವು. ಆದರೆ ಅದನ್ನು ತಯಾರಿಸಲಿಕ್ಕೆ ಕಾಲಾವಧಿಯು ಬೇಕು. ಮತ್ತು 
ಇತಿಹಾಸವನ್ನು ಅಭ್ಯಾಸಮಾಡುವವರಿಗೆ ಕೆಲವು ಮಟ್ಟಿಗಾದರೂ 
ಅನುಕೂಲವಾಗಬೇಕೆ೦ದು ನಮ್ಮ ಮಿತ್ರರ ಸೂಚನೆಯ ಮೇರೆಗೆ ಈ ಪುಸ್ತಕವನ್ನು 
ಅವಸರದಿಂದ ಅಪೂರ್ಣಾವಸ್ಥೆಯಲ್ಲಿಯೇ ತೆಗೆದಿರುವೆವು. 

ಕೊನೆಗೆ ಸೂಚಿಸುವುದೇನ೦ದರೆ ಎಪಿಗ್ರಾಫಿಯಾ ಇಂಡಿಕಾ (Epigraphia 
Indica) ಎ೦ಬ ಪತ್ರಿಕೆಯ ೭ನೆಯ ಸಂಪುಟದಲ್ಲಿ ದಕ್ಷಿಣದಲ್ಲಿಯ ಯಾವತ್ತು 
ಶಿಲಾಲಿಪಿಗಳ ಪಟ್ಟಿಯೊಂದನ್ನು ಪ್ರೊ. ಕಿಲಹಾರ್ನ್‌ ಇವರು ಅತ್ಯಂತ ಪರಿಶ್ರಮ ಪಟ್ಟು 
ಮುದ್ರಿಸಿರುವರು. ಆ ಮುಂದಿನ ಪಟ್ಟಿಯೊಂದನ್ನು ಯಾರಾದರೂ ವಿದ್ವಾಂಸರು 
ತಯಾರಿಸಿದರೆ ನಮ್ಮ ಇತಿಹಾಸಕ್ಕೆ ದೊಡ್ಡ ಉಪಕಾರಮಾಡಿದಂತಾಗುವುದು. 
ಇತಿಹಾಸವನ್ನು ಅಭ್ಯಾಸಮಾಡಲಿಚಿಸುವವರು ಈ ಪಟ್ಟಿಯನ್ನು ಕಣ್ಣು 
ಮುಂದಿಟ್ಟುಕೊಂಡೇ ಅಭ್ಯಾಸಮಾಡಬೇಕು. ಇದೊಂದು ಸಂಗತಿಯು ಗೊತ್ತಿರದ 


ಮೂಲಕ ನಮ್ಮ ಎಷ್ಟೋ ಶ್ರಮವು ನಿರರ್ಥಕವಾಗಿರುತ್ತದೆ. ಆದುದರಿ೦ದ ನಾವು ಈ 
ಸಂಗತಿಯನ್ನು ಬೇಕೆಂದು ವಾಚಕರ ಧ್ಯಾನಕ್ಕೆ ತ೦ದುಕೊಟ್ಟಿದ್ದೇವೆ. 

ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಅತ್ಯಂತ ಅವಶ್ಯವಾದ ಬೇರೆ 
ಪುಸ್ತಕಗಳಾವುವೆ೦ದರೆ (೧) ಡಾಂ ಫ್ಲೀಟಿ ಇವರ ೧೮೮೨ನೆಯ ಇಸವಿಯಲ್ಲಿ ಬರೆದ 
ಮುಂಬಯಿ ಇಲಾಖೆಯಲ್ಲಿಯ ಕನ್ನಡ ರಾಜಮನೆತನಗಳು (The Dynasties of the 
Kanarese District of the Bombay Presidency). (೨) ಡಾ. ಭಾ೦ಡಾರಕರ 
ಇವರು ೧೮೮೪ನೆಯ ಇಸವಿಯಲ್ಲಿ ಬರೆದ ದಕ್ಷಿಣಾ ಪಥದ ಪ್ರಾಚೀನ ಇತಿಹಾಸ (The 
early history of the Dekkan). (೩) ಸಿವೆಲ್‌ರ “ಮರೆತುಹೋದ ಸಾಮ್ರಾಜ್ಯ” 
(Forgotten Empire by Sewell), (೪) ಬಿ. ಸೂರ್ಯನಾರಾಯಣ ರಾಯರ 
“ಎಂದೂ ಮರೆಯದ ಸಾಮ್ರಾಜ್ಯ” (The Never to be Forgotten Empire by 
B. Surya-Narayanrao) (೫) ರಾ. ವೆಂಕಟಿ ರಂಗೋ ಕಟ್ಟಿಯವರು 
ಭಾಷಾಂತರಿಸಿದ “ಕರ್ನಾಟಕ ಗ್ಯಾರುಟಿಯರ್‌.” (೬) “ಮೈಸೂರು ಗ್ಯಾಮಿಟೀರ್‌” 
(Mysore Gazitteer) ಇವೇ ಮೊದಲಾದುವುಗಳು. 

ಕರ್ನಾಟಿಕದ ಹಳೆಯ ಇತಿಹಾಸವನ್ನು ಇತಿಹಾಸ ದೃಷ್ಟಿಯಿಂದ ಅಭಿಮಾನ 
ಪೂರ್ವಕವಾಗಿ ಡಾ. ಭಾ೦ಡಾರಕರರು ಮೊದಲು ಬರೆದರು. ಡಾ. ಪ್ಲೀಟರು ಕೇವಲ 
ಕನ್ನಡ ಪ್ರಾಂತದ ಇತಿಹಾಸವನ್ನು ಬರೆದಿದ್ದರೂ, ಅವರು ಅದನ್ನು ಶಿಲಾಲಿಪಿಗಳ 
ದೃಷ್ಟಿಯಿ೦ದ ಮಾತ್ರವೇ ಶೋಧಿಸಿರುವರು, ಅವರು ತಮ್ಮ ಇತಿಹಾಸದಲ್ಲಿ ಒಟ್ಟು 
ಸುಮಾರು ೨೦೦ ಶಿಲಾಲಿಪಿಗಳಿ೦ದ ಹೊರಡುವ ಇತಿಹಾಸವನ್ನು ಸಂಗ್ರಹಿಸಿದ್ದಾರೆ. ಡಾ. 
ಫ್ಲೀಟರು ನಮ್ಮ ಇತಿಹಾಸಕ್ಕೆ ಮಾಡಿದ ಉಪಕಾರವನ್ನು ಅಷ್ಟಿಷ್ಟೆ೦ದು ಹೇಳಲಳವಲ್ಲ. 
ಇವರು ಈ ಪ್ರಾಂತದ ಕಮಿಶನರಾಗಿದ್ದರು. ಇವರು ತಾವು ಹೋದ ಹೋದಲ್ಲಿ ಕಂಡ 
ಶಿಲಾಲಿಪಿಗಳ ಮುದ್ರೆಗಳನ್ನು ತೆಗೆದು ಕೊ೦ಡಿರುವರು. ಅವರು ಈ ಇತಿಹಾಸವನ್ನು 


ಬರೆದು ಮೂರು ತಪಗಳಾಗಿ ಹೋದರೂ ಇಂದಿನವರೆಗೂ ಯಾವ ಕನ್ನಡಿಗನೂ ಅತ್ತ 
ಸಾಭಿಮಾನದಿ೦ದ ದೃಷ್ಟಿ ತಿರುಗಿಸಲಿಲ್ಲವೆಂಬುದಕ್ಕಿಂತ ಹೆಚ್ಚು ಕರುಣಾಸ್ಟದವಾದ 
ಸ೦ಗತಿಯು ಮತ್ತಾವದಿದೆ? 

ಡಾ. ಭಾ೦ಡಾರಕರರವರು ಬರೆದ ಪುಸ್ತಕವು ಕನ್ನಡಿಗರಿಗೆ ಬಹಳ 
ಬೆಲೆಯುಳ್ಳದ್ದಾಗಿದೆ. ಆದರೆ ಡಾ.ರವರು ಕರ್ನಾಟಕದ ಅಭಿಮಾನದಿ೦ದ ಅದನ್ನು 
ಬರೆಯಲಿಕ್ಕೆ ಪ್ರವರ್ತಿಸಿಲ್ಲವೆಂಬುದನ್ನು ಮರೆಯಕೂಡದು. ಈ ಕಾರಣಕ್ಕೋಸ್ಕರವೇ, ಆ 
ಪುಸ್ತಕವನ್ನು ಮೊದಲಿನಿಂದ ಕೊನೆಯವರೆಗೆ ಓದಿದರೂ ಅದು ಕರ್ನಾಟಕಕ್ಕೆ 
ತಿಲಾಂಶವಾದರೂ ಸಂಬಂಧಿಸಿರಬಹುದೆಂಬ ಕಲ್ಪನೆಯೇ ಮನಸ್ಸಿನಲ್ಲಿ 
ಮೂಡುವುದಿಲ್ಲ. ಇಷ್ಟೇ ಅಲ್ಪ ಅದನ್ನು ಓದುವವರಿಗೆ ಅದು ಮಹಾರಾಷ್ಟ್ರದ 
ಇತಿಹಾಸವೆ೦ತಲೇ ಭಾಸವಾಗುತ್ತದೆ. ಆದುದರಿಂದ ಅದನ್ನೋದುವ ಕನ್ನಡಿಗರು 
ಡಾಕ್ಟರರವರು ಆ ಪುಸ್ತಕವನ್ನು ತಮ್ಮ ಪ್ರಾಂತದ ಇತಿಹಾಸವೆಂಬ ದೃಷ್ಟಿಯಿಂದ 
ಬರೆದಿದ್ದರೂ ಅದು ಮುಖ್ಯವಾಗಿ ಕರ್ನಾಟಕದ ಇತಿಹಾಸವೇ ಆಗಿರುತ್ತದೆ೦ಬ 
ಭಾವನೆಯನ್ನು ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ಅದನ್ನು ಓದಬೇಕೆಂದು ನಾವು 
ಒತ್ತಾಯದಿಂದ ಸೂಚಿಸುತ್ತೇವೆ. ಇರಲಿ, ಕರ್ನಾಟಕದ ಹಳೆಯ ಇತಿಹಾಸಕ್ಕೆ ಈಗ 
ಆಧಾರಭೂತವಾಗಿರುವ ಇವೆರಡು ಗ್ರಂಥಗಳ ಕರ್ತರಿಗೆ ನಾವೆಲ್ಲರೂ ಅತ್ಯಂತ 
ಖಣಿಗಳಾಗಿದ್ದೇವೆ. 

ರಾ. ಬಿ. ಸೂರ್ಯನಾರಾಯಣರಾವ ಮತ್ತು ಮಿ. ಸಿವೆಲ್ಲ ಸಾಹೇಬರು ಬರೆದ 
ವಿಜಯನಗರದ ಇತಿಹಾಸಗಳು ಕನ್ನಡಿಗರಿಗೆ ಸಾಮಾನ್ಯತಃ ಗೊತ್ತಿರುವುದರಿ೦ದ 
ಅವುಗಳ ಬಗ್ಗೆ ಹೆಚ್ಚಿಗೆ ಬರೆಯುವ ಕಾರಣವಿಲ್ಲ 

ಶುದ್ಧಕನ್ನಡಿಗರಲ್ಲಿ ಕೇವಲ ಕರ್ನಾಟಕದ ಅಭಿಮಾನದಿಂದ ಈ ವಿಷಯವನ್ನು 
ಅಭ್ಯಾಸಮಾಡಿದವರು ನಮಗೆ ಪೂಜ್ಯರಾದ ರಾ. ವೆಂಕಟ ರಂಗೋ ಕಟ್ಟಿ ಎಂಬವರೇ! 
ಇವರು ತಮ್ಮ ಉತ್ಕಟವಾದ ದೇಶಾಭಿಮಾನದಿ೦ದ ಕರ್ನಾಟಕದ ಸೇವೆಯನ್ನು 


ಮಾಡಿರುವುದರಿ೦ದ ಇವರ ಹೆಸರನ್ನುಯಾವ ಕನ್ನಡಿಗನೂ ಮರೆಯುವಂತಿಲ್ಲ ಇವರು 
ಸರಕಾರೀ ನವಕರಿಯಲ್ಲಿದ್ದಾಗ ಸರಕಾರದವರ ಅಪ್ಪಣೆಯ ಮೇರೆಗೆ ಕರ್ನಾಟಕ 
ಗ್ಯಾರಿಟಿಯರನ್ನು ಕನ್ನಡದಲ್ಲಿ ಸರಸವಾಗಿ ಭಾಷಾ೦ತರಿಸಿರುವರು. ಇದು ನಮ್ಮ 
ಇತಿಹಾಸವನ್ನು ಅಭ್ಯಾಸಮಾಡುವವರಿಗೆ ಅವಶ್ಯವಾದ ಪುಸ್ತಕವು. ಇದಲ್ಲದೆ, ಇವರು 
ಚಿಕ್ಕದೊಂದು ಕರ್ನಾಟಕದ ಇತಿಹಾಸವನ್ನು ಬರೆದಿರುವರು. 

ರಾ. ಪಾಠಕರವರಿಗೆ ಶಿಲಾಲಿಪಿಗಳ ಮೇಲೆ ಬಲು ಪ್ರೀತಿ. ಇವರು ೨೫-೩೦ 
ವರ್ಷಗಳಿಂದ ಈ ಲಿಪಿಶೋಧನದ ಕೆಲಸವನ್ನು ಆಗಾಗ ಮಾಡುತ್ತ ಬಂದಿರುತ್ತಾರೆ. 
ಈಗಲೂ ಅವರು ಆ ವ್ಯವಸಾಯವನ್ನು ಬಿಟ್ಟಿಲ್ಲ. 

ಇರಲಿ, ಇಲ್ಲಿಯವರೆಗೆ ಕರ್ನಾಟಕದ ಇತಿಹಾಸದ ಬಗ್ಗೆ ಪ್ರತ್ಯಕ್ಷವಾಗಿಯಾಗಲಿ, 
ಅಪ್ರತ್ಯಕ್ಷವಾಗಿಯಾಗಲಿ ಯಾರು ಪ್ರಯತ್ನಪಟ್ಟಿರೆಂಬುದನ್ನೂ ಪಡುತ್ತಿರುವರೆಂಬುದನ್ನೂ 
ನಿವೇದಿಸಿರುವವು. ಇವರೆಲ್ಲರ ಪ್ರಯತ್ನಗಳ ಫಲವನ್ನು ಗೊತ್ತುಮಾಡಿಕೊಂಡು, ಕೇವಲ 
ಇತಿಹಾಸದ ಅಭಿಮಾನದಿಂದ ಪ್ರೇರಿತರಾದ ಜನರು ಮುಂದೆ ಬ೦ದು ಈ ಕಾರ್ಯವನ್ನು 
ಕೈಕೊಳ್ಳಬೇಕೆಂದು ನಮ್ಮ ಪ್ರಾರ್ಥನೆ. 


ವಾಚಕರೇ! ನಾವು ಈ ಪ್ರಕರಣದಲ್ಲಿ ಶಿಲಾಲಿಪಿ ಮತ್ತು ತಾಮ್ರ ಶಾಸನಗಳ 
ಮುದ್ರೆಗಳನ್ನು ತೆಗೆದುಕೊಳ್ಳುವ ರೀತಿಯನ್ನು ಹೇಳುವೆವು. ಶಿಲಾಲಿಪಿಗಳನ್ನು 
ಓದುವುದು ತುಸ ಕಠಿಣ ಕಾರ್ಯವು. ಆದರೆ ಅವುಗಳನ್ನು ಕಾಗದದ ಮೇಲೆ 
ಮುದ್ರಿಸಿಕೊಳ್ಳುವುದು ಅಷ್ಟೊಂದು ಕಠಿಣವಾದ ಕೆಲಸವಲ್ಲ ಸ್ವಲ್ಪ ಅಭ್ಯಾಸದಿ೦ದ 
ಅದನ್ನು ಪ್ರತಿಯೊಬ್ಬನೂ ಕಲಿಯಬಹುದು. ಮೇಲಾಗಿ, ಈಗಿನ ಪರಿಸ್ಥಿತಿಯಲ್ಲಿ 
ಶಿಲಾಲಿಪಿಗಳನ್ನು ಓದುವುದಕ್ಕಿ೦ತ ಲಿಪಿಗಳನ್ನು ಸ೦ಗ್ರಹಿಸುವ ಕೆಲಸವು ಹೆಚ್ಚು 
ಮಹತ್ವದ್ದಾಗಿದೆ. ಶೋಧನ (Research) ಕ್ಕಿಂತ ರಕ್ಷಣವು (Conservation) ಹೆಚ್ಚು 
ಮಹತ್ವವುಳ್ಳದ್ದೆ೦ದು ಅನೇಕ ವರ್ಷಗಳ ಅನುಭವದಿಂದ ಗೊತ್ತಾಗಿದೆ. ಆದುದರಿಂದ, 
ನಾವು ನಮ್ಮದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಬಿದ್ದಿರುವ ಶಿಲಾಲಿಪಿಗಳನ್ನುಮೊದಲು 
ರಕ್ಷಿಸಬೇಕು. ಮತ್ತು ಅವುಗಳ ಮುದ್ರಣವನ್ನು ತೆಗೆದು, ಇತಿಹಾಸ-ಮಂಡಲದಂಥ 
ಒ೦ದು ಸಂಸ್ಥೆಯಲ್ಲಿ ಸಂಗ್ರಹಿಸಿಟ್ಟರೆ, ಇಂದಿಲ್ಲ ನಾಳೆ ಯಾವ ಪುಣ್ಯಾತ್ಮನಾದರೂ 
ಅವುಗಳನ್ನು ಓದಿ, ಸಾರವನ್ನುತೆಗೆದಾನು. ಆದರೆ ಈ ವಿಷಯದಲ್ಲಿಇಲ್ಲಿಯವರೆಗೆ ಆದ 
ಕೆಲಸವನ್ನು ನಾವು ಮೊದಲು ಅರಿತುಕೊಳ್ಳದೆ ಕೆಲಸಕ್ಕೆ ಪ್ರವ್ಯತ್ತರಾದರೆ ನಿಷ್ಕಾರಣವಾಗಿ 
ಶ್ರಮವೂ ವೆಚ್ಚವೂ ಬೆಳೆಯುವುದು. ಆದಕಾರಣ ಮುದ್ರಣದ ರೀತಿಯನ್ನು ಹೇಳುವ 
ಪೂರ್ವದಲ್ಲಿಎಷ್ಟು ಶಿಲಾಲಿಪಿಗಳು ಮುದ್ರಿತವಾಗಿರುತ್ತವೆ೦ಬುದನ್ನು ಹೇಳುವವು. ನಮ್ಮ 
ಸುದೈವದಿಂದ ೧೯೦೫ ನೇ ಇಸವಿಯವರೆಗೆ ಮುದ್ರಿತವಾದ ಶಿಲಾಲೇಖಗಳದೊಂದು 
ಸಂಪೂರ್ಣ ಪಟ್ಟಿಯನ್ನು ಪ್ರೊ. ಕಿಲಹಾರ್ನ ಎಂಬವರು ಎಪಿಗ್ರಾಫಿಯಾ ಇಂಡಿಕಾ 
(Epigraphia Indica) ಎ೦ಬ ಪತ್ರಿಕೆಯ ೭ನೆಯ ಸಂಪುಟಿದ ಕೊನೆಯಲ್ಲಿ 


ಕೊಟ್ಟಿರುತ್ತಾರೆ. ಇದರಲ್ಲಿ ಸುಮಾರು ೧೧೦೦ ಶಾಸನಗಳ ಯಾದಿಯು ಇರುತ್ತದೆ. 
ಅವುಗಳಲ್ಲಿ ೨೧೦ ತಾಮ್ರ ಶಾಸನಗಳೂ ೮೯೦ ಶಾಸನಗಳೂ ಇರುತ್ತವೆ. (೩೨೦ ಕನ್ನಡ, 
೨೯೦ ಸಂಸ್ಕೃತ ೯೦ ಕನ್ನಡ ಸ೦ಸ್ಕೃತಮಿಶ್ರ ಮಿಕ್ಕುವು ತೆಲುಗು ಮುಂತಾದುವುಗಳು). 
ಮುಂದಿನ ಪಟ್ಟಿಯನ್ನು ಮಾತ್ರ ತಯಾರಿಸಬೇಕಾಗಿದೆ. ಇದಲ್ಲದೆ, ಡಾ. ಫ್ಲೀಟ್‌ 
ಸಾಹೇಬರು ತೆಗೆದುಕೊಂಡ ೫೦೦-೬೦೦ ಮುದ್ರಣಗಳ ಸಂಗ್ರಹವು ಪುಣೆಯಲ್ಲಿ 
ಆರ್ಕಿಯಾಲಜಕಲ್‌ ಡಿಪಾರ್ಟಮೆ೦ಟಿನ ಒಂದು ಕೊಠಡಿಯಲ್ಲಿಬಿದ್ದಿರುವುದನ್ನುನಾವು 
ಸ್ವತಃ ನೋಡಿದ್ದೇವೆ. ಅದರ ಪಟ್ಟಿಯು ಅಲ್ಲಿ ದೊರೆಯಲಿಲ್ಲ. ಆ ಪಟ್ಟಿಯೊಂದನ್ನು ಸಿದ್ಧ 
ಮಾಡಿದರೆ, ಯಾವ ಯಾವ ಶಿಲಾಲಿಪಿಗಳು ಮುದ್ರಣವಾಗಿಲ್ಲವೆಂಬುದನ್ನು 
ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗುವುದು. ಇಷ್ಟು ಮಾಹಿತಿಯು ದೊರೆಯಬೇಕಾದರೆ 
ನಮಗೆ ಪ್ರಯಾಸವಾದುದರಿ೦ದ ಮುಂದೆ ಮಾರ್ಗದರ್ಶಿಯಾಗಬೇಕೆಂದು ನಾವು ಈ 
ಮಾಹಿತಿಯನ್ನು ಇಲ್ಲಿನಮೂದಿಸಿ ಇಟ್ಟಿರುವೆವು. 

ಲಿಪಿಗಳನ್ನು ಓದುವ ಕೆಲಸಕ್ಕೆ ಏನಾದರೂ ಹ೦ಚಿಕೆಯು೦ಟೋ ಎಂಬ ಬಗ್ಗೆ 
ನಾವು ಬಹಳ ಶೋಧಿಸಿದ್ದೇವೆ. ಆದರೆ ಅದು ಕೇವಲ ಅಭ್ಯಾಸದಿ೦ದಲೇ 
ಸಾಧ್ಯವಾಗತಕ್ಕುದೆಂದು ಅನೇಕ ತಜ್ಞರ ಮತವುಂಟು. ಆದರೂ ತೀರ ಹಿಂದಿನ 
ಅಕ್ಷರಗಳ ಸರಣಿಯು ಹೇಗಿತ್ತೆಂಬುದು ಕೆಲಮಟ್ಟಿಗೆ ಕೆಳಗೆ ಕಾಣಿಸಿದ ಪುಸ್ತಕದಿಂದ 
ಗೊತ್ತಾಗಬಹುದು. 

(೧) English Translation of Buhler's 17015076 Palxographie 
and the tables called Tafels. 

(೨) ಮೇಲೆ ಹೇಳಿದ ಸೂಚನೆಗಳನ್ನು ಲಕ್ಷದಲ್ಲಿಟ್ಟು ಮುಂದಿನ ರೀತಿಯಂತೆ 
ಮುದ್ರಣಗಳನ್ನು ತೆಗೆದುಕೊಳ್ಳಬೇಕು. ಈ ಕೆಲಸಕ್ಕೆ ಇಂಗ್ಲಿಷ್‌ ಜ್ಞಾನವು 
ಬೇಕೇಬೇಕ೦ತಲೂ ಇಲ್ಲ ಈ ವಿಷಯದ ಕಡೆಗೆ ಕನ್ನಡ ಅಧ್ಯಾಪಕರ ಲಕ್ಷ್ಯವು 
ವೇಧಿಸಿದರೆ ನಮ್ಮ ಕಾರ್ಯವು ಸುಲಭವಾಗಿ ಆಗಬಹುದಾಗಿದೆ. 


ಮುದ್ರಣ ರೀತಿ. 

(೧) ಮೊದಲು, ಕಲ್ಲಿನಲ್ಲಿ ಕೂತ೦ಥ ಮಣ್ಣು ಸುಣ್ಣ ಎಣ್ಣೆ ಮು೦ತಾದುವನ್ನು 
ಮೆಲ್ಲನೆ ಮೊಳೆಗಳಿ೦ದ ತೆಗೆದು ಕಲ್ಲನ್ನು ಚನ್ನಾಗಿ ತೊಳೆಯಬೇಕು. ಹೀಗೆ ಮಾಡುವಾಗ, 
ಅಕ್ಷರಗಳು ನಿಚ್ಚಳವಾಗಿ ಕಾಣಬೇಕೆ೦ದು ಯಾವ ಕಬ್ಬಿಣ ಸಾಮಾನುಗಳನ್ನೂಕಲ್ಲಿಗೆ ಒತ್ತಿ 
ತಿಕ್ಕಬಾರದು. ಅಕ್ಷರಗಳು ನೆಟ್ಟಗೆ ಕಾಣಿಸಬೇಕೆಂದು ಕಲ್ಲಿಗೆ ಮಸಿ ಹಚ್ಚಿ ಕಪ್ಪು 
ಮಾಡಬಾರದು. ಇದರಿ೦ದ ಅಕ್ಷರಗಳು ತಿಳಿಯುವುವೆ೦ದು ನಿಮಗೆ ಮೊದಲು 
ತೋರಿದರೂ ಅದು ಕಲ್ಲನ್ನು ಕೆಡಿಸಿ ಬಿಡುವುದಲ್ಲದೆ, ಮುಂದೆ, ನೋಡುವವರಿಗೂ 
ತೊ೦ದರೆಯು೦ಟುಮಾಡಿದಂತಾಗುತ್ತದೆ. 

(೨) ಪ್ರಥಮತಃ ವ್ಯತ್ತ ಪತ್ರಿಕೆಗಳಿಗೆ ಬಳಸುವ ಉತ್ತಮತರದ ಕಾಗದವನ್ನು 
ತೆಗೆದುಕೊ೦ಡು ಅದನ್ನು ಕೆಲವು ನಿಮಿಷ ನೀರಿನಲ್ಲಿ ತೊಯಿಸಬೇಕು. ಹುರುಬರಕಾದ 
ಲಿಪಿಗಳಿಗೆ ದೇಶೀಯ ಕಾಗದಗಳನ್ನು ಬಳಸಬೇಕು. ಆ ಕಾಗದವನ್ನು ನೀರಿನಲ್ಲಿ 
ತೊಯಿಸಲೇ ಬೇಕು. ಫೂಲಸ್ಕ್ಮೇಪಕಾಗದಗಳು ಸಾಮಾನ್ಯವಾಗಿ ಎಲ್ಲ ತರದ 
ಲಿಪಿಕಲ್ಲುಗಳಿಗೂ ಉಪಯೋಗಕ್ಕೆ ಬರುತ್ತವೆ. 

(೩) ಆ ತೊಯಿಸಿದ ಕಾಗದವನ್ನು ಅತ್ತಿತ್ತ ಸರಿದಾಡದ೦ತೆ ಒ೦ದೇ ಸಮನಾಗಿ ಆ 
ಲಿಪಿಗಲ್ಲಿನ ಮೇಲೆ ಇಡಬೇಕು. ನಡನಡುವೆ ಮಡಿಕೆ ಬೀಳಗೊಡ ಬಾರದು. ಆ 
ತೊಯಿಸಿದ ಪತ್ರವು ಆಗ ಕಲ್ಲಿಗೆ ಅಂಟಿಕೊಳ್ಳುವುದು. 

(೪) ಕೂಡಲೇ, ಬಿರುಸಾದ ಕು೦ಚನ್ನಾದರೂ ವಸ್ತ್ರವನ್ನಾದರೂ ತೆಗೆದುಕೂ೦ಡು 
ಗಾಳಿಯಿಂದ ಹಾರದೆ ಕಾಗದವು ಕಲ್ಲಿಗೆ ಅಚ್ಚುಕಟ್ಟಾಗಿ ಹತ್ತಿಕೊಳ್ಳುವಂತೆ ಮೆಲ್ಲಗೆ 
ಜಾಣತನದಿಂದ ಒತ್ತಬೇಕು. ಆ ಕಾಗದವೆಲ್ಲ ಸಂದಿಗೊಂದಿ ಸಹ ಬಿಡದಂತೆ ಕಲ್ಲಿಗೆ 
ಸರಿಯಾಗುವಂತೆ ಹಗುರಾಗಿ ಒತ್ತುತ್ತಿರಬೇಕು. ಅಕ್ಷರಗಳು ಆಳವಾಗಿ ಕೊರೆಯಲ್ಲಟ್ಟಿದ್ದರೆ 


ಐ" 


ಅಥವಾ ಮೇಲ್ದದಿಯು ಡೊಂಕಾಗಿದ್ದರೆ ಕಾಗದಕ್ಕೆ ಅನೇಕ ಕಡೆಗೆ ರಂಧ್ರಗಳು 


ಬೀಳುವುವು. ಹೀಗಾದ ಪಕ್ಷಕ್ಕೆ ಆ ಕಾಗದದ ಮೇಲೆ ಮತ್ತೊಂದು, ಅದೂ ಹರಿಯ 
ಹತ್ತಿದರೆ ಮತ್ತೂ ಒಂದು ಕಾಗದವನ್ನು ಮೊದಲಿನಂತೆಯೇ ತೊಯಿಸಿ ಹಾಕಿ ಒತ್ತಬೇಕು. 

(೫) ಒತ್ತುವ ಕ್ರಮವು ಮುಗಿದೊಡನೆಯೇ ಕಾಗದವನ್ನು ತೆಗೆಯಬಾರದು. 
ಒಣಗಿದ ಕೂಡಲೆ ಅದು ತನ್ನಷ್ಟಕ್ಕೆ ತಾನೇ ಕಳಚಿ ಬೀಳುವುದು. ಅದೆಲ್ಲಮುಗಿದ ನ೦ತರ 
ನಿಮ್ಮ ಕಾಗದವು ಮುದ್ರಿಸಿದ೦ತಾಗುವುದು. ಈ ಕಾಗದವು ಒಣಗಿರುವ ಕಾರಣ, ಅದು 
ಬಹು ಬಿರುಸಾಗಿದ್ದು ಎಷ್ಟು ಒತ್ತಿದರೂ ಹಾಗೇ ಇರುತ್ತದೆ. ಆ ಮೇಲೆ ಅದನ್ನು ಸುರುಳಿ 
ಸುತ್ತಿಟ್ಟು ಅದು ಒದ್ದೆಯಾಗದಂತೆ ಎಚ್ಚರವಿಡಬೇಕು. 

(೬) ಕಾಗದವು ಕಲ್ಲಿಗೆಲ್ಲ ಸಾಕಾಗುವಷ್ಟು ದೊಡ್ಡದಾಗಿರದಿದ್ದರೆ, ಮೇಲೆ ಹೇಳಿದ 
ರೀತಿಯಲ್ಲಿಯೇ ಕಲ್ಲುಗಳ ಒಂದೊಂದೇ ಭಾಗವನ್ನು ಅಳತೆಮಾಡಿ ತೆಗೆದುಕೊಳ್ಳಬೇಕು. 
ಆದರೆ ಈ ಮುದ್ರಣವಾದ ಕೂಡಲೆ ಆಯಾ ಕಾಗದಗಳಿಗೆ ನಂಬರುಗಳನ್ನು ಹಾಕಿ 
ಜೋಡಿಸಿ ಅದರಮೇಲೆ ಅದು ಇಂಥ ಗುಡಿಯಲ್ಲಿ ಇಂಥ ದಿಕ್ಕಿಗಿರುವ 
ಶಿಲಾಲೇಖವೆಂದು ಮುಂತಾಗಿ ಬರೆಯುವುದಕ್ಕೆ ಮರೆಯಬಾರದು. 

(೭) ಮಿಕ್ಕ ಯಂತ್ರಗಳ ಕೆಲಸದಂತೆ ಈ ಕೆಲಸವನ್ನು ಮಾಡಲಿಕ್ಕೂ ರೂಢಿಯು 
ಬೇಕಾಗುತ್ತದೆ. ಪ್ರತಿಯೊಂದರ ಮೂರು ನಾಲ್ಕು ಮುದ್ರಣಗಳನ್ನು ತೆಗೆದುಕೊಂಡರೆ, 
ಅಕ್ಷರಗಳ ತಪ್ಪುಗಳನ್ನು ತಿಳಿಯಲಿಕ್ಕೂ ಅವುಗಳನ್ನು ತಿದ್ದಲಿಕ್ಕೂ 
ಅನುಕೂಲವಾಗುವುದಾದುದರಿ೦ದ ಬೇರೆ ಬೇರೆ ಮೂರು ನಾಲ್ಕು ಪತ್ರಗಳನ್ನು 
ಮುದ್ರಿಸಿಕೊಳ್ಳುವುದು ಒಳ್ಳೆಯದು. 

೨ನೆಯ ರೀತಿ:- ಈ ರೀತಿಯ ಮೇಲಿನಂತೆಯೇ ಇದ್ದರೂ ಯೋಗ್ಯವಾದ ಮತ್ತು 
ಹದನವಾದ ಉಪಕರಣಗಳೂ ಅನುಭವವೂ ಇದ್ದರೆ ಇದರಲ್ಲಿ ಮುದ್ರೆಗಳು ಹೆಚ್ಚು 
ಸ್ಫುಟವಾಗಿ ಮೂಡುವುವು. ಮೊದಲು ಮುದ್ರಕರ 'ರೋಲರ್‌' ಒಂದನ್ನು 
ತೆಗೆದುಕೊಂಡು ಅದಕ್ಕೆ ಮಸಿಹಚ್ಚಿ ಕಲ್ಲು ಸ್ವಲ್ಪ ತಣ್ಣಗಿರುವಾಗಲೇ (ಆದರೆ ಒದ್ದೆಯಲ್ಲ) 


NON) 


ಅದರಮೇಲೆ ಉರುಳಿಸಬೇಕು. ಚರ್ಮಸಹಿತವಾದ ಉಣ್ಣೆಯ ಕುಂಚಿನಿಂದ ಅದನ್ನು 


ಮೆಲ್ಲಗೆ ಒತ್ತಿದರೆ, ಮಸಿ ಹತ್ತದಿರುವಲ್ಲಿ ಮಸಿ ಹತ್ತುವುದು, ಮತ್ತು ಮಸಿ ಹೆಚ್ಚು ಹತ್ತಿದ 
ಸ್ಥಳವು ಬೆಳ್ಳಗಾಗುವುದು. ಇದರಿ೦ದ ಸೂಕ್ಷ್ಮ ಕೆಲಸವು ಬಹು ಸೊಗಸಾಗುವುದು. 
ಆಮೇಲೆ, ಪೂರ್ವದಂತೆ, ಕಾಗದವನ್ನು ಕಲ್ಲಿನಮೇಲೆ ಒಣಗಿಸಲಿಕ್ಕೆ ಬಿಡಬೇಕು, ಮತ್ತು 
ಏನಾದೀತೋ ಎಂದು ಸಂಶಯ ತೆಗೆದುಕೊಳ್ಳದೆ ಸುರುಳಿಯಾಗಿ ಸುತ್ತಬೇಕು. ಇದಕ್ಕಾಗಿ 
ಬೇಕಾಗುವ ಮಸಿಗಾಗಿ, ಪರ್ಸಿಯನ್‌ ಮಸಿಯನ್ನಾದರೂ, ಕಾಡಿಗೆ ಅಂಟು ಮತ್ತು 
ನೀರಿನಿಂದ ಕೂಡಿದ ಮಸಿಯನ್ನಾದರೂ ಬಳಸಬಹುದು. ಹೆಚ್ಚು ಮಸಿಯನ್ನು ಹಾಕಿದರೆ 
ಮುದ್ರೆಯು ಕೆಡುವುದು. ಆದುದರಿಂದ ಸರಿಯಾಗಿ ಬೇಕಾದಷ್ಟು ಮಸಿಯನ್ನೇ 
ಹಾಕಬೇಕು. ಅದರಂತೆ 'ರೂಲ'ವನ್ನು ಒತ್ತುವಾಗ ಅದನ್ನು ಒ೦ದೇಮಸಮನಾಗಿ 
ಉರುಳಿಸಬೇಕು. ಎಂದರೆ ಅಕ್ಷರಗಳ ಸಂದಿಯಲ್ಲಿ ಮಸಿಹೋಗದ ಅಕ್ಷರಗಳು ಬೆಳ್ಳಗೆ 
ಉಳಿಯುವುವು. ಮಿಕ್ಕಕಡೆಗೆ ಮಸಿ ಹತ್ತುವುದು. 

೩ನೆಯ ರೀತಿ:- ಈ ರೀತಿಯು ಬಹಳ ಸುಲಭವಾಗಿರುತ್ತದೆ. ವಿಶೇಷ ಖರ್ಚೂ 
ಬೇಡ. ಇದು ಮೇಲಿನ ರೀತಿಯಂತೆಯೇ ಇರುತ್ತದೆ. ಲಿಪಿಗಳಿಗೆ ಒದ್ದೆಯ ಕಾಗದವನ್ನು 
ಅಂಟಿಸಿ ಬಿರುಸಾದ ಕುಂಚಿನಿಂದ ಮೆಲ್ಲಗೆ ಅಕ್ಷರಗಳ ಮೇಲೆ ಬಡಿಯಬೇಕು. ಅಂದರೆ 
ಅಕ್ಷರಗಳ ಸಂದಿಯಲ್ಲಿ ಆ ಒದ್ದೆಯ ಕಾಗದವು ಹೋಗಿ ಕೂಡುವುದು. ಕೂಡಲೇ 
ಚರ್ಮದ ಪ್ಯಾಡ್‌ ಒಂದನ್ನು ತೆಗೆದುಕೊಂಡು ಅದಕ್ಕೆ ಎರಡನೆಯ ರೀತಿಯಲ್ಲಿ 
ಹೇಳಿದಂತೆ ತಯಾರ ಮಾಡಿದ ಕಾಡಿಗೆಯ ಮಸಿಯನ್ನು ಹಚ್ಚಿ ಆ ಒದ್ದೆಯ ಕಾಗದದ 
ಮೇಲೆ ಬಡಿಯಬೇಕು, ಹಾಗೆ ಮಾಡಿದರೆ ಅಕ್ಷರಗಳ ಸಂದಿಯಲ್ಲಿ ಕುಳಿತ ಕಾಗದಕ್ಕೆ 
ಮಸಿಯು ಹತ್ತದೆ ಮಿಕ್ಕ ಕಡೆಗೆಲ್ಲ ಮಸಿ ಹತ್ತುವುದು, ಅಕ್ಷರಗಳು ಬೆಳ್ಳಗಾಗಿ ಕಾಣುವುವು. 
ಕಾಡಿಗೆಯಲ್ಲಿ ಅಂಟು ಬಹಳ ಹಾಕಬಾರದು. ಕಾಡಿಗೆಯು ಹಾರಿ ಹೋಗಬಾರದೆಂದು 
ಸ್ವಲ್ಪ ಅಂಟು ಹಾಕಬೇಕಾಗುತ್ತದೆ. ರಬ್ಬರಸ್ಟಾಂಪು ಒತ್ತುವಂತೆ ಆ ಒದ್ದೆಯ 
ಕಾಗದದಮೇಲೆ ಮಸಿಯನ್ನುಮೆಲ್ಲಗೆ ಹಚ್ಚಬೇಕು. 


ತಾಮ್ರಶಾಸನದ ಮುದ್ರಣ:- ಮೊದಲು ತಾಮ್ರಪಟವನ್ನು ಸಬಕಾರ ಹಚ್ಚಿ 
ಚನ್ನಾಗಿ ತೊಳೆಯಬೇಕು. ಅದರಿಂದ ಸ್ವಚ್ಛವಾಗದಿದ್ದರೆ, ನೈಟ್ರಿಕ ಆಸಿಡ್‌ ನ ನೀರನ್ನುಸ್ಟಲ್ಪ 
ಹಾಕಬೇಕು. ಈ ನೀರನ್ನು ಹೆಚ್ಚು ಹಾಕಿದರೆ ಶಾಸನವು ಕೆಡುವ ಸ೦ಭವವದೆ. ಆ 
ಶಾಸನವು ಒಣಗಿದನ೦ತರ ಮುದ್ರಿಸುವ ಮಸಿಯನ್ನು ಕುಂಚಿನಿಂದ ಮೆಲ್ಲಗೆ 
ಬಳಿಯಬೇಕು. ಇದಕ್ಕಾಗಿಯೇ ಒಂದು ದೊಡ್ಡ ಕುಂಚವನ್ನು ಮಾಡಿಸಿಡಬೇಕು. ಅಥವಾ 
ಒಂದು ಕಾಚಿನ ತುಣುಕನ್ನು ತೆಗೆದುಕೊಂಡು, ಅದರಮೇಲೆ ಮಸಿಯನ್ನು ಹಾಕಿ, 
ಅದನ್ನೆಲ್ಲ ಅದಕ್ಕೆ ಚನ್ನಾಗಿ ಒಂದೂ ಕಡೆಗೆ ಬಿಡದಂತೆ ಹಚ್ಚಬೇಕು. ಡ್ರಾಯಿಂಗ್‌ ಪೇಪರ್‌ 
ದಂಥ ದಪ್ಪಾದ ಮೆತ್ತಗಿನ ಕಾಗದವೇ ಒಳ್ಳೆಯದು. ಕಾಗದವನ್ನು ತಾಮ್ರ ಪಟಿಕ್ಕಿಂತ ಹೆಚ್ಚು 
ದೊಡ್ಡದಾಗಿ ಕತ್ತರಿಸಿ, ಸ್ವಲ್ಪ ನೀರು ಚಿಮ್ಮಡಿಸಿ, ಅದರ ಮೇಲ್ಬಾಗವನ್ನು ಶಾಸನದ ಮೇಲೆ 
ಹಾಕಿ, ಕಾಗದವನ್ನು ಹಿಗ್ಗಲಿಗೆ ಮಡಿಸಬೇಕು. ಹೀಗೆ ಮಾಡಿದರೆ, ಆ ಶಾಸನವು ಅತ್ತಿತ್ತ 
ಅಲುಗಾಡುವುದಿಲ್ಲ ಶಾಸನಕ್ಕೆ ಬಳೆಯಿದ್ದರೆ, ಆ ಕಾಗದದೊಳಗೆ ಬಳೆ 
ಹಾಯುವಂಥದೊಂದು ರಂಧ್ರವನ್ನು ಮಾಡಬೇಕು. ಮೇಲ್ಬಾಗವನ್ನು ಬಿರುಸಾದ ಸ್ವಚ್ಛ 
ಕಾಗದದಿಂದ ಮೆಲ್ಲನೆ ಒತ್ತಬೇಕು. ಒತ್ತದೆ ಇರುವ ಸ್ಥಳದಲ್ಲಿ ಒಂದು ಹಸೀ ಬಟ್ಟೆಯನ್ನು 
ಯಾವಾಗಲೂ ಮಡಿಸಿ ಇಡಬೇಕು. ಆಮೇಲೆ, ದಕ್ಕೆಯಾಗದಂತೆ ಕಾಗದವನ್ನು ತೆಗೆದು 
ಒಣಗಲಿಕ್ಕೆ ಇಡಬೇಕು. ಮುದ್ರೆಗಳು ಹಿಮ್ಮೈ ಆಗಿರುತ್ತವೆ. ಆದರೆ ಫೋಟೋ 
ತೆಗೆದುಕೊಂಡರೆ ಅವು ಮತ್ತೆ ಹಿಮ್ಮೈ ಆಗುತ್ತವೆ. ಮಸಿಯ ಕಲೆಗಳು ಪೂರ್ಣವಾಗಿ 
ಹೋಗಬೇಕಾದರೆ ಟರ್ಪಂಟಾಯಿನವನ್ನು ಸ್ವಲ್ಪ ಹಚ್ಚಿ ಆಮೇಲೆ ಶಾಸನವನ್ನು 
ಸಬಕಾರದಿ೦ದ ತೊಳೆಯಬೇಕು. ಹಾಗೆ ಮಾಡಿದರೆ ಅದು ಸ್ವಚ್ಛವಾಗುವದು. 

ಮೇಲೆ ಹೇಳಿದ ರೀತಿಗಳಲ್ಲದೆ ಮಿಕ್ಕರೀತಿಗಳು೦ಟು. ಆದರೆ ಅವಕ್ಕೆ ಬಹಳ ವೆಚ್ಚ 
ತಗಲುವದರಿ೦ದ ಸಾಮಾನ್ಯಜನರಿಗೆ ಸಾಧ್ಯವಿಲ್ಲ ಆದರೆ, ತಾಮ್ರ ಶಾಸನಗಳನ್ನು 
ಆರ್ಕಿಯಾಲಾಜಿಕಲ್‌ ಖಾತೆದವರ ಕಡೆಗೆ ಕಳಿಸುವದೇ ಒಳ್ಳೆಯದು. ಅವರು ಅದರ 
ತಸಬೀರು ತೆಗೆದುಕೊಂಡು ತಿರುಗಿ ಕಳುಹಿಸುವರು. 


ಶ್ರೀ ವಿದ್ಯಾರಣ್ಯರ ಇಷ್ಟದೇವತೆಯಾದ ಭುವನೇಶ್ವರಿ ಸ್ತುತಿ. 
(ಧಾಟಿ - “ಜಯಮೋಹಿನೀ ಮಧುಸೂದನಜಯ” ಎಂಬ ಪದದಂತೆ). 


ಜಯ ಜಯ ಜಯ ಭುವನೇಶ್ವರೀ || ಪಲ್ಲ || 


ಜಯ ಭುವನೇಶ್ವರಿ | 
ಜಯ ಮಾಹೇಶ್ವರಿ | 


ಸಯ ಕೃಪಾಕರೆ ಶುಭಕರೆ ಶ್ರೀಕರೆ | | ಅನು || 


ಭೂಸುರಮಾಧವ | 
ನಾಶಾಪಾಶವ | 
ನಾಶಗೊಳಿಸಿ ಸ 

ನ್ಯಾಸಿಯ ಮಾಡಿದೆ || ೧ || 
ವರ ವಿದ್ಯಾರ | 

ಣ್ಯರ ತಪಕೊಲೆದೌ | 
ಸುರಿಸಿದೆ ಚಿನ್ನದ | 

ಸರಿಯಂ ಧರೆಯೊಳು || ೨ || 
ನೆರೆ ಕನ್ನಡದವರ | 

ಸರ ಬೆಳ್‌ಜಸಮಂ | 
ಧರೆಯೊಳು ಸಲೆ ಸು | 
ಸ್ಥಿರಗೊಳಿಸಿದವಳೆ 1೬೭.೬! 


ಸಕ್ಕರಿ ಬಾಳಾಚತಿ೦ರ್ದ (ಶಾ೦ತಕವಿ). 


ಸರ್ವಭಕ್ಷಕನಾದ 'ಕಾಲ'ನಿಗೆ ಪ್ರಾರ್ಥನೆ. 


ತಾತ್ಪರ್ಯ:-- ಸರ್ವಭಕ್ಷಕನಾದ ಕಾಲನೇ, ಕರ್ನಾಟಕ ವೈಭವವನ್ನು 

ತಿನ್ನುವಾಗ ನಿನ್ನ ಕಣ್ಣಿಗೆ ಬೀಳದಿದ್ದ ಶಿಲಾಲೇಖ ತಾಮ್ರ ಪಟಗಳನ್ನು ನಾವು ಬಳೆದು 
ಆರಿಸಿಕೊ೦ಡು. ಪುನಃ ನೀನು ತಿನ್ನಬಾರದೆ೦ದು ಕಹಿಪದಾರ್ಥಗಳಿ೦ದ ಮಾಡಿದ 
ಕಾಗದಗಳ ಮೇಲೆ ಕಹಿಯಾದ ಮಸಿಯಿಂದ ಬರೆದಿಡುವೆವು; ನೀನು ತಿನ್ನದಿರು! 
ಎಚ್ಚರಿಕೆ! ಅಥವಾ ಹೀಗೆ ನಿನಗೆ ಹೇಳುವವರು ನಾವೂ ದಡ್ಡರೇ ಸರಿ. ಏಕೆ೦ದರೆ, ಅವು 
ನಿನ್ನ ತುತ್ತಿನೊಳಗಿನ ಹರಳುಗಳಿ೦ದು ನೀನೇ ಅವನ್ನು ಉಗುಳಿರುವೆ. ಇನ್ನು ಆ 
ಉಚ್ಚಿಹವನ್ನು ನೀನು ತಿನ್ನುವುದು ಹೇಗೆ? ಆದರೆ, ನಾವು ಅವನ್ನುನಿನ್ನ ಪ್ರಸಾದವೆಂದು 
ಸ್ವೀಕರಿಸಿ, ನಮ್ಮ ಪೂರ್ವವೈಭವವನ್ನು ಪ್ರತಿಪಾದಿಸುವೆವು. 
.ಷ. ಕನ್ನಡನಾಡೊಳು | 

ಮುನ್ನಾಳದ ನೃಪ | 

ರುನ್ನತವಿಭವಗಳಂ ನೀನು || 

ತಿನ್ನುವ ನಿನ್ನಯ | 

ಕಣ್ಣಿಗೆ ಬೀಳದ | 

'ಲಿನ್ನು ಮುಳಿದುಕೊಂಡಿರುತಿರ್ಹ || ೧ || 

ಶಿಲಾಲೇಖಗಳ | 

ಸಲೆ ತಾಮ್ರದ ಪಟಿ | 

ಗಳ ಪಾಳ್‌ದೇಗುಲಗೊಂಬೆಗಳ | | 

ಹಳೇ ಗ್ರಂಥಗಳ | 

ಫೊಳಲ್‌ ಗುರುಹುಗಳ | 


GL 


ತ ಇನ್ನು ಉಳಿದು. 
2 ಪೊಳಲ್‌ ಗುರುರ್ಹುಪಟ್ಟಣದ ಕುರುಹು. 


ಬಳೆದಾರಿಸಿ ಕೊ೦ಡಾವೀಗ || ೨ || 
ಬಲು ಕಹಿ ವಸ್ತುಗ | 
ಫೊಳಕೊಂಡೋಲೆಕ | 

ಛೊಳು ಕಹಿಯಾಗಿಹ ಮಸಿಯಿಂದ || 
ಸಲೆನಿನ್ನಯ ಕೃತಿ | 

ಗಳ ಗುರುಮಹಿಮಾ | 
ವಳಿಗಳನ್ನುಬರೆದಿಡುತಿಹವು || ೩ || 
ಎಲವೊ ಕಾಲ! ಭರ | 

ದೊಳು೦ಬ ಸಮಯದೊ | 

ಳುಳಿ ನೆನಪಿ೦ದಿವುಗಳನು ಗಡ || 
ಪಳ ವಿಶ್ರಾಂತಿಯ | 

ಗೊಳದೆ ಸಿಕ್ಕುದಂ | 

ಮೆಲುವಿ ಮೊದಲೆ ತಿಳಿಸಿಹೆವಾವು || ೪ || 
ಎಂದೊರೆವುದು ಮತಿ | 
ಮಂದತೆಯದು ನೀ | 

ನಂದುಣ್ಣುವ ತುತ್ತುಗಳೊಳಗೆ | | 
ಬಂದವುಗಳ ಹರ | 
ಳೆಂದುಗುಳಿದೆಯ | 
ನೆಂದುಮಲ್ಲನಿನಗವು ಗ್ರಾಹ್ಯಂ | |೫| | 
ಸಕಲದೇವತಾ | 

ನಿಕರಶಿಖರ! ತವ | 

ಮುಖದುಚ್ಛಿಷ್ಟಂ ಲಭಿಸುವದು || 


ಸುಖಪ್ರಸಾದದ | 
ಶಕುನವೆಂದು ನಾವ್‌ | 
ಕಕುಲತೆಯಿಂ ಸ್ವೀಕರಿಸವದ೦|| ೬ || 
ಈ ಪ್ರಸಾದಬಲ | 

'ದಪ್ರತಿಮತಯಂ | 

ಕ್ಲಿಪ್ರದಿ ನೆರೆ ನಾಡಿಗರಂತೆ | | 
ಸುಪ್ರಸಿದ್ಧಪೂ | 
ರ್ವ "ಪ್ರಬಂಧಗಳ | 
ನು *ಪ್ರತಿಪಾದಿಸುವೆವು ನಾವು] |೭|| 
ತಿಳಿಯುವ! ವಿದರಿ೦ | 
ಸಲೆ ಪೂರ್ವದ ಸೂ | 
ಜ್ವಳಸಾಹಸಶೌರ್ಯಾದಿಗಳು || 
ನೆಲದೊಡೆಯರ ಬಲು | 
ಬೆಳೆದ ವಿಭವಗಳು | 
ಕಲಾವ೦ತರತಿ ಕುಶಲತೆಯು || ೮ || 
ಅಭೀಷ್ಟಸಾಧನ | 
ದಭಿಮಾನಂ ಮೇಣ್‌ | 
ಅಭೀರುತನದುತೃರ್ಷತೆಯು || 


3 ಅಪ್ರತಿಮತೆ. 
ಕಥೆ. 
5 ನಿಶ್ಚಯದಿಂದ ಹೇಳು. 


6 


7ಅಭಿರೂಪರ ಸು | 
ಪ್ರಭವಫಲ೦ಗಳ | 
*ಪ್ರಬೋಧನಗಳೀಗಿನ ಜನಕೆ || ೯ || 
ಇವುಗಳ ಗುಣಗಳು | 
ಭುವನವಿದಿತಮಾ | 
ಗಿವೆ ಕಾಲಾಂತರದಿಂದಲಿವು || 
ತವೆ ನಿಕೃಷ್ಟದೇ | 
ಶವನುದ್ಧರಿಸುವ | 
ರವತರಿಸುವವೊಲು ಮಾಡುವವು || ೧೦ | | 
--ಭಾಳಾಚಾರ್ಯ ಸಕ್ಕರಿ (ಶಾ೦ತಿಕವಿ). 


7 ಪಂಡಿತ. 
ಪ ಪ್ರಭರ್ವಜ್ಞಾನ. 
9 ಎಚ್ಚರಿಕೆ ಹೇಳೋಣ. 


ಶ್ರೀ 
ಪ್ರಾಕ್ಷನ ನಿಮರ್ಶ ವಿಚಕ್ಷಣ. 


(೧) ರಾವಬಹಾದ್ದೂರ ಆರ್‌. ನರಸಿಂಹಾಚಾರ್ಯ ಎಮ್‌.ಎ,ಎಮ್‌.ಆರ್‌. 
ಎ.ಎಸ್‌. ಮೈಸೂರ ಪ್ರಾಂತದ ಪುರಾತನ ವಸ್ತು ಸಂಶೋಧನ 
ಶಾಖೆಯ ಡಾಯರೇಕ್ಟರ ಇವರ ಅಭಿಪ್ರಾಯ. 

“ತಮ್ಮ ಪುಸ್ತಕವನ್ನು ಆಮೂಲಾಗ್ರವಾಗಿ ಓದಿದೆನು. ಕರ್ನಾಟಕ ದೇಶದಲ್ಲಿ 
ತಮಗಿರುವ ಅಭಿಮಾನವು ಒಂದೊಂದು ಪುಟದಲ್ಲಿಯೂ ವ್ಯಕ್ತವಾಗುತ್ತದೆ. ಪುಸ್ತಕವು 
ಬಹಳ ಶ್ಲಾಫ್ಯವಾಗಿದೆ. ಓದುವವರ ಮನಸ್ಸಿನಲ್ಲಿ ದೇಶಪ್ರೀತಿಯನ್ನೂ 
ಭಾಷಾಪ್ರೀತಿಯನ್ನೂ ಹುಟ್ಟಿಸುವದರಲ್ಲಿ ಸಂಶಯವಿಲ್ಲ ಈ ಪುಸ್ತಕವನ್ನುಬರೆದು ನೀವು 
ಕನ್ನಡಿಗರಿಗೆ ಬಹಳ ಉಪಕಾರವನ್ನು ಮಾಡಿದ್ದೀರಿ. ಪುಸ್ತಕವನ್ನು ಓದಿ ನೋಡಿದುದರಲ್ಲಿ 
ನನಗೇನೂ ವಿಶೇಷ ತಪ್ಪುಗಳು ದೊರೆಯಲಿಲ್ಲ 


(೨) Dr. A. Venkatsubbiah M.A. PH.D. 
Asst. Director to the Director of Archaeological Researches Mysore, 
writes as follows:- 
“] thank you for your letter and for your book which you 
kindly sent me. I have read letter throughout; and itis my opinion 
that it is very well-written and admirably suited for the object you 


have in view namely the waking up of the Bombay Karnatakas from 
their apathy, and indifferance towards everything of Karnatak 


origin; and leading them to take a proper pride in the achievements 
of their ancestors. 

BANGALORE. 

1-8-1918. 


(a) ಕನ್ನಡ ಕೋಗಿಲೆಯ ಸಂಪಾದಕರಾದ ಎಮ್‌. ತಿಮ್ಮಪ್ಪಯ್ಯ. 


ಚೌಪದಿ| | ಮನೆ ಮುರಿಯಲಡಿಗೆಟ್ಟು ವಾತದಿ೦ ನೊಂದು | 

ತನುಜರಾ ಕವತಿಣಿಕೆ ವಿತ್ತದಿಂ ನವೆದು || 

ಕೊನೆಗೀಗ ನುಡಿಯಲಾರದೆ ಬಂದ ಕಫದಿ೦ | 

ಮನಗುದಿವಳಕಟ ! ಕನ್ನಡಮಾತೆ, ನೋಡಿ || 

ಕರ್ನಾಟಕ ಗತವೈಭವ ಈ ಪುಸ್ತಕವನ್ನು ಕರ್ನಾಟಕ ಇತಿಹಾಸಮಂಡಲದ 
೧ನೆಯ ಗ್ರಂಥವನ್ನಾಗಿ ಮ|ರಾ|ವೆಂಕಟೇಶ ಭೀಮರಾವ ಅವರ್ಗಳ್‌ ಬಿ.ಎ, 
ಎಲ್‌.ಎಲ್‌.ಬಿ ಇವರು ರಚಿಸಿದರು. ಈ ಮಹನೀಯರೆ ಮಂಡಲದ ಅಧ್ಯಕ್ಷರು. 
ಆದಿಯಲ್ಲಿ ಬಾಳಾಚಾರ್ಯ ಸಕ್ಕರಿ (ಶಾ೦ತಕವಿ) ಇವರಿಂದ ರಚಿತವಾದ ಭರ್ತೃಹರಿಯ 
ವೈರಾಗ್ಯಶತಕದಿ೦ದ ಪರಿವರ್ತಿಸಿದ ೧ ಶ್ಲೋಕವೂ ಕಡೆಯಲ್ಲಿ ಕರ್ನಾಟಕ 
ಪರಮಹಂಸರಾದ ಶ್ರೀ ವಿದ್ಯಾರಣ್ಯರ ಇಷ್ಟದೇವತಾಸ್ತುತಿಯ ಕಾಲನ ಪ್ರಾರ್ಥನೆಯೂ 
ಇವೆ. ಆಕರ್ಷಕ ಮತ್ತು ಅವಶ್ಯವಾದ ಅನೇಕ ಚಿತ್ರಗಳಿ೦ದ ಕೂಡಿದೆ. ಅವುಗಳಲ್ಲಿ 
ಪರಮೇಶ್ವರ ಶ್ರೀ ಸತ್ಯಾಶ್ರಯ, ಪುಲಿಕೇಶಿ ಮಹಾರಾಜ, ವೇರೂಳಿನ ಪ್ರಸಿದ್ಧ ಕೈಲಾಸ 
ದೇವಾಲಯ ಈ ಚಿತ್ರಗಳನ್ನೂ ಇವುಗಳ ವಿಷಯ ವಿಮರ್ಶೆಯನ್ನೂ ಈಗಿನ ಸ್ಥಿತಿಯನ್ನೂ 
ಎಣಿಸಿ ನಮಗೇನೋ ಕಣ್ಣಿನಲ್ಲಿ ನೀರು ತುಂಬಿತು. ಈ ಗ್ರಂಥದಲ್ಲಿ ನಮ್ಮ ಎಂದರೆ 
ವಿಜಯನಗರದ ಹಿಂದಿನ ವೈಭವವೂ, ಆ ವಿಷಯವಾಗಿ ಆಗ ಇಲ್ಲಿಗೆ ಬಂದಿದ್ದ 


ಹುಯಿನ್‌ತ್ಲಾಂಗ ಮುಂತಾದ ಪರದೇಶೀಯ ಪ್ರವಾಶಿಗಳ ಸುವರ್ಣಾಭಿಪ್ರಾಯಗಳೂ 
ನಮ್ಮ ವಾಜ್ಯಯ ವೈಭವವೂ ಧಾರ್ಮಿಕಾದಿ ಎಲ್ಲ ವಿಷಯವೂ ಅನನ್ಯ 
ಸಾಧಾರಣವಿತ್ತೆಂಬುದೂ ಸರಸವಾಗಿ ಮನಮುಟ್ಟುವಂತೆ ವರ್ಣಿಸೋಣಾಗಿದೆ. 

...ಪುಲಕೇಶಿ ವಿಕ್ರಮ ಮೊದಲಾದವರ ಸೌಜನ್ಯವನ್ನೂ ಸಾಮರ್ಥ್ಯವನ್ನೂ 
ಮನಗಂಡರೆ ಈಗಿನ ಧೊರೆಗಳೂ ತಳವಳಿಸುವಂತಿತ್ತು ಎಂದ ಮೇಲೆ ಆಗಿನ ನಾಡೆಲ್ಲ 
ಅನಾಗರಿಕತೆಯ ಕಾಡಾಗಿತ್ತೆಂದು ಈಗಿನ ಬಡನಾಡಿನ ಕಣ್ಣಿಗೆ ಮಣ್ಣೆರಚುವದೂ, ಅದಕ್ಕೆ 
ನಾವು ಕಣ್ಣೆರೆವುದೂ ಹೇಗೆ ನ್ಯಾಯವೊ ದೇವರೇ ಬಲ್ಲ ಕನ್ನಡ ದೇಶದ ರಕ್ತವು ಒ೦ದೇ 
ಒಂದು ಬೊಟ್ಟಾದರೂ ಮೈಯಲ್ಲಿ ಹರಿಯುತ್ತಿದ್ದರೆ ಅವನು ಈ ಗ್ರಂಥವನ್ನು ಓದಲೇ 
ಬೇಕು. ಆದರೆ ಹೋದ ವೈಭವವು ಇನ್ನು ಬರಲಾರದು. ಎ೦ದು ಯಾರೂ 
ಸಂದೇಹಗ್ರಸ್ತರಾಗಕೂಡದು. ಬಂದು ಹೋದ ವ್ಯಕ್ತಿಗೆ, ಪುನಃ ಬರಲಿಕ್ಕೆ ಹೆಚ್ಚಿನ 
ಅನುಕೂಲ್ಯವಲ್ಲವೇ? ಒಮ್ಮೆ ಬಿಸಿಲಿನ ತಾಪದಿ೦ದ ನೀರಾರಿದರೂ ಮೇಘರಾಜನು 
ಪುನಃ ಪ್ರವೇಶಿಸಿ ತನ್ನ ಜೀವನ (ನೀರು) ಸಂತಾನವನ್ನು ಉಕ್ಕೇರುವಂತೆ 
ಮಾಡದಿರುವನೆ? ಮನಮುಟ್ಟಿ ಪ್ರಯತ್ನಿಸಿದರೆ ಇಂದಲ್ಲ ಇನ್ನೊಮ್ಮೆ 'ಗತವೈಭವ' ವನ್ನು 
ಆಗತ (ಬಂದಂಥ) ವೈಭವವನ್ನಾಗಿ ಮಾಡಬಹುದು. ಕನ್ನಡಿಗರೇ, ಒಂದೇ ಒಂದು 
ರೂಪಾಯಿ ಬೆಲೆಯ ೧೫೪ ಪುಟಿದ ಈ ಪುಸ್ತಕವನ್ನು ಒಮ್ಮೆ ತರಿಸಿ ಓದಿ. ಆ ಮೇಲೆ 
ಕಾರ್ಯಶಕ್ತಿಯನ್ನು ಹಬ್ಬಿಸಿ ಕೃತಾರ್ಥರಾಗಿರಿ. 

ಕನ್ನಡ ಕೋಗಿಲೆ, 

ಮಾರ್ಚಿ ಸನ್‌ ೧೯೧೮. 


(೪) ವಿಜ್ಯಾಪುರ ಕರ್ನಾಟಕ ಗತವೈಭವದ ಅಭಿಪ್ರಾಯ. 
ರಾ| ರಾ| ವೆಂಕಟೇಶ ಭೀಮರಾವ ಆಲೂರ ಇವರು ಬರೆದ “ಕರ್ನಾಟಕ 
ಗತವೈಭವ” ಎ೦ಬ ಪುಸ್ತಕವು ನಮ್ಮ ಕೈಸೇರಿರುವದು. ಈ ಪುಸ್ತಕವು ಭಾಷಾ 


ದೃಷ್ಟಿಯಿಂದಲೂ ಐತಿಹಾಸಿಕ ದೃಷ್ಟಿಯಿಂದಲೂ ವಾಚನಾರ್ಹವಾಗಿರುವದು. 
ಇತ್ತಿತ್ತಲಾಗಿ ಕನ್ನಡ ಭಾಷಾಸೇವಕರ ಪರಿಶ್ರಮವಾದ ಪ್ರತಿ ವರ್ಷ ನಾಲ್ಕೆಂಟು ಪುಸ್ತಕಗಳು 
ಹೊರಬೀಳಹತ್ತಿರುವದು ಕನ್ನಡಿಗರ ಸುದೈವವೇ. ಆದರೆ ಈ ಪುಸ್ತಕಗಳನ್ನೆಲ್ಲಾ ಸೂಕ್ಷ 
ದೃಷ್ಟಿಯಿಂದ ಪರೀಕ್ಷಿಸಿನೋಡಲು ನಿಜವಾದ ಕನ್ನಡ ಅಭಿಮಾನಿಗಳಿಗೆ ಬಾಣವು 
ಬಡಿಯದಂತಾಗುವದು. ಯಾಕಂದರೆ ಅವುಗಳೊಳಗಿನ ವಾಕ್ಯ ರಚನೆಯು 
ಮಹಾರಾಷ್ಟ್ರ ಭಾಷೆಯನ್ನು ಹೋಲುವದು. ಶುದ್ಧ ಕನ್ನಡ ಶಬ್ಧಗಳ ಯೋಜನೆಯಂತೂ 
ಅವುಗಳಲ್ಲಿ ಹೇಳ ಹೆಸರಿರುವದಿಲ್ಲ ವಾಕ್ಯಗಳ ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ 
ಪುನಃ ಪುನಃ ಅವುಗಳನ್ನು ಓದಬೇಕಾಗುತ್ತದೆ. ಇನ್ನೂ ಅದರೊಳಗಿನ ಮರ್ಮವು 
ತಿಳಿಯುವದಂತೂ ಒತ್ತಟ್ಟಿಗಿರಲಿ... 

“ಕರ್ನಾಟಕ ಗತವೈಭವ”ದ ಭಾಷಾ ಸರಣಿಯನ್ನು ನೋಡಿ ಮನಸ್ಸು 
ಉಕ್ಕೇರುವದು. ಅದರಲ್ಲಿಯ ಶುದ್ಧ ಕನ್ನಡ ಶಬ್ದಗಳ ಯೋಜನೆಯು ಮನಸ್ಸಿಗೆ 
ಪರಮಾನಂದವನ್ನೀಯುವದು. ಸ್ವಲ್ಪದರದಲ್ಲಿ ಹೇಳುವದೇನಂದರೆ, ಹೊಸದಾಗಿ 
ಲೇಖಕರಾಗಲಿಚ್ಛಿಸುವವರು ಈ ಪುಸ್ತಕವನ್ನು ತಮ್ಮ ಮೇಲಪಂಗ್ತಿಯಾಗಿ 
ಇಟ್ಟುಕೊಳ್ಳಬೇಕು. ಐತಿಹಾಸಿಕ ವಿಷಯದ ಪ್ರತಿಪಾದನೆಯನ್ನು ಮಧುರ ಭಾಷೆಯೊಡನೆ 
ಬೆರೆಸಿದ್ದರಿಂದ ಈ ಪ್ರಬಂಧವು ಬಹಳ ಸರಸವಾಗಿ ತೋರುವದು. ಸಾಮಾನ್ಯ 
ವಾಚಕರಿಗೆ ಈ ಪ್ರಬಂಧವು ಮನೋರಂಜನೆಯನ್ನೀಯುವದು. ಕರ್ನಾಟಕ ಇತಿಹಾಸ 
ಮಂದಿರವನ್ನು ಪ್ರವೇಶಲಿಚ್ಛಿಸುವವರಿಗೆ ಇದು ಮಾರ್ಗದರ್ಶಿಯಾಗಿರುವದು. 
ಭಾಷಾಭಿಲಾಷಿಗಳಿಗೆ ಇದು ಕೈಪಿಡಿಯಾಗಿರುವದು. ಸ್ವದೇಶಕ್ಕೂ ಸ್ವಭಾಷೆಯ 
ವಿಷಯಕ್ಕೂ ಅನಾದರವನ್ನೂ ನಿರಾಶವನ್ನೂ ತಾಳಿದ ಪ್ರತಿಯೊಬ್ಬ ಕನ್ನಡಿಗನ 
ಮನಸ್ಸಿನಲ್ಲಿ ಈ ಪ್ರಬ೦ಧವು ಸ್ವಾಭಿಮಾನದ ಬೀಜವನ್ನು ಒಡಮೂಡಿಸದೆ ಇರದು. 
ಕರ್ನಾಟಕದ ಗತವೈಭವವನ್ನು ಅರಿತುಕೊಳ್ಳಲಿಚ್ಚಿಸುವವರು ಈ ಪುಸ್ತಕವನ್ನು ಒಂದು 
ಅರಫಳಿಗೆ ಓದಿದರೆ ಸಾಕು. ಪ್ರಾಚೀನ ಕಾಲದ ನಮ್ಮ ಎಲ್ಲ ವೈಭವವು ನಮ್ಮ 


ಕಣ್ಣಮುಂದೆ ಕಟ್ಟಿದ೦ತಾಗುವದು. ರಾ| ರಾ| ವೆ೦ಕಟರಾವ್‌ ಆಲೂರವರು ಕರ್ನಾಟಕ 
ಉದ್ಧಾರಾರ್ಥವಾಗಿ ಪ್ರಾರಂಭಿಸಿದ ತಪಶ್ಚರ್ಯಕ್ಕೆ ಕನ್ನಡಮಾತೆಯು ಪ್ರಸನ್ನಳಾಗಿ ಅವರ 
ಲೆಬ್ಬಣಿಕೆಗೆ ಸ್ಫೂರ್ತಿಯನ್ನು ಕೊಟ್ಟಿರುವಳು. ಕನ್ನಡ ಮಾತೆಯ ಮುದ್ದು ಮಕ್ಕಳಾದ 
ಕೈವಾ.ತೂರಮರಿ, ವೆಂಕಟಿರಂಗೋಕಟ್ಟಿ ಧೋ೦ಡೋನರಸಿ೦ಹ ಮುಳಬಾಗಲ 
ಮುಂತಾದ ಲೇಖಕರ ಮಣಿಮಾತೆಯಲ್ಲಿ ಇವರನ್ನು ಪೋಣಿಸಲಿಕ್ಕೆ ಏನೂ ಅಡ್ಡಿ ಇಲ್ಲ 
ರಾ| ರಾ| ಆಲೂರವರ ಮಾತೃವಾತ್ನಲ್ಯಕ್ಕೆ ಲುಬ್ಬಳಾದ ನಮ್ಮ ಕನ್ನಡ ಮಾತೆಯು ಕನ್ನಡ 
ಪುಸ್ತಕ ಭಾ೦ಡಾರವನ್ನು ಸುಶೋಭಿತಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಬುದ್ಧಿಯನ್ನೂ 
ಸಾಮರ್ಥ್ಯವನ್ನೂ ಕೊಟ್ಟು ಕನ್ನಡಿಗರನ್ನು ಜಾಗ್ರತೆಪಡಿಸಲೆಂದು ನಾವು 
ಪರಮೇಶ್ವರನನ್ನು ಪ್ರಾರ್ಥಿಸುತ್ತೇವೆ. 

ವಿಜ್ಯಾಪುರ ಕರ್ನಾಟಕ ವೈಭವ. 


೫ ಮಾರ್ಚಿ ಸನ್‌ ೧೯೧೮ 


ಇವಲ್ಲದೆ ವಾಗ್ಗೂಷಣ, ಚಂದ್ರೋದಯ, ಡೆಕ್ಕನ ಕಾಲೇಜ ಪತ್ರಿಕೆ, ಕರ್ನಾಟಕ 
ಕಾಲೇಜ ಪತ್ರಿಕೆ ಮು೦ತಾದವುಗಳಲ್ಲಿ ಉತ್ತಮವಾದ ಅಭಿಪ್ರಾಯಗಳು ಬಂದಿವೆ. 


ಕರ್ನಾಟಿಕ ಇತಿಹಾಸ-ಮ೦ಡಲ, 
ಧಾರವಾಡ. 

(ಸ್ಥಾಪನೆಯಾದ ತಾರೀಖು ೨೮-೯-೧೯೧೪.) 

೧. ಈ ಮಂಡಲವು ಕರ್ನಾಟಕ ಇತಿಹಾಸದ ಸ೦ಶೋಧನಕ್ಕಾಗಿ ಈಗ 
ಸುಮಾರು ಐದು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿತು. ಇಂದಿನವರೆಗೆ ಕರ್ನಾಟಕ- 
ಭಾಷಾಭಿವೃದ್ಧಿಯ ಪ್ರಯತ್ನವನ್ನೇನೂ ಅನೇಕರು ಕೈಕೊ೦ಡಿರುವರು. ಆದರೆ ರಾಷ್ಟ್ರ ಕೆ 
ಜೀವನಭೂತವಾದ ಕರ್ನಾಟಕ ಇತಿಹಾಸದ ಕಡೆಗೆ ಜನರು ವಿಶೇಷವಾಗಿ ಕಣ್ಣೆರೆದು 
ನೋಡಿಲ್ಲ. ಈ ಬಗೆಯ ಇತಿಹಾಸವು ಇಲ್ಲವೆಂದೇ ಇನ್ನೂ ಅನೇಕ ಸುಶಿಕ್ಷಿತರಲ್ಲಿಯೂ 
ಕೂಡ ಭಾವನೆಯದೆ; ಆದರೆ ಈ ಅಕ್ಷಮ್ಯವಾದ ತಪ್ಪು ತಿಳುವಳಿಕೆಯು ದೂರವಾಗಿ, 
ಕರ್ನಾಟಕದ ತರುಣರಾದರೂ ಕರ್ನಾಟಕದ ಇತಿಹಾಸವನ್ನು ಸಂಶೋಧಿಸಿ, ಇಂದಿಲ್ಲ 
ನಾಳೆ ಈ ದೇಶದ ಉಜ್ವಲವಾದ ಇತಿಹಾಸವನ್ನು ಮುಂದೆ ತರಬೇಕೆಂಬದೇ ಈ 
ಸಂಸ್ಥೆಯ ಮೂಲೋದ್ದೇಶವು. ಆದರೆ ಈ ಕೆಲಸವು ಒಬ್ಬಿಬ್ಬರ ಸಾಧಾರಣ 
ಪ್ರಯತ್ನದಿಂದ ಸಾಧ್ಯವಾಗುವುದಲ್ಲ ಹಿಂದುಸ್ಥಾನದ ಉಳಿದ ಪ್ರಾಂತಗಳ 
ಇತಿಹಾಸಕ್ಕಿಂತ ಕರ್ನಾಟಕದ ಇತಿಹಾಸವನ್ನು ಸಂಶೋಧಿಸುವುದು ಕಠಿಣ 
ಕೆಲಸವಾಗಿದೆ; ಯಾಕಂದರೆ ಈ ಇತಿಹಾಸಕ್ಕೆ ಬಖರ ಮು೦ತಾದ ಸಾಧನಗಳಿಲ್ಲ; ಇದು 
ಶಿಲಾಲೇಖ-ತಾಮ್ರ ಪಟಗಳಲ್ಲಿಯೂ, ದೇವಾಲಯ ಮುಂತಾದ ಕಟ್ಟಿಡಗಳಲ್ಲಿಯೂ, 
ವಾಜ್ಯಯದಲ್ಲಿಯೂ ಅತಿ ಸೂಕ್ಷ್ಮ ರೂಪದಿಂದ ಅಡಕವಾಗಿದೆ; ಮೇಲಾಗಿ ಈ 
ಇತಿಹಾಸವು ಮಿಕ್ಕ ಪ್ರಾಂತಗಳ ಇತಿಹಾಸಕ್ಕಿಂತ ಪ್ರಾಚೀನವಾದುದೂ, ಅಧಿಕ 
ಶತಮಾನಗಳವರೆಗೆ ಹಬ್ಬಿಕೊಂಡುದೂ ಆಗಿದೆ. ಆದುದರಿಂದ ಇದನ್ನು 


ಇ 


ಸ೦ಶೋಧಿಸುವುದಕ್ಕೆ ಜನ ಸಹಾಯವೂ, ಧನ ಸಹಾಯವೂ ಅತಿ ವಿಪುಲವಾಗಿ ಬೇಕು. 


ಕರ್ನಾಟಕ ಇತಿಹಾಸದಲ್ಲಿ ಅಭಿಮಾನಪಟ್ಟ ಸುಶಿಕ್ಷಿತರು ಒಂದಿಲ್ಲೊಂದು ಬಗೆಯಿಂದ 
ಈ ಕಾರ್ಯಕ್ಕೆ ನೆರವಾಗಬೇಕೆಂದು ಪ್ರಾರ್ಥನೆಯದೆ. 

೨. ಈಗ ಮೂರು ನಾಲ್ಕು ವರ್ಷಗಳಲ್ಲಿ ಮಂಡಲದ ಸಭಾಸದರು ಪುಸ್ತಕಗಳ 
ರೂಪದಿಂದಲೂ, ಲೇಖಗಳ ರೂಪದಿಂದಲೂ, ಭಾಷಣಗಳ ರೂಪದಿಂದಲೂ 
ಇತಿಹಾಸದ ಅಭಿಮಾನವನ್ನು ಜಾಗೃತಿಗೊಳಿಸಿರುವ ಸಂಗತಿಯು ಸರ್ವರಿಗೂ ಈಗ 
ಗೊತ್ತೇ ಇದೆ. ಮಂಡಲದ ಉಚ್ಚಧ್ಯೇಯವನ್ನರಿತು ಮು೦ಬಯಿ- ಮದ್ರಾಸ-ಮೈಸೂರ- 
ವಾಯವ್ಯಪ್ರಾಂತಗಳ ಸರಕಾರದವರು ತಮ್ಮ ಆರ್ಕಿಯಾಲಾಜಿಕಲ್‌ ರಿಪೋರ್ಟುಗಳನ್ನು 
ಮಂಡಲಕ್ಕೆ ಉಚಿತವಾಗಿ ಕಳುಹಿಸುತ್ತಿರುವರು. ಪುಣೆಯ ಭಾರತ-ಇತಿಹಾಸ- 
ಸಂಶೋಧಕ-ಮಂಡಲದವರು ಈ ಮಂಡಲದ ಸಂಗಡ ಸಹಕಾರದಿಂದ 
ಕೆಲಸಮಾಡಲು ಒಪ್ಪಿಕೊಂಡಿದ್ದಾರೆ. ಧುಳೆಯ ಸತ್ಕಾರ್ಯೋತ್ತೇಜಕ ಸಭೆಯ 
ಪತ್ರಿಕೆಯಲ್ಲಿ ಈ ಮಂಡಲದ ಬಗ್ಗೆ ಪ್ರಶ೦ಸನಾಪರ ಲೇಖವು ಬಂದಿದೆ. 

೩. ಮಂಡಲದ ಸಂಗ್ರಹದಲ್ಲಿ ಕರ್ನಾಟಕ-ಇತಿಹಾಸಕ್ಕೆ ಸಂಬಂಧ ಪಟ್ಟ 
ಗ್ರಂಥಗಳೂ, 70181೩001೩ Indica Mythic Society Journal, Hyderabad 


Archalogical Society Journal, ಕರೌ. a ಸರ್ಕ್‌ಕಗೌತ ಮುಂತಾದ 
ಪತ್ರಿಕೆಗಳೂ ಇರುತ್ತವೆ. ಕೆಲವು ಮಹನೀಯರ ಮುಖಾಂತರ ಸಂಪಾದಿಸಿದ ತಾಮ್ರ 
ಪಟಿಗಳೂ, ಕನ್ನಡಗೀತೆಯ ಮೂರು ಹಸ್ತಲಿಖಿತ ಪ್ರತಿಗಳೂ ಚಾವುಂಡರಾಯ 
ಪುರಾಣದ ತಾಡುವಲಿಯ ಒ೦ದು ಅಪರೂಪ ಪ್ರತಿಯೂ, ಮತ್ತೂ ಅನೇಕ ಹಸ್ತಲಿಖಿತ 
ಪ್ರತಿಗಳೂ ಶಿಲಾಲಿಪಿಗಳ ಅನೇಕ ಮುದ್ರಣಗಳೂ ಮಂಡಲಕ್ಕಾಗಿ ದೊರೆತಿವೆ. ತಾಮ್ರ 
ಪಟಿಗಳಾಗಲಿ, ಮಹತ್ವದ ಕಾಗದ ಪತ್ರಗಳಾಗಲಿ ಸಂಗ್ರಹದಲ್ಲಿದ್ದವರು ಅವನ್ನು 
ಮಂಡಲಕ್ಕೆ ಕಳಿಸಿದರೆ  ಮಂಡಲದವರು ಅವುಗಳ ಉಪಯೋಗವನ್ನು 
ಮಾಡಿಕೊಂಡು ಬೇಕಾದರೆ, ಅವರವರ ವಸ್ತುಗಳನ್ನು ಅವರಿಗೆ ತಿರುಗಿ 


ಕಳಿಸಿಕೊಡುವರು. ಹಳ್ಳಿಗಳಲ್ಲಿ ಶಾಲೆಯ ಮಾಸ್ತರರು ತಮ್ಮ ಊರಿನ ಇತಿಹಾಸದ ಬಗ್ಗೆ 
ವಿಶೇಷ ಸಂಗತಿಗಳನ್ನು ತಿಳಿಸಿದರೆ, ಮಂಡಲವು ಅವರಿಗೆ ಅತ್ಯಂತ 
ಯಜಣಿಯಾಗುವುದು. 


೪. ಈ ಮ೦ಡಲಕ್ಕೆ ಸಭಾಸದರಾಗತಕ್ಕವರ ವರ್ಗಗಳು:- 

(ಅ) ೧೦೦ ಇಲ್ಲವೆ ಹೆಚ್ಚಿಗೆ ರೂಪಾಯಿ ಕೊಡತಕ್ಕವರು ಆಶ್ರಯದಾತರು. 

(ಆ) ೫೦ ಇಲ್ಲವೆ ಹೆಚ್ಚಿಗೆ ರೂಪಾಯಿ ಕೊಡತಕ್ಕವರು ಫೆಲೋಗಳು. 

(ಇ) ವಾರ್ಷಿಕ ೧೨ ರೂಪಾಯಿ ಕೊಡುವವರು ೧ನೇ ವರ್ಗದ ಸಭಾಸದರು. 

(ಈ) ವಾರ್ಷಿಕ ೬ ರೂಪಾಯಿ ಕೊಡುವವರು ೨ನೇ ವರ್ಗದ ಸಭಾಸದರು. 

(ಉ) ವಾರ್ಷಿಕ ೩ ರೂಪಾಯಿ ಕೊಡುವವರು ೩ ನೇ ವರ್ಗದ ಸಭಾಸದರು. 

(ಊ) ಮಂಡಲದ ಪ್ರತ್ಯಕ್ಷ ಕೆಲಸ ಮಾಡಲೊಪ್ಪಿ ವರ್ಷಕ್ಕೆ ೧ ರೂಪಾಯಿ 
ಕೊಡುವವರು ವಿದ್ಯಾರ್ಥಿ-ಸಭಾಸದರು. 

ಇತಿಹಾಸಾಭಿಮಾನಿಗಳು ಯಾವದೊಂದು ವರ್ಗದ ಸಭಾಸದರಾಗಿ, 
ಮಂಡಲಕ್ಕೆ ಪ್ರೋತ್ಸಾಹನ ಕೊಡುವರೆ೦ದು ಕೋರಿಕೆಯದೆ. 
ಕರ್ನಾಟಿಕ-ಇತಿಹಾಸ-ಮಂಡಲ, ವೆಂಕಟೇಶ ಭೀಮರಾವ ಆಲೂರ, 
ಧಾರವಾಡ, ಮಂಡಲದ ಅಧ್ಯಕ್ಷ. 


ತಾ. ೧-೯-೧೯೧೯. 


ಕರ್ನಾಟಕೋ ವಿಜಯತೇ 
ಸ್ವದೇಶೀಯ ಮಾಲು 


ನಮ್ಮಲ್ಲಿ ಎಲ್ಲತರದ ಮಸಿ ಚೀಟುಗಳು, ಬಾರನಿಸಿ (ಕಾಪಿ೦ಗ) ಮಸಿ, ಪ್ರಿ೦ಟಿ೦ಗ 

ಇಂಕ್‌, ನಾನಾ ಪ್ರಕಾರದ ದಂತಮಂಜನಗಳು, ಗಜಕರ್ಣದ ಮಲಮ, ಹುರುಕಿನ 

ಚೀಟುಗಳು, ಸುವಾಸಿಕ ಜರ್ದಾ ತ೦ಬಾಕ, ಸುವಾಸಿಕ ಕಾಚಿನವಡಿಯ ಚೀಟಿಗಳು, 

ತಾಂಬೂಲ ವಿಹಾರ ಮೊದಲಾದ ಎಲ್ಲ ಸಾಮಾನುಗಳು ಯೋಗ್ಯ ಮತ್ತು 

ಮಾಫಕದರದಿ೦ದ ನಮ್ಮಕಾರಖಾನೆಯಲ್ಲಿದೊರೆಯುವವು, ಪತ್ರ ವ್ಯವಹಾರಮಾಡಿರಿ. 
--ಏಜ೦ಟರು ಬೇಕು! 

ಮಾಲಕ, ಶ್ರೀ ವಿದ್ಯಾರಣ್ಯ ಡಿಪೋ, 

ಪೊ:- ತಾಳಿಕೋಟೆ, 

ಜಿ: - ವಿಜಾಪೂರು. 


ಒಸೇಕತಹಸೌ ಸಟೆ 


ಕರ್ನಾಟತ. 


೧೫ ನೀತ ದ1ನಡ 
ಕ್ಮ ಹರ್ನಾಟಕಿ. 


